ಜ್ಯೋತಿಷ ಕಾಮಧೇನು ಗ್ರಂಥಮಾಲಾ - 3 


ಕ ಆಯುರ್ದಾಯ (ತಿದ್ದಿದ ದ್ವಿತೀಯಾವೃತ್ತಿ) 

ಆಯುರ್ದಾಯ ವಿಭಾಗ, ಮಾರಕಸ್ಥಾನಗಳು, ಮರಣಹೇತು, ಬಾಲಾರಿಷ್ಟ, 
ಅರಿಷ್ಟಭಂಗಯೋಗಗಳು, ನಿರ್ಯಾಣರಾಶಿಹೇತು, ನಿರ್ಯಾಣಗ್ರಹ, ಯೋಗಜಾಯು, ಅಲ್ಪಾಯು 
ಮಧ್ಯಾಯು, ದೀರ್ಫಾಯು, ಪೂರ್ಣಾಯು ಇತ್ಯಾದಿ ಆಯುರ್ದಾಯ ವಿಚಾರ, ಅಪಘಾತ, 
ಅಪಮೃತ್ಯು ಅಕಾಲಮರಣ, ಆತ್ಮಹತ್ಯೆ, ಕೊಲೆ, ವಿಚಿತ್ರಮರಣಯೋಗ ಇತ್ಯಾದಿ ಮಾದರಿ 
ಜಾತಕದೊಂದಿಗೆ ವಿವರಿಸಿ ಬರೆದಿರುತ್ತದೆ. ದ್ರೇಕ್ಕಾಣಹೇತು; ಮರಣಕಾಲ, ಮರಣಹೇತು, 
ಮಾರಕದಶಾಭುಕ್ತಿಗಳು, ಮರಣಭೂಮಿ, ಮಾರಕವಿಚಾರ, ಶವಪರಿಣಾಮ, ಪೂರ್ವಜನ್ಮಜ್ಞಾನ, 
ಪರಲೋಕಪ್ರಾಪ್ತಿ, ಮೋಕ್ಸಯೋಗ ಇತ್ಕಾದಿ ಆಯುರ್ದಾಯ ವಿಚಾರ ಈ ಗ್ರಂಥವು 
ಆಧಾರಶ್ಲೋಕ ಮತ್ತು 108 ಮಾದರಿ ಜಾತಕಗಳಿಂದ ವಿವರಿಸಿ ಬರೆದಿರುತ್ತದೆ. ಆಯುರ್ದಾಯ 
ನಿರ್ಣಯಕ್ಕೆ ಉಪಯುಕ್ತ ಆಗುವಂತೆ ಪ್ರಶ್ನಮಾರ್ಗ ಗ್ರಂಥದ ಹತ್ತನೇ ಅಧ್ಕಾಯ-ನಿರ್ಯಾಣ 
ಕಾಲ ಚಿಂತನೆ ನಿರ್ಯಾಣಗ್ರಹ ಗುಳಿಕ ಮತ್ತು ಲಗ್ನಚಿಂತನೆ ಇತ್ಮಾದಿ ವಿಚಾರ ಮತ್ತು 
ಹನ್ನೊಂದನೇ ಅಧ್ಯಾಯ-ನಿರ್ಯಾಣ ಹೇತು, ಗ್ರಹರ ಧಾತ್ಸಾದಿಕಾರಕತ್ವ, ರೋಗನಿರ್ಣಯ, 
ಬಾಧಾಕೃತಹೇತು ಇತ್ಯಾದಿ ಪ್ರಶ್ನವಿಚಾರ ವಿವರಣೆಯಿಂದ ಕೂಡಿದ ಉಪಯುಕ್ತ ಗ್ರಂಥ 
ಪುಟ: 144 ಬೆಲೆ : ರೂ. 40-00 

9 ರೆವಜ್ಜ ವರಾಹುಮಿಹಿರ ಕೃತ ಲಘು ಜಾತಕ 

ದೆವಜ್ಞ ವರಾಹಮಿಹಿರಾಚಾರ್ಯ ಕೃತ ಲಘುಜಾತಕ ಗ್ರಂಥವು ಜ್ಕೋತಿಷಶಾಸ್ತ್ರದ 
ಅಧ್ಯಯನಕ್ಕೆ, ಬೃಹಜ್ಞಾತಕದಂತೆ ಅತ್ಯಂತ ಉಪಯುಕ್ತ ಗ್ರಂಥ ಆಗಿರುತ್ತದೆ. ರಾಶಿಯ 
ಗುಣಧರ್ಮಗಳು, ಗ್ರಹಸ್ಪರೂಪ, ಕಾರಕತ್ವ, ಗ್ರಹಮಿತ್ರತ್ವಾದಿ, ಆಧಾನಕುಂಡಲಿ, ಸ್ತ್ರೀ- 
ಪುರುಷ-ಯಮಳಾದಿ ಜನನ, ಜನ್ಮಕಾಲ ಲಕ್ಷಣಾದಿ, ಸದ್ಕೋರಿಷ್ಟ, ಅರಿಷ್ಟಭಂಗ, 
ಆಯುರ್ದಾಯು, ದಶಾಂತರ್ದಶಾ, ಅಪ್ಪಕವರ್ಗ, ಚಾಂದ್ರಯೋಗ, ಪ್ರವೃಜ್ಮಾಯೋಗ, 
ಭಾವಸ್ಥಿಥ ಗ್ರಹಫಲ, ರಾಜಯೋಗ, ಆಶ್ರಯಯೋಗ, ದಲಯೋಗ, ಆಕೃತಿಯೋಗ, 
ಸಂಖ್ಯಾಯೋಗ ಮತ್ತು ಯೋಗಜಫಲ, ಸ್ತ್ರೀ ಜಾತಕವಿಚಾರ, ನಿರ್ಯಾಣಾಧ್ಮಾಯ ಮತ್ತು 
ನಪ್ಪಜಾತಕ ಶೋಧನೆ ಇತ್ಯಾದಿ ವಿಚಾರ ವಿವರಣೆಯಿಂದ ಕೂಡಿರುತ್ತದೆ. 

ಪರಾಶರಮುನಿ ಪ್ರಣೀತ ಉಡುದಾಯ ಪ್ರದೀಪ ಅಥವಾ ಲಘು ಪರಶರೀ ಗ್ರಂಥದ 
ಮೂಲಶ್ಲೋಕ ಅನುವಾದವನ್ನು ಮತ್ತು ದ್ವಾದಶಲಗ್ನದ ಫಲಾಫಲಚಿಂತನೆಗೆ ಜಾತಕ ಚಂದ್ರಿಕಾ 
ಗ್ರಂಥದಲ್ಲಿ ಹೇಳಿದ ಗ್ರಹರ ಶುಭಾಶುಭತ್ರ ವಿಚಾರಾಧಿಗಳಿಂದ ಕೂಡಿದ ಉಪಯುಕ್ತ 
ಜ್ಕೋತಿಷಗ್ರಂಥ. 
ಪುಟ : 108 ಬೆರೆ : ರೂ. 27-00 

10 ದೈವಜ್ಞ ಕಲ್ಮಾಣವರ್ಮ ವಿರಚಿತ - ಸಾರಾವಲೀ (ಪ್ರಥಮ ಭಾಗ) 


ದೈವಜ್ಞ ಕಲ್ಕಾಣವರ್ಮ ವಿರಚಿತ ಸಾರಾವಲೀ ಗ್ರಂಥವು ಜ್ಯೋತಿಷಶಾಸ್ತ್ರದ ಅಧ್ಯಯನಕ್ಕೆ 


JYOTISH-BODHINEE 


(4th Edition) 


By 
B. G. ACHARYA 


With the foreword and Blessings of 
VAIDYAGURU M. R. BHAT 
ಟ್‌, 


[a 


ಟಿ 


ಗಿ 
ಲು 


Jyotish Bodhinee—A primer in Astrology for 0೮81೧೦೯5 
in Kannada Pages 84-148 


© 1966-B. Gopalakrishna Acharya 


Price: 32/- 

First Edition— 1966 
Second Edition— 1982 
Third Edition — 1987 
Fourth Edition— 1995 


Publishers : GAJANANA PRAKASHAN 
Kamadhenu Pharmacy, 
G. H. S. Cross Road, 
Mangalore-575 001. 


Printers: Kamadhenu Printers, 
G. H. S. Cross Road, 
Mangalore-575 001. 


ಗ್ರಂಥಕರ್ತರು 
ಬಿ. ಜಿ. ಆಚಾರ್ಯೆ 


ನೈದ್ಯಗುರು ಎಂ. ಆರ್‌. ಭಟ್‌, ಮಂಗಳೊರು-2. 
ಇವರ ಆಶೀರ್ವಾದೊಕ್ತ ಮುನ್ನುಡಿ 


ತಿದ್ದಿದ ಚತುರ್ಥಾವೃತ್ತಿ 
1995 


ಪ್ರಕಾಶಕರು 
ಗಜಾನನ ಪ್ರಕಾಶನ 
ಕಾಮಧೇನು ಫಾರ್ಮೆಸಿ 
ಗಣಪತಿ ಹ್ಯಾಸ್ಕೂಲ್‌ ಕ್ರೋಸ್‌ ರೋಡ್‌ 


ಮಂಗಳೂರು-575 001, 


ಬೆಲೆ: ರೊ. 32-00 


ಮಂ ನ್ನ್ನುಡಿ 


ಈ ಚಿಕ್ಕ ಜ್ಯೋತಿಷ ಗ್ರಂಥಕ್ಕೆ ಮುನ್ನುಡಿಯು ಅಗತ್ಯವಲ್ಲ. ಆದರೂ 
ಬಹುಕಾಲ ಈ ಕ್ಷೇತ್ರ! ದಲ್ಲಿ ಇದ್ದವನೊಬ್ಬನಿಂದ ನಿರೋಪಿತವಾದ ಒಂದೆರಡು 
ಮಾತುಗಳು ನಿಜವಾಗಿ ಸಮಾಧಾನದಾಯಕವಾಗುವದೆಂಬ ಭರವಸೆಯಿಂದ 
ನಾನಿದನ್ನು ಬರೆದಿರುವೆನು. 


ಮೊತ್ತಮೊದಲಿನ ರಾಶಿಗಳೆ ಹಾಗೂ ಗ್ರಹಸ್ವರೂಪಾದಿಗಳ ಗುಣಗಳು 
ಬಹಳ ಸುಂದರವಾಗಿ ಉಲ್ಲೇಖಿತವಾಗಿವೆ, ಷಡ್ಫಲಗಳು ಹಾಗೂ ಭಾವಗಳು 
ಮತ್ತು ಭಾವಫಲಗಳು ಅತ್ಯಂತ ಸುಲಭ ಹಾಗೂ ವಿಚಾರಪರಿಪ್ಲುತವಾಗಿವೆ. 
ಗ್ರಹಗಳ ರುಶಿ ಹಾಗೂ ಭಾವಗಳ ಫಲ ಮತ್ತು ಮಾಂದಿಫಲವು ಸ್ಪಷ್ಟ ಹಾಗೂ 
ಜ್ಞಾ ನಪ್ರದ. ದ್ವಿಗ್ರಹಾದಿ ಯೋಗಗಳು, ನಕ್ನತ್ತಾದಿ ದಶಾಫಲ, ಹಾಗೂ 
ಅಂತರ್ದಶಾವಿಧಾನ, ಇವೆಲ್ಲಾ ಬೋಧಪ್ಪದವಾಗಿವೆ ಎಂಬುದರಲ್ಲಿ ಓದುಗರಿಗೆ 
ಸಂದೇಹವಿರೆದು; ಅನಂತರ ಮಹಾ ಯೋಗಗಳು, ಅವುಗಳ ಫಲಗಳು 
ಅನುಭವಸಿದ್ದ. ವಾಗಿದೆ. 


ಸತ್ಯಕ್ಕಿಂತ ಮಿಗಿಲಾದ ಧರ್ಮವಿಲ್ಲ, ಸತ್ಯಕ್ಕೆ ಮಿಗಿಲಾದ ಶಾಸ್ತ್ರವಿಲ್ಲ. 
ಸತ್ಯದಷ್ಟು ನಿಶ್ಚಿತ ಬಲವು ಬೇರೊಂದಿಲ್ಲ; ಸತ್ಯಕ್ಕೆ ವಿಣರಿ ಹೋಗುವ ತರ್ಕ 
ವಿಚಾರವಿಲ್ಲ... ಮಾನವನ ಅಧ್ಯಯನದ ಕುರಿತು ಆಧಾರಸ್ತಂಭ ರೂಪವಾದ 
ಜ್ಕೋತಿಷ ಶಾಸ್ತ್ರಕ್ಕೆ ಪ್ರಥಮ ಅಡಿಗಲ್ಲು ಈ ಗ್ರಂಥ; ಓದುಗರು ಈ ಗ್ರಂಥದ 
ಜ್ಞಾನ, ಸೌಂದರ್ಯ ಮತ್ತು ಪ್ರಗಲ್ಬವಿಚಾರಗಳನ್ನು ಮೆಚ್ಚುವರು, ಪ್ರಾಥಮಿಕ 
ಗ್ರಂಥವಾದರೂ ಇದು ಪರಿಪೂರ್ಣ, ಪರಿಶುದ್ಧ ಮತ್ತು ಸತ್ಕಾನುಭವದುಯಕ 
ಗ್ರಂಥ, ಆಕಾಂಕ್ಷೆಗಳ ಧ್ರುವನಕ್ಚತ್ರದಂತೆ ಈ ಗ್ರಂಥವು ಮಾನವನ ಮಾರ್ಗ 
ವನ್ನು ಬೆಳಗುವಂತಹುದು, 


«ಕಾಮಾನ್‌ ನಿನಯಚ್ಚಂದ್ರೇ ದೈವಂ ಬುದ್ಧೀರ್ನಿನಯೆತ್‌ 
ಸೂರ್ಯೇ ಜೈವಮ* Il 
ದಿನಕರಬಿಂಬೇ ದೀಪದ್ದೈನಂ ಸಿತಕರಬಿಂಜೀ 
ಸಿಂಚತ್‌ಡ್ಲೈನಮ್‌”॥ 


ಇಹದಲ್ಲಿ ಕಾಮ ಹಾಗೂ ಸುಖಬಯಸುವವರು ಚಂದ್ರಲೋಕವನ್ನು 
ಸೇರುತ್ತಾರೆಂಬುದು ವೇದವಾಕ್ಕ. ಆದುದರಿಂದ ಸಕಲ ಕಾಮಗಳ ಪ್ರತಿಬಿಂಬ 


ಸ್ವರೂಪವಾದ ಚಂದ್ರನಲ್ಲಿ ಇರುವ ಮಹಾಶಕ್ತಿಯಂ, "'ಧಿಯೋ ಯೋನಃ 
ಪ್ರಚೋದಯಾತ್‌” ಎಂಬ ವೇದೋಕ್ತಿಗೆ ಅನುಗುಣವಾಗಿ ಸಕಲವಿಧದ ಬುದ್ಧಿ 
ಯನ್ನು ವಿಕಾಸಗೊಳಿಸುತ್ತಿರುವ ಸೂರ್ಯನಲ್ಲಿ ಇರುವ ಮಹಾಶಕ್ತಿ; ಸೂರ್ಯ 
ಬಿಂಬದಲ್ಲಿ ಪ್ರಜ್ವಲಿಸುವ ಮಹಾಶಕ್ತಿ; ಚಂದ್ರಬಿಂಬದಲ್ಲಿ ಅಮೃತವನ್ನು ವರ್ಷಿ 
ಸುವ ಮಹಾಶಕ್ತಿ; ಈ ಎಲ್ಲಾ ಶಕ್ತಿಗಳು ಜ್ಯೋತಿಷ ಶಾಸ್ತ್ರಕ್ಕೆ ಮೂಲ ತತ್ವಗಳು 
ಎಂಬುದನ್ನು ಹೇಳಲು ನನಗೆ ಸಂತೋಷವಾಗುತ್ತದೆ. ಅಂತಹ ಈ ಚಿಕ್ಕ ಹಾಗಣ 
ಬಹು ಮೌಲ್ಯದ ಜ್ಯೋ ಶಿಸಬೋಧಿನೀ ಗ್ರಂಥವು ಈ ಶಾಸ್ತ್ರಜ್ಞಾನಪ್ಪವೇಶಕ್ಕೆ 
ಸಹಾಯಕವಾಗಬಲ್ಲಂದು, ಇದು ಅತ್ಯುಕ್ತಿಯಲ್ಲ, ಇಂತಹ ಕೃತಿಗಳನ್ನು ಇನ್ನು 
ಮುಂದಕ್ಕೂ ಬರೆದು ಗ್ರಂಥಕರ್ತನು ಕೃತಕೃತ್ಯನಾಗಲಿ-ಎಂದು ನಾನು ನನ್ನ 
ಪರಮಶಿಷ್ಯನಾದ ಗ್ರಂಥಕರ್ತನನ್ನು ಆಶೀರ್ವದಿಸುತ್ತೇನೆ, 


20-8-1966 ನೈದ್ಯಗುರು ಎಂ. ಆರ್‌. ಭಟ್‌. 
ಜಪ್ಪು ಇತೀ ಶವರ್‌ 


| ಪೀ ಗಣೇಶಾಯ ನನುಃ ॥ 


ಆಧಾರೇ ಪ್ರಥಮಂ ಸಹಸ್ರಕಿರಣಮ್‌ ತೂರಾಧಿಪಮ್‌ ಸ್ವಾಲಯೇ । 
ವನಾಪೇಯವರ್‌ ಮಣಿಪೂರಕೇ ಹೃದಿಬುಧಮ್‌ ಕಂಠೇಚ ವಾಚಸ್ಪತಿವರ್‌ । 
ಭ್ರೊಮಧ್ಯೇ ಭೃಗುನಂದನಮ್‌ ದಿನಮಣೇ ಪುತ್ರವರ್‌ ತ್ರಿಕೊಟಸ್ಮಲೇ ॥ 
ನಾಡೀ ಮರ್ಮಸು ರಾಹುಕೇತು ಗುಳಿಕಾನ್‌ ನಿತ್ಯಂ ನಮಾಮ್ಮಾಯುಷೇ ॥| 


ಪೀಠಿಕೆ 


೦೦. 


ಮೊತ್ತಮೊದಲು ವೇದಗಳು ; ಬಳಿಕ ಷಡಂಗಗಳು ಅನಂತರ ಬ್ರಾಹ್ಮಣ: 
ಉಪನಿಪತ್‌; ಪುರಾಣ; ಮುಂತಾದುವುಗಳು; ಉದಯಿಸಿದವು. ಷಡಂಗಗಳ 
ಪ್ರತ್ಯಕ್ಷ ಹಾಗೂ ಪ್ರಮುಖ ಅಂಗವಾದ ಜ್ಯೋತಿಷಶಾಸ್ತ್ರ ಸ್ವಯಂಸಿದ್ಧ 
ಶಾಸ್ತ್ರವುಗಿದೆ. ಇದು ಅನೇಕ ವಿರುದ್ಧಶಕ್ತಿಗಳ ನಡುವೆ ಸಿಲುಕಿ ಬಳಲುವ 
ಮಾನವನ ಅಧ್ಯಯನವೆಂದರೆ ತಪ್ಪಾಗದು, 


ಮಾನವನನ್ನು ಯಥೋಚಿತ ಅರಿತುಕೊಳ್ಳುವುದು ಒಂದು ಸಮಸ್ಯೆ 
ಯಾಗಿದೆ. ಅನೇಕ ವಿಶ್ವಕೋಶಗಳು ಸಹ ವಿವರಿಸಲಾಗದಷ್ಟು ಕಷ್ಟಸಾಧ್ಯವಾದ 
ಮಾನವನ ಅಧ್ಯಯನದ ಗಮ್ಯವನ್ನು ಇರಿಸಿದ ಜ್ಯೋತಿಷ ಶಾಸ್ತವು ಹಾಗೂ 
ಅದರೆ ಅಧ್ಯಯನವು. ಮಾನವನ ಶಾಂತಿಗೆ, ಸೌಕರ್ಯಕ್ಕೆ ಪ್ರಗತಿಪಥಕ್ಕೆ 
ಸಹಾಯಕವೆಂಬುದು ನಿಃಸಂದೇಹ, ಈ ಸಣ್ಣ ಗ್ರಂಥವನ್ನು ರಚಿಸಿ ಮಾನವ 
ಸೇವೆಮಾಡಲು ಉದ್ಯುಕ್ತನಾಗಿರುವುದು, ಹಾಗೂ ಇದನ್ನು ಪ್ರಾರಂಭಿಸುವುದು 
ನನ್ನ ಕರ್ತವ್ಯವೆಂದು ನಾನು ಭಾವಿಸಿರುತ್ತೇನೆ, ಈ ವಿಶಾಲವಾದ ಮತ್ತು 
ಗಹನವಾದ ಜ್ಯೋತಿಷ ಶಾಶ್ರ್ರಕ್ಕೆ ನನ್ನ ಈ ಸಣ್ಣ ಜ್ಯೋತಿಷಜೋಧಿನೀಯು 
ನಂವ್ರ ಕಾಣಿಕೆಯಾಗಿದೆ. ಓದುಗರು ಮೆಚ್ಚಿದಾಗ ಮಾತ್ರ ನನ್ನ ಪ್ರಯತ್ನವು 
ಸಫಲವಾಗುವುದು, ಈ ಗ್ರಂಥದಲ್ಲಿರುವ ನ್ಕೂನಾಧಿಕ್ಯಗಳನ್ನು ಬದಿಗಿರಿಸಿ 
ಇದರ ತತ್ವಗಳನ್ನು ತಿಳಿಯಬೇಕೆಂದು ನಾನು ಬಯಸಿ ಓದುಗರನ್ನು 
ಪ್ಪುರ್ಥಿಸುತ್ತೇನೆ, 


ಕೇಳಿದೊಡನೆ ನನ್ನ ಗುರುವರ್ಯರಾದ ವೈದ್ಯಗುರು ಎಂ. ಆರ್‌, ಭಟ್ರು 
ಈ ಚಿಕ್ಕ ಪುಟ್ಟ ಗ್ರಂಥಕ್ಕೆ ಮುನ್ನುಡಿ ಬರೆದು ನನ್ನನ್ನು ಆಶೀರ್ವದಿಸಿ 
ಪ್ರೋತ್ಸಾಹ ನೀಡಿದ್ದಾರೆ. ಅವರಿಗೆ ನಾನು ಕೃತಜ್ಞನಾಗಿದ್ದೇನೆ, ಅವರನ್ನು 
ಅಭಿವಂದಿಸುತ್ತೇನೆ ಹಾಗೂ ಅಭಿನಂದಿಸುತ್ತೇನೆ, ಹಿಂದಿನ ಆಚಾರ್ಯರನ್ನು 
ಇಂದೀಗ ನಾನು ನಮಸ್ಕರಿಸುವುದು ನನ್ನ ಕರ್ತವ್ಯ ಮಾತ್ರವಲ್ಲ ನನ್ನ ಇಷ್ಟ 
ದೇವತೆಗಳಾದ ನವಗ್ರಹಗಳನ್ನು ವಂದಿಸಿ ನನ್ನ ಈ ಪೀಠಿಕೆಯನ್ನು ಕೊನೆ 
ಗಾಣಿಸುತ್ತೇನೆ, 


18-9-1966 ತಮೆಲ್ಲರೆ ಹೀತೇಚ್ಛು 
ಟು 
ಮಂಗಳೂರು. ಬಿ. ಜಿ. ಆಚಾರ್ಯ 


ಲಾ ಲು ಜ್‌ ್ಪ 


ಅನುಕ್ರಮಣಿಕೆ 
ವಿಷಯ 
ನವಗ್ರಹರು 
ರಾಶಿಚಕ್ರ 
ನಕ್ಷತ್ರಗಳು 
ರಾಶಿಯ ಗುಣಧರ್ಮಗಳು 
ರಾಶಿ ಮತ್ತು ಗ್ರಹ ಸಂಬಂಧ 
ದೈವಜ್ಞರ ಸಿದ್ಧ ಮಂತ್ರ 
ಸೌರವ್ಯೂಹ 
ಕ್ಷಿತಿಜದಲ್ಲಿ ರಾಶಿ ಮತ್ತು ಗ್ರಹದೃಶ್ಯ 
ಗ್ರಪಕಾರಕತ್ವ ಸ್ವರೂಪಾದಿಗಳು 
ಗ್ರಹರ ಬಲಾದಿಗಳು 


ಆ 

ಗ್ರಹರಿಂದ ರೋಗ ವಿಜಾರ 

ಗ್ರಹದೃಷ್ಟಿ 12. ದೃಷ್ಟಿಫಲ 
ಗ್ರಹರ ನೈಸರ್ಗಿಕ ಮಿತ್ರತ್ವ ಮತ್ತು ಶತ್ರುತ್ವ 


ಗ್ರಹರ ಅವಸ್ಥೆಗಳು 
ಗ್ರಹರ ಷಡ್ಬಲಗಳು 
ಗ್ರಹರ ದಶವರ್ಗಗಳು 
ಭಾವಗಳು 
ಕಾಲಪುರುಷನ ಅಂಗಗಳು 


'ದ್ರೇಕ್ಕಾಣ ಹೇತುವಿನಿಂದ ಅಂಗವಿಭಾಗ 


ಲಗ್ನಫಲ 

ಭಾವಸ್ಥಿತ ಗ್ರಹಫಲ ಲಗ್ನಭಾವಫಲ 
ದ್ವಿತೀಯ ಭಾವಫಲ 

ತೃತೀಯ ಭಾವಫಲ 

ಚತುರ್ಥ ಭಾವಫಲ 

ಪಂಚಮ ಭಾವಫಲ 

ಷಷ್ಠ ಭಾವಫಲ 

ಸಪ್ತಮ ಭಾವಪಲ 

ಅಷ್ಟಮ ಭಾವಫಲ 


31, 


ನವಮ ಭಾವಫಲ 69 
ಏಕಾದಶ ಭಾವಫಲ 72 
ಆಯುರ್ದಾಯ 74 
ಸೂರ್ಯನ ರಾಶಿಸ್ಥಿತಫಲ 
ಚಂದ್ರನ ರಾಶಿಸ್ಥಿತಫಲ 
ಕುಜನ ರಾಶಿಸ್ಥಿತಫಲ 
ಬುಧನ ರಾಶಿಸ್ಥಿತಫಲ 
ಗುರುವಿನ ರಾಶಿಸ್ಥಿತಫಲ 
ಶುಕ್ರನ ರಾಶಿಸ್ಥಿತಫಲ 
ಶನಿಯ ರಾಶಿಸ್ಥಿತಫಲ 
ರಾಶಿಸ್ಥಿತ ಗ್ರಹರ ಫಲ 
ಲಗ್ನನವಾಂಶ ಫಲ 91 
ಉಪಗ್ರಹರು 

ಗುಳಿಕ ಅಥವಾ ಮಾಂದಿ 
ದ್ವಿಗ್ರಹ ಯೋಗಗಳು 
ಕರ್ಮ ಅಥವಾ ವೃತ್ತಿ 
ನಕ್ಷತ್ರದಶಾಫಲ 

ಗ್ರಹರ ಅಂತರ್ದಶೆ 
ಬಾಧಕಸ್ವಾನ ಮತ್ತು ಫಲ 
ಗ್ರಹಚಾರ ಫಲ 

ಅಷ ಕೈಕವರ್ಗ ಪದ್ಧ ತಿ 
ಗ್ರಹರ ಶುಭಾಶುಭ ವಿಚಾರ 
ಪ್ರಶ್ನಶಾಸ್ತ್ರ 

ಆತ್ಮಕಾರಕ ಗ್ರಹ 

ಆರೂಢ ಅಥವಾ ಪದ 
ಸಂವತ್ಸರ ಫಲ 
ಅಯನಫಲ-ಖುತುಫಲ 
ಮಾಸಫಲ 142 
ತಿಥಿಫಲ 144 


30. ದಶಮಭಾವಫಲ 
32. ದ್ವಾದಶ ಭಾವಫಲ 
34. ನಕ್ಷತ್ರ ಫಲ 


44. ಶ್ರಿಂಶಾಂಶ ಫಲ 


52, ಯೋಗಗಳು - 


62, ಪಕ್ಷಫಲ-ವಾರಫಲ 
04. ಕಾಲಫಲ 


71 
73 
77 
80 
81 
85 
86 
88 
89 
90 
91 
93 
94 
95 

100 

102 

105 

109 

112 

118 

129 

132 

134 

141 

142 

143 

144 

143 

145 


॥ ಶ್ರೀ ಗಣೇಶಾಯ ನನುಃ ॥ 


ಮೂರ್ತಿತ್ವೇ ಪರಿಕಲ್ಪಿತಃ ಶಶಭೃತೋ ವರ್ತ್ಮಾಂಪುನರ್ಜನ್ಮನಾ- 
ಮಾ ತ್ಮ ತ್ಯಾತ್ಮನಿದಾಂ ಕ್ರಶುಶ್ಚ ಯೆಜತಾಂ ಭರ್ಕಾಾಮರ- 
ಜ್ಯೋತಿಷಾಮ್‌ | ಲೋಕಾನಾಂ ಪ್ರಲಯೋದ್ಭವಸ್ಥಿ ತಿನಿಭುಶ್ತಾ- 
ನೇಕಧಾ ಯಃ ಶ್ರುತಾ ವಾಚಂ ನಃ ಸದದಾತು ನೈಕ8ರಣ 
ಸೈ ಲೋಕ್ಯದೀಪೋ ರವಿಃ ॥ ನರಾಹಹೋರಾ ॥ 


೧. 


ನನಗ್ರಹರು ಪರ್ಯಾಯ ನಾಮ 


1. ಸೂರ್ಯ ರವಿ 
2. ಚಂದ ್ರ ಶಶಿ 
3. ಕುಜ ಮಂಗಳೆ 
4, ಬುಧ ಜ್ಞ 
5. ಗುರು ಬೃಹಸ್ಪತಿ 
6, ಶುಕ್ರ ಸಿತ 
7. ಶನಿ ಮಂದ 
8, ರಾಹು ಸರ್ಪ 
9, ಕೇತು ಶಿಖಿ 


ಸೌರವ್ಯೂಹದ ಗ್ರಹರಲ್ಲಿ ಸೂರ್ಯನು ಸ್ವಪ್ಪಕಾಶಕ ಗ್ರಹನು, ಚಂದ್ರನು 
ಕಾಶಕ ಗ್ರಹನು, ಕುಜ, ಬುಧ, ಗುರು, ಶುಕ್ರ ಮತ್ತು ಶನಿಯು ತಾರಾ 
ರಾಹು ಮತ್ತು ಕೇತುಗಳನ್ನು ಛಾಯಾಗ್ರಹರು ಎಂದು ಜ್ಯೋತಿಷ 


ಕಛ 
[A 
ad 
38 ° 


ಕರೆಯುತ್ತಾರೆ. ಇರಾಗ್ರಹರು ಸೂರ್ಯನ ಸುತ್ತಲೂ ನಿರ್ದಿಷ್ಟ 
ಪಥದಲ್ಲಿ ನಿರಂತರವಾಗಿ ಪರಿಭ್ರಮಿಸುತ್ತ ಇದ್ದಾ ರೆ. ಚಂದ್ರನು ಭೂಮಿಯ 


ಭ್ರ 
v 
Nas 
ಣಿ 


ಚಲಿಸುತ್ತಾನೆ. ಛಾಯಾಗ್ರಹರು ತದ್ವಿರುದ್ಧ ದಿಕ್ಕಿನಲ್ಲಿ ಚಲಿಸುತ್ತಾರೆ. 


೨. ರಾತಿಚಕ್ರ 


2. ನೃಷಭ 
31°-60° 


3. ವಿಂಧುನ 
61°.90° 


12. ನೂನ | 1. ಮೇಷ 
331-3607 07-30" 


11. ಕುಂಭ 4. ಕರ್ಕಟಕ 
ಶಿಗಳ ಹೆಸರು 

301°-330° Rh 91°-120° 

ಜಾಸ್‌ ಮತ್ತು 

10. ಮಕರ ಪರಿಮಾಣ 5. ಸಿಂಹ 

2717-8007 121°.150° 


7. ತುಲಾ 
1815-2107 


9. ಧನು | 8. ನೃಶ್ಚಿಕ 
141°-270° 211°-240° 


6. ಕನ್ಯಾ 
131°-180° 


ಕ್ಷಿತಿಜದಲ್ಲಿ ಗ್ರಹರ ಪಥವನ್ನು ತಿಳಿಯಲು ಕೂಲ್ಮನಿಕ ಚಕ್ರವನ್ನು ಗುರುತಿ 
ಸಿರುತ್ತಾರೆ. ಇದನ್ನು ಭ ಚಕ್ರ ಅಥವಾ ರಾಶಿಚಕ್ರ ಎಂದು ಕರೆಯುತ್ತಾರೆ, 
ಇದರ ಪರಿಮಾಣವು 360'ಆಗಿರುತ್ತದೆ. ರಾಶಿಚಕ್ರವನ್ನು ಹನ್ನೆರಡು ವಿಭಾಗ 
ಗಳನ್ನಾಗಿ ಮಾಡಿರುತ್ತಾರೆ. 30° ಪರಿಮಾಣದ ಈ ವಿಭಾಗವನ್ನು ರಾಶಿ ಎಂದು 
ಕರೆಯುತ್ತಾರೆ, ಭೂಮಿಯು ತನ್ನ ಅಕ್ಷದಲ್ಲಿ ದಿನಕ್ಕೆ ಒಂದಾವರ್ತಿ ಪರಿಭ್ರಮಿಸು 
ವಾಗ ಈ ರಾಶಿಚಕ್ಟವನ್ನು ಹಾದುಹೋಗುತ್ತದೆ. ಅದ್ದರಿಂದ ಭೂಮಿಯು 
ಸಾಮಾನ್ಯವಾಗಿ ಎರಡು ಗಂಟೆಗೆ ಒಂದು ರಾಶಿಯನ್ನು ದಾಟುತ್ತದೆ. 
ಜನನಕಾಲದಲ್ಲಿ ಭೂಮಿಗೆ ಸಮಾನಾಂತರವಾಗಿ ಕ್ಷಿತಿಜದಲ್ಲಿ ಉದಯ ಆಗುವ 
ರಾಶಿಯನ್ನು ಜನ್ಮಲಗ್ನ ಎಂದು ಕರೆಯುತ್ತಾರೆ 


ಕ್ಷಿತಿಜದಲ್ಲಿ ಸೂರ್ಯನ ಪಥವು ರಾಶಿಚಕ್ರದ ಮಧ್ಯದಿಂದ ಹುದು 
ಹೋಗುತ್ತದೆ, ಇದನ್ನು ಕ್ರಾಂತಿವೃತ್ತ ಎಂದು ಕರೆಯುತ್ತಾರೆ, ಸೂರ್ಯನ 
ಪಥದ ಉಭಯ ಪಾರ್ಶ್ವಗಳಲ್ಲಿ ಸಾಧಾರಣ 9: ರಾಶಿಚಕ್ರದ ಅಗಲ ಪರಿಮಾಣ 
ಇರುತ್ತದೆ. ಸೂರ್ಯನ ರಾಶಿಪ್ರವೇಶ ಕಾಲವನ್ನು ಸಂಕ್ಟ್ರಾಂತಿ ಎಂದು 
ಕರೆಯುತ್ತಾರೆ. ಸೂರ್ಯನ ಮಕರರಾಶಿ ಪ್ರವೇಶಕಾಲವು ಮಕರ ಸಂಕ್ಟಾಂತಿ 
ಹಾಗೂ ಉತ್ತರಾಯಣ ಪ್ರಾರಂಭಕಾಲ ಆಗಿರುತ್ತದೆ. ಸೂರ್ಯನ ಕರ್ಕಟಕರಾಶಿ 
ಪ್ರವೇಶಕಾಲವು ಕರ್ಕಟಕ ಸಂಕ್ರಾಂತಿ ಮತ್ತು ದಕ್ಷಿಣಾಯಣ ಪ್ರಾರಂಭಕಾಲ 
ಆಗಿರುತ್ತದೆ, 


ಜ್ಯೋತಿಷ ಬೋಧಿನೀ 


[2 


ಷಿ, ನಕ್ಷತ ತ್ರಗಳು 


ರಾಶಿಚಕ್ರದಲ್ಲಿ ಇರುನ 27 ನಕ್ಸತ ತ್ರಗಳು 


1. ಅಶ್ವಿನಿ 10. ಮಘಾ 19. ಮೂಲಾ 

2, ಭರಣಿ 11, ಹುಬ್ಬಾ 20. ಪೂರ್ವಾಷಾಢಾ 
3. ಕೃತ್ತಿಕಾ 12. ಉತ್ತರಾ 21. ಉತ್ತರಾಷಾಢಾ 
4, ರೋಹಿಣಿ 13, ಹಸ್ತಾ 22 ಶ್ರವಣಾ 

5, ಮೃಗಶಿರಾ 14. ಚಿತ್ತು 23. ಧನಿಷ್ಠಾ 

6. ಆರ್ದ್ರಾ 15. ಸ್ವಾತಿ 24. ಶತಭಿಷಾ 

7. ಪುನರ್ವಸು 16. ವಿಶಾಖಾ 25. ಪೂರ್ವಾಭಾದ್ರಾ 
8, ಪುಷ್ಕೂ 17. ಅನುರಾಧಾ 26. ಉತ್ತರಾಭಾದ್ರಾ 
9. ಆಶ್ಲೇಷಾ 18. ಜ್ಕೇಷ್ಠು 27. ರೇವತಿ 


ಪ್ರತಿ ಒಂದು ನಕ್ಷತ್ರವನ್ನು ನಾಲ್ಕು ಭಾಗಗಳನ್ನುಗಿ ಮಾಡಿರುತ್ತಾರೆ, 
ಪ್ರತಿ ಒಂದು ಭಾಗವನ್ನು "ಚರಣ ಅಥವ: ಪ:ದ ಎಂದು ಕರೆಯುತ್ತಾರೆ, 


ರೇವತಿ 4 ಅಶ್ವಿನಿ 4 ಕೃತ್ತಿಕಾ 3 ಮೃಗಶಿರಾ 2 


ಉತ್ತರಾಭಾದ್ರಾ 4 ಭರಣಿ 4 | ರೋಹಿಣಿ 4 ಆರ್ದ್ರಾ 4 
ಪೂರ್ವಾಭಾದ್ರಾ 1 ಕೃತ್ತಿಕಾ 1 | ಮೃಗಶಿರಾ 2 | ಪುನರ್ವಸು 3 


ಪೂರ್ವಾಭಾದ್ರಾ 3 ಪುನರ್ವಸು 1 


ಶತಭಿಷಾ 4 ಪ್ರಷ್ಯಾ 4 
ಧನಿಷ್ಠಾ 2 ಆಶ್ಲೇಷಾ 4 
ರಾಶಿ ಮತ್ತು ನಕ್ನತ [ತ 
ಧನಿಷ್ಠಾ 2 ಮ ಮಘಾ 4 
ಶ್ರವಣಾ 4 ಹುಬ್ಬಾ 4 


ಉತ್ತರಾಷಾಢಾ 3 ಉತರಾ 1 
ಚಿತಾ 2 ಉತ್ತರಾ 3 
KO ಇಕಿ 
ಅನುರಾಧಾ 4 ಸಾತಿ 4 ಹಸ್ತಾ 4 
ಜ್ಕೇಷ್ಠು 4 ವಿಶಾಖಾ 3 ಚಿತ್ರಾ 2 


ಒಂದು ನಕ್ಷತ್ರದ ಪರಿಮಾಣವು 13° 20' ಅಗಿರುತ್ತದೆ. ಒಂದು 
ಚರಣದ ಪರಿಮಾಣವು 3° 20' ಆಗಿರುತ್ತದೆ. ರಾಶಿಚಕ್ರದ 27 ನಕ್ಷತ್ರಗಳ 
ಒಟ್ಟು ಪರಿಮಾಣವು 360° ಆಗಿರುತ್ತದೆ. ಪ್ರತಿ ಒಂದು ರಾಶಿಯಲ್ಲಿ 23 ನಕ್ಷತ್ರ 
ಅಂದರೆ 9 ನಕ್ಷತ್ರ ಚರಣಗಳು ಇರುತ್ತವೆ. ಆದ್ದರಿಂದ ರಃಶಿಚಕ್ರದಲ್ಲಿ ೧೦೮ 
ನಕ್ಚತ್ಪ ಚರಣಗಳು ಅಂದರೆ 27 ನಕ್ಷತ್ರಗಳು ಇರುತ್ತವೆ. 


ಮೇಷರಾಶಿ ಮತ್ತು ಅಶ್ವನಿ ನಕ್ಷತ್ರವು ರಾಶಿಚಕ್ರದ ಪ್ರಾರಂಭ ಬಿಂದು 
ಆಗಿರುತ್ತದೆ. ವಿಣನರಾಶಿ ಮತ್ತು ರೇವತಿ ನಕ್ಬತ್ರದ ಅಂತ್ಯವು ರಾಶಿಚಕ್ರದ 
ಅಂತಿಮ ಬಿಂದು ಆಗಿರುತ್ತದೆ, 


ಶ್ರಿಷಾದ ನಕ್ಷತ್ರಗಳು: ಕೃತ್ತಿಕಾ, ಉತ್ತರಾ ಮತ್ತು ಉತ್ತರಾಷಾಢಾ 
ಈ ಮೂರು ನಕ್ನತ್ರಗಳ ಪ್ರಥಮ ಪಾದವು ಕ್ರಮವಾಗಿ ಮೇಷ, ಸಿಂಹ ಮತ್ತು 
ಧನು ರಾಶಿಯಲ್ಲಿ ಇರುತ್ತದೆ. ಉಳಿದ ಮೂರು ಪದಗಳು ಕ್ರಮವಾಗಿ ವೃಷಭ, 
ಕನ್ಯಾ ಮತ್ತು ಮಕರ ರಾಶಿಯಲ್ಲಿ ಇರುತ್ತದೆ. ಹಾಗೆಯೇ ಪುನರ್ವಸು, 
ವಿಶಾಖಾ ಮತ್ತು ಪೂರ್ವಾಭಾದ್ರಾ ಈ ಮೂರು ನಕ್ಷತ್ರಗಳ ಪ್ರಥಮ. ದಿ ತೀಯ 
ಮತ್ತು ತೃತೀಯ ಪಾದಗಳು ಕ್ರಮವಾಗಿ ಮಿಥುನ, ತುಲಾ ಮತ್ತು ಕುಂಭರಾಶಿ 
ಯಲ್ಲಿ ಇರುತ್ತದೆ. ಹಾಗೆಯೇ ಉಳಿದ ಚತುರ್ಥಪಾದವು ಕ್ರಮವಾಗಿ ಕರ್ಕಟಕ, 
ವೃಶ್ಚಿಕ ಮತ್ತು ವೂನರಶಿಯಲ್ಲಿ ಇರುತ್ತದೆ. ಆದ್ದರಿಂದ ಈ ಆರು ನಕ್ಷತ್ರ 
ಗಳನ್ನು ಶ್ರಿಷಾದ ನಕ್ಬತ್ರ್ರಗಳು ಎಂದು ಕರೆಯುತ್ತಾರೆ 


ಅರ್ಧ ನಕ್ಸತ್ರಗಳು: ಮೃಗಶಿರಾ. ಚಿತ್ರಾ ಮತ್ತು ಧನಿಷ್ಠಾ ಈ 
ಮೂರುನಕ್ಚತ್ಪಗಳ ಪ್ರಥಮಮತ್ತು ದ್ವಿತೀಯ ಪಾದಗಳು ಕ್ರಮವಾಗಿ ವೃಷಭ, 
ಕನ್ಮಾ ಮತ್ತು ಮಕರರ.ಶಿಯಲ್ಲಿ ಇರುತ್ತದೆ. ಉಳಿದ ತೃತೀಯ ಮತ್ತು 
ಚತುರ್ಥಪಾದಗಳು ಕ್ರಮವಾಗಿ ಮಿಥುನ, ತುಲಾ ಮತ್ತು ಕುಂಭರಶಿಗಳಲ್ಲಿ 
ಇರುತ್ತದೆ. ಈ ಮೂರು ನಕ್ಷತ್ರಗಳನ್ನು ಅರ್ಧ ನಕ್ಸೆತ್ರಗಳು ಎಂದು 
ಕರೆಯುತ್ತಾರೆ, 


ರಾಶಿಸಂಧಿ: 1. ಕರ್ಕಟಕರಾಶಿಯ ಆಂತ್ಯವುಸಿಂಹರಾಶಿಯ 
ಪ್ರಾರಂಭದೊಡನೆ ನಕ್ಷತ್ರದಿಂದ ಕೂಡಲ್ಪಡುವುದಿಲ್ಲ ಆದ್ದರಿಂದ ಇದನ್ನು ಯಕ್ಷ 


ಜ್ಮೋತಿಷ ಬೋಧಿನಿ 4 


ಸಂಧಿ ಎಂದು ಕರೆಯುತ್ತಾರೆ. ಇದು ರಾಶಿಚಕ್ರದ ಪ್ರಥಮ ಖಯಕ್ಷೆಸಂಧಿ 
ಆಗಿರುತ್ತದೆ. 2. ವೃಶ್ಚಿಕರಾಶಿಯ ಅಂತ್ಯವು ಧನುರಾಶಿಯ ಪ್ರಾರಂಭದೊಡನೆ 
ನಕ್ಷತ್ರದಿಂದ ಕೂಡಲ್ಪಡುವುದಿಲ್ಲ, ಇದು ರುಶಿಚಕ್ರದ ದ್ವಿತೀಯ ಯಕ್ಷ ಸಂಧಿ 
ಆಗಿರುತ್ತದೆ. 3. ವೂನರಾಶಿಯ ಅಂತ್ಯವು ಮೇಷರಾಶಿಯ ಪ್ರಾರಂಭದೊಡನೆ 
ನಕ್ಷತ್ರದಿಂದ ಕೂಡಲ್ಪಡುವುದಿಲ್ಲ ಇದು ರಾಶಿಚಕ್ರದ ತೃತೀಯ ಯಕ್ಷಸಂಧಿ 
ಆಗಿರುತ್ತದೆ, ರಾಶಿಚಕ್ರದಲ್ಲಿ ಒಟ್ಟು ಮೂರು ಯಕ್ಸ್ಸ ಸಂಧಿಗಳು ಇವೆ. 
ಇವು ಅಶುಭಫಲಗಳನ್ನು ನೀಡುತ್ತವೆ. 


೪. ರಾತಿಯ ಗುಣಧರ್ಮಗಳು 

ರಾಶಿಸ್ಟರೂಪ : 1. ಮೇಷರಾಶಿಯ ಸ್ವರೂಪವು ಟಗರಿನಂತೆ 
ಇರುತ್ತದೆ. 2. ವೃಷಭರಾಶಿಯ ಸ್ವರೂಪವು ಎತ್ತಿನಂತೆ ಇರುತ್ತದೆ, 
3. ವಿಂಥುನರಶಿಯ ಸ್ವರೂಪವು ಗದೆಯನ್ನು ಕೈಯಲ್ಲಿ ಹಿಡಿದ ಮನುಷ್ಯ 
ಮತ್ತು ವೀಣೆಯನ್ನು ಕೈಯಲ್ಲಿ ಹಿಡಿದ ಸ್ತ್ರೀಯಂತೆ ಇರುತ್ತದೆ. 4. ಕರ್ಕಟಕ 
ರುಶಿಯ ಸ್ವರೂಪವು ಏಡಿಯಂತೆ ಇರುತ್ತದೆ. 5. ಸಿಂಹರುಶಿಯು ಸಿಂಹ 
ದಂತೆ ಇರುತ್ತದೆ. 6. ಕನ್ಯಾರಃಶಿಯ ಸ್ವರೂಪವು ಒಂದು ಕೈಯಲ್ಲಿ ಬೆಂಕಿ 
ಯನ್ನು, ಒಂದು ಕೈಯಲ್ಲಿ ಸಸ್ಯವನ್ನು ಹಿಡಿದು ದೋಣಿಯಲ್ಲಿ ಕುಳಿತ ಕನ್ಶೆಯಂತೆ 
ಇರುತ್ತದೆ 7. ತುಲಾರಾಶಿಯ ಸ್ವರೂಪವು ಕೈಯಲ್ಲಿ ತ್ರಾಸನ್ನು ಹಿಡಿದ 
ಮನುಷ್ಯನಂತೆ ಇರುತ್ತದೆ. 8. ವೃಶ್ಚಿಕರಾಶಿಯ ಸ್ವರೂಪವು ಚೇಳಿನಂತೆ 
ಇರುತ್ತದೆ. 9. ಧನುರಾಶಿಯ ಸ್ವರೂಪವು ಬಿಲ್ಲುಬಾಣವನ್ನು ಕೈಯಲ್ಲಿ 
ಹಿಡಿದ, ಅಶ್ವದಂತೆ ದೇಹಉಳ್ಳೆ ಮನುಷ್ಯ ಆಕೃತಿ ಆಗಿರುತ್ತದೆ. 19, ಮಕರೆ 
ರುಶಿಯು ಜಿಂಕೆಯ ಮುಖ ಇರುವ ಮತ್ತು ಮೊಸಳೆಯ ದೇಹದಿಂದ 
ಕೂಡಿರುವ ಸ್ವರೂಪ ಉಳ್ಳದ್ದು ಆಗಿರುತ್ತದೆ. 11. ಕುಂಭರಾಶಿಯ 
ಸ್ವರೂಪವು ಭುಜದಲ್ಲಿ ರಿಕ್ತಕೊಡವನ್ನು ಹಿಡಿದ ಮನಷ್ಯನಂತೆ ಇರುತ್ತದೆ. 
12. ವೂನರುಶಿಯ ಸ್ವರೂಪವು ಎರಡು ವೂನುಗಳು, ಒಂದರ ಬಾಯಲ್ಲಿ 
ಇನ್ನೊಂದರ ಬಾಲವು ಇರುವಂತೆ ಸ್ವರೂಪ ಉಳ್ಳದ್ದು ಆಗಿರುತ್ತದೆ, 


ಕ್ಲಿತಿಜದಲ್ಲಿ ರಾಶಿಚಕ್ರವನ್ನು ವೀಕ್ಷಿಸುವಾಗ ಮೇಲಿನಂತೆ ರಾಶಿಗಳ 
ಸ್ವರೂಪ ಕಂಡುಬರುತ್ತದೆ, ರಾಶಿಗಳ ಸ್ವಭಾವ, ಗುಣಧರ್ಮಗಳನ್ನು 
ವಿವರಿಸಿ ಮಂದೆ ಬರೆದಿರುತ್ತದ, 


ಲ 


ಜ್ಯೋತಿಷ ಬೋಧಿನೀ 


2. ಚೆತುಷ್ಪದರಾಶಿಗಳು: ಮೇಷ, ವೃಷಭ, ಸಿಂಹ, ಧನುರಾಶಿಯ 
ಉತ್ತರಾರ್ಧ ಮತ್ತು ಮಕರರಾಶಿಯ ಪೂರ್ವಾರ್ಧ, ಇವುಗಳು ಚತುಷ್ಟದ 
ರಾಶಿಗಳು ಆಗಿರುತ್ತವೆ, ಚತುಷ್ಟದರಾಶಿಗಳು ದಶಮಭಾವದಲ್ಲಿ ಬಲಿಷ್ಠ 
ಆಗಿರುತ್ತವೆ. 


3. ದ್ವಿಷದರಾಶಿಗಳು: (ನರರಾಶಿಗಳು) ಮಿಥುನ, ಕನ್ಯಾ, ತುಲಾ, 
ಧನುರಾಶಿಯ ಪೂವಾರ್ಧ ಮತ್ತು ಕುಂಭರಾಶಿ, ಈ ರಾಶಿಗಳನ್ನು ದ್ವಿಪದ 
ಅಥವಾ ನರೆರಾಶಿ ಎಂದು ಕರೆಯುತ್ತಾರೆ, ನರರಾಶಿಗಳು ಲಗ್ನಭಾವದಲ್ಲಿ 
ಬಲಿಷ್ಠ ಆಗಿರುತ್ತವೆ 


4, ಜಲರಾಶಿಗಳು; ಕರ್ಕಟಕ, ಮಕರರಾಶಿಯ ಉತ್ತರಾರ್ಧ ಮತ್ತು 
ವಿಣನರಾಶಿ, ಈ ರಾಶಿಗಳನ್ನು ಜಲರಾಶಿ ಎಂದು ಕರೆಯುತ್ತಾರೆ. ಜಲರಾಶಿಗಳು 
ಚತುರ್ಥಭಾವದಲ್ಲಿ ಬಲಿಪ್ಮ ಆಗಿರುತ್ತವೆ, ಕುಂಭರಾಶಿಯನ್ನು ಕೂಡಾ ಜಲರಾಶಿ 
ಎಂದು ಕರೆಯುತ್ತಾರೆ, 


5. ಕೀಟಿರಾಶಿ: ವೃಶ್ಚಿಕರಾಶಿಯನ್ನು ಕೀಟರಃಶಿ ಎಂದು ಕರೆಯುತ್ತಾರೆ. 
ಕೀಟರಾಶಿಯು ಸಪ್ತಮದಲ್ಲಿ ಬಲಿಷ್ಠ ಆಗಿರುತ್ತದೆ. ಕೆಲವರು ಕರ್ಕಟಕ ರಿ 
ಯನ್ನು ಕೀಟಿರಾಶಿ ಎಂದು ಮತ್ತು ವೃಶ್ಚಿ ಕವನ್ನು ಸರಿಸೃಪ ಎಂದು 
ಕರೆಯುತ್ತಾರೆ, 


6. ಬಹುಪದರಾಶಿಗಳು: ಕರ್ಕಟಕ ಮತ್ತು ವೃಶ್ವಿಕವನ್ನು ಬಹುಪದ 
ರಾಶಿಗಳು ಎಂದು ಕರೆಯುತ್ತಾರೆ, 


7. ರಾತ್ರಿಬಲರಾಶಿಗಳು: ಮೇಷ, ವೃಷಭೆ, ಮಿಥುನ, ಕರ್ಕಟಕ, 
ಧನು ಮತ್ತು ಮಕರರಾಶಿ, ಈ ಆರು ರಾಶಿಗಳು ರಾತ್ರಿಕಾಲದಲ್ಲಿ ಬಲಿಷ್ಮ ಆಗಿರು 
ವುದರಿಂದ ಇವುಗಳನ್ನು ನಿಶಾಬಲರಾಶಿಗೆಳು ಎಂದು ಕರೆಯುತ್ತಾರೆ, 


8. ದಿವಾಬಲರಾಶಿಗಳು: ಸಿಂಹ, ಕನ್ಮಾ, ತುಲಾ. ವೃಶ್ಚಿಕ, 
ಕುಂಛ ಮತ್ತು ಮೂನರಾಶಿ, ಈ ಆರುರಃಶಿಗಳು ಹಗಲಿನಲ್ಲಿ ಬಲಿಷ್ಠ ಆಗಿರುವುದ 
ರಿಂದ ಇವುಗಳನ್ನು ದಿವಾಬಲರಾಶಿಗಳು ಎಂದು ಕರೆಯುತ್ತಾರೆ. 


ಜ್ಯೋತಿಷ ಬೋಧಿನೀ 6 


9. ಪ್ರಸ್ನೋದಯೆ ರಾಶಿಗಳು: ಮೇಷ, ವೃಷಭ, ಕರ್ಕಟಕ, 
ಧನು, ಮತ್ತು ಮಕರರಾಶಿ ಈ ಐದು ರಾಶಿಗಳು ಪ್ರಷ್ಠೋದಯೆ ರಾಶಿಗಳು 
ಆಗಿರುತ್ತವೆ ಪ್ರಷ್ಠೋದಯ ರಾಶಿಗಳಲ್ಲಿ ಸ್ಥಿತಗ್ರಹರು ತಮ್ಮ ದಶಾಕಾಲದ 
ಅಂತ್ಯತ್ರಿಭಾಗದಲ್ಲಿ ಶುಭಫಲಗಳನ್ನು ನೀಡುತ್ತಾರೆ. 


10. ಶಿರ್ಸೋದಯು ರಾಶಿಗಳು: ಸಿಂಹ, ಕನ್ಯಾ, ತುಲಾ, ವೃಶ್ಚಿಕ, 
ಕುಂಭ ವಂತ್ತು ಮಿಥುನರಾಶಿ, ಈ ಆರು ರಾಶಿಗಳು ಶೀರ್ಣೋದಯು ರಾಶಿ 
ಗಳು ಆಗಿರುತ್ತವೆ. ಶೀರ್ಪೊೋದಯು ರಾಶಿಸ್ಥಿತ ಗ್ರಹರು ತಮ್ಮ ದಶೀಾಕಾಲದ 
ಆದಿತ್ರಿಭಾಗದಲ್ಲಿ ಶುಭಫಲಗಳನ್ನು ನೀಡುತ್ತಾರೆ. 


11. ಉಭಯೋದಯರಾಶಿ: ವಣನರಾಶಿಯನ್ನು ಉಭಯೋ 
ದಯೆರಾಶಿ ಎಂದು ಕರೆಯುತ್ತಾರೆ. ಉಭಯೋದಯ ರಾಶಿಸ್ಥಿತ ಗ್ರಹರು 
ದಶಾಕುಲದ ಮಧ್ಯತ್ರಿಭಾಗದಲ್ಲಿ ಶುಭಫಲಗಳನ್ನು ನೀಡುತ್ತಾ ರೆ. 


ತವ 


12. ಚರರಾಶಿಗಳು; ಮೇಷ, ಕರ್ಕಟಕ, ತುಲಾ ಮತ್ತು ಮಕರರಾಶಿ 
ಈ ನುಲ್ಕು ರಾಶಿಗಳು, ಚರಸ್ಪಭಾವದ ರಾಶಿಗಳು ಆಗಿರುತ್ತವೆ. 


13. ಸ್ಥಿರರಾಶಿಗಳು: ವೃಷಭ, ಸಿಂಹ, ವೃಶ್ಚಿಕ ಮತ್ತು ಕುಂಭರಾಶಿ 
ಈ ನಾಲ್ಕು ರಾಶಿಗಳು ಸ್ಕಿರಸ್ಪಭಾವದ ರಾಶಿಗಳು ಆಗಿರುತ್ತವೆ. 


14. ಉಭಯರಾಶಿಗಳು: (ದ್ವಿಸ್ತಭಾವರಾಶಿ) ಮಿಥುನ, ಕನ್ಯಾ, 
ಧನು ಮತ್ತು ಮೂನರಾಶಿ ಈ ನಾಲ್ಕು ರಾಶಿಗಳು, ಚರ ಮತ್ತು ಸ್ಕಿರರಾಶಿಗಳ 


ವೀಶ್ರರೂಪವಾದ ಉಭಯುರಾಶಿಗಳು ಆಗಿರುತ್ತವೆ. 


15. ಅಗ್ನಿತತ್ವರಾಶಿಗಳು: ಮೇಷ, ಸಿಂಹ ಮತ್ತು ಧನುರಃಶಿ, ಈ 
ಮೂರು ರಾಶಿಗಳನ್ನು ಅಗ್ನಿತತ್ವರಾಶಿಗಳು ಎಂದು ಕರೆಯುತ್ತಾರೆ. ಈ 
ರಾಶಿಗಳು ಪೂರ್ವದಿಕ್ಕಿನ ಅಧಿಪತಿಗಳು ಆಗಿರುತ್ತವೆ. 


16, ಭೂತತ್ವರಾಶಿಗಳು: ವೃಷಭ, ಕನ್ಮಾ ಮತ್ತು ಮಕರರಾಶಿ, 
ಈ ವರು ರಾಶಿಗಳನ್ನು ಭೂತತ್ವರಾಶಿಗಳು ಎಂದು ಕರೆಯುತ್ತಾರೆ, ಈ 
ರಾಶಿಗಳು ದಕ್ಬಿಣ ದಿಕ್ಕಿನ ಅಧಿಪತಿಗಳು ಆಗಿರುತ್ತವೆ. 


ಜ್ಯೋತಿಷ ಬೋಧಿನೀ 


17. ವಾಯುತತ್ವ ರಾಶಿಗಳು: ಮಿಥುನ, ತುಲಾ ಮತ್ತು ಕುಂಭ 
ರುಶಿ, ಈ ಮೂರು ರಾಶಿಗಳನ್ನು ವಾಯುತತ್ವರಾಶಿಗಳು ಎಂದು ಕರೆಯುತ್ತಾ! ರೆ 
ಈ ರಾಶಿಗಳು ಪಶ್ಚಿಮ ದಿಕ್ಕಿನ ಅಧಿಪತಿಗಳು ಆಗಿರುತ್ತವೆ. 


13. ಜಲತತ್ವರಾಶಿಗಳು: ಕರ್ಕಟಕೆ, ವೃಶ್ಚಿಕ ಮತ್ತು ವಿೂನರಾಶಿ 
ಈ ಮೂರು ರಾಶಿಗಳನ್ನು ಜಲರಾಶಿಗಳು ಎಂದು ಕರೆಯುತ್ತಾರೆ, ಈ ರಾಶಿಗಳು 
ಉತ್ತರ ದಿಕ್ಕಿನ ಅಧಿಪತಿಗಳು ಆಗಿರುತ್ತವೆ. 


19. ಪುರುಷ ಮತ್ತು ಓಜ, (ಜಿಸ) ರಾಶಿಗಳು; ಮೇಷ, 
ಮಿಥುನ, ಸಿಂಹ, ತುಲಾ, ಧನು ಮತ್ತು ಕುಂಭರಾಶಿ, ಈ ಆರು ರಃಶಿಗಳು 
ಪುರುಷಸ್ವಭಾವದ ರಾಶಿಗಳು ಮತ್ತು ಓಜ (ವಿಷಮ) ರಾಶಿಗಳು ಆಗಿರುತ್ತವೆ. 
ಜನನಕಾಲದಲ್ಲಿ ಬಲಿಷ್ಠನಾದ ಗ್ರಹನು ಪುರುಷರಾಶಿಯಲ್ಲಿ ಇದ್ದರೆ ಜಾತಕನು 
ಧೀರನು, ಯೋಧನು ಆಗುತ್ತಾನೆ, ಗ್ರಹನು ಬಲಹೀನನಾಗಿ ಪುರ:ಷರಾಶಿಯಲ್ಲಿ 
ಇದ್ದರೆ ಕಠೊ:ರಸ್ವಭಾವದವನು, ಕ್ರೂರನು ಮತ್ತು ಮೂರ್ಯನು ಆಗುತ್ತಾ ನ್ಮೆ 


20. ಸಿಂ, ಸಮ, ಸರಿ ಯುಗ್ಮರಾಶಿಗಳು: ವೃಷಭ, ಕರ್ಕಟಕ, 
ಕನ್ಯಾ, ವೃಶ್ಚಿಕ, ಮಕರ ಮತ್ತು ವೂನರಾಶ್ಮಿ ಈ ಆರು ರಾಶಿಗಳು ಸ್ತ್ರೀ 
ಸ್ವಭಾವದ ರಾಶಿಗಳು ಮತ್ತು ಯುಗ್ಮ ರಾಶಿಗಳು ಆಗಿರುತ್ತವೆ. ಜನನಕಾಲದಲ್ಲಿ 
ಹೆಚ್ಚು ಗ್ರಹರು ಸ್ಟ್ರೀರಾಶಿಯಲ್ಲಿ ಇದ್ದರೆ ii ಮೃದುಸ್ಟ ಭಾವ. ಯುದ್ಧ 
ಭಯ, st ಪುಷ್ಪ ಮತ್ತು ವಸ್ಥ ದಲ್ಲಿ ಆಸಕ್ತಿ, ಸದ್ಗುಣ, ನಿರೋಗಿಯು 


ಸ್ವಜನ ಪೋಷಕನು ಆಗುತ್ತಾನೆ. 


21. ಕ್ರೂರ ಸ್ವಭಾವದ ರಾಶಿಗಳು: ಆರು ಪುರುಷ ರಾಶಿಗಳು 
ಕ್ರೂರ ಸ್ವಭಾವದ ರಾಶಿಗಳು ಆಗಿರುತ್ತವೆ, ಇವುಗಳಲ್ಲಿ ಮೇಷ, ಸಿಂಹ ಮತ್ತು 
ತ್ರ ಹ 
ಕುಂಭರಾಶಿ, ಈ ಮೂರು ರಃಶಿಗಳು ನೈಸರ್ಗಿಕವಾಗಿ ಕ್ರೂರಸ್ವಭಾವದ ರಾಶಿ 
ಗಳು ಆಗಿರುತ್ತವೆ. ಮಿಥುನ, ತುಲಾ ಮಸ್ತು ಧನುರಃಶಿ ಈ ಮೂರು 
ರಾಶಿಗಳು ಕ್ರೂರರಾಶಿಗಳಲ್ಲಿ ಸೌಮ್ಯ ಸ್ವಭಾವದ ರಾಶಿಗಳು ಆಗಿರುತ್ತವೆ. 


22, ಸೌಮ್ಯ ಸ್ವಭಾವದ ರಾಶಿಗಳು: ಆರು ಸ್ತೀ ರಾಶಿಗಳು 
ಸೌಮ್ಮ ಸ್ವಭಾವದ ರಾಶಿಗಳು lure ಜ್ಯ ಳಲ್ಲಿ ವೃಷಭ, ಕನ್ಯಾ 


ಮತ್ತು ವಿಣನರಾಶಿ ಈ ಮೂರು ರಾಶಿಗಳು ನೆಸರ್ಗಿಕವ ಗಿ ಸೌಮ್ಯ ಸ್ವಭಾವದ 


ಜ್ಯೋತಿಷ ಬೋಧಿನೀ 8 


ರಾಶಿಗಳು ಆಗಿರುತ್ತವೆ. ಕರ್ಕಟಕ, ವೃಶ್ಚಿಕ ಮತ್ತು ಮಕರ ರಾಶಿ ಈ ಮೂರು 
ರಾಶಿಗಳು ಸೌಮ್ಯರಾಶಿಗಳಲ್ಲಿ ಕ್ರೂರ ಸ್ತ ಶೈ ಭವದ ರಾಶಿಗಳು ಆಗಿರುತ್ತವೆ. 


ವಿಷಮ ರಾಶಿಗಳಲ್ಲಿ ಜನಿಸಿದವರು ರಾಶಿಸ್ವಭಾವಕ್ಕೆ ಅನುಗುಣವಾಗಿ 
ಕ್ರೂರಸ್ವಭಾವದರು ಮತ್ತು ಸಮರಾಶಿಗಳಲ್ಲಿ ಜನಿಸಿದವರು ಸೌಮ್ಯ ಸ್ವಭಾವ 
ದವರು ಆಗುತ್ತಾರೆ. 


23. ಪರ್ವತಚಾರಿ ರಾಶಿಗಳು: ಮೇಷರಾಶಿಯು ಗುಡ್ಡ, ಪರ್ವತ 
ಮೊದಲಾದ ಎತ್ತರ ಸ್ಥಳ ಮತ್ತು ಧಾತು: ರತ್ನಗಳಿರುವ, ಸ್ಮಳ ಸಂಚಾರವನ್ನು 
ಸೂಚಿಸುತ್ತದೆ. ಸಿಂಹರಾಶಿಯು ಅರಣ್ಯ, ಗುಹೆ, ಗುಡ್ಡ ವೊದಲಾದ ಸ್ಥಳ 
ಸಂಚಾರವನ್ನು ಸೂಚಿಸುತ್ತದೆ. ಧನುರಾಶಿಯು ಕೋಟೆ, ದುರ್ಗ, ರಣರಂಗ, 
ಮೊದಲಾದ ಸ್ಮಳಸಂಚಾರವನ್ನು ಸೂಚಿಸುತ್ತದೆ. ಈ ಮೂರು ರಾಶಿಗಳನ್ನು 


.ಪರ್ವತಚಾರಿ ರಾಶಿಗಳು ಎಂದು ಕರೆಯುತ್ತಾರೆ. 


24. ಭೂನಿಚಾರಿ ರಾಶಿಗಳು: ವೃಷಭರಾಶಿಯು ಹೊಲ-ಗದ್ದೆ, 
ಹಟ್ಟಿ, ಬಯಲುಪ್ರದೇಶ ಮೊದಲಾದ ಸ್ಥಳೆ ಸಂಚಾರವನ್ನು ಸೂಚಿಸುತ್ತದೆ. 
ಮಕರರಾಶಿಯು ಗುಡ್ಡದ ಕೆಳಭಾಗದಲ್ಲಿರುವ ತಪ್ಪಲು'ಪ್ರದೇಶ, ಜವುಗುಸ್ಮಳ, 
ಮೊದಲಾದ ಸ್ಥಳಸಂಚಃರವನ್ನು ಸೂಚಿಸುತ್ತದೆ. ಈ ಮೂರು ರಾಶಿಗಳನ್ನು 
ಭೂನಿಚಾರಿ ರಾಶಿಗಳು ಎಂದು ಕರೆಯುತ್ತಾರೆ. 

೫ ಕನ್ಕಾರಾಶಿಯು ತೋಟಿ ಕಲಾಪ್ರದೇಶ್ಶ ಕೆರೆ ಇತ್ಯಾದಿ ಸಂಚಾರ ಸೂಚಿಸುತ್ತದೆ. 

25. ವನಚರ ರಾಶಿಗಳು: ಮಿಡುನರಾಶಿಯು ವಿಹಾರಸ್ಥಳ, ಆಟದ 
ಬಯಲು, ಕ್ರೀಡಾಸ್ಮಾನ, ಉದ್ಯಾನ ಮತ್ತು ತುಲಾರುಶಿಯು ಪಟ್ಟಣ, 
ವ್ಯಾಪಾರಸ್ಥಳ, ಮತ್ತು ಕುಂಭರಾಶಿಯು ಮನುಷ್ಯ ಸಂಚಾರ ಇರುವಸ್ಮಳ, 
ಉದ್ಯಾನ, ತೋಟ ಮೊದಲಾದ ಸ್ಥಳಸಂಚಾರವನ್ನು ಸೂಚಿಸುತ್ತದೆ. ಈ 
ಮೂರು ರಾಶಿಗಳನ್ನು ವನಚರಡಾಶಿಗಳು ಎಂದು ಕರೆಯುತ್ತಾರೆ, 


26. ಜಲಚರರಣಶಿಗಳು: ಕರ್ಕಟಕ ರಾಶಿಯು ನೀರಿನ ಹತ್ತಿರ, 
ನದಿಯದಡ, ಮೊದಲಾದ ಸ್ಥಳಗಳನ್ನು ಸೂಚಿಸುತ್ತದೆ. ವೃಶ್ಚಿಕರಾಶಿಯು 
ಬಿಲ, ಗುಹೆ, ಗುಪ್ತಸ್ಮಳೆ, ವಿಷಜಂತುಗಳಿರುವ ಸ್ಥಳ, ದ್ವೀಪ, ಅಗಲಕಿರಿದಾದ 


ಜ್ಯೋತಿಷ ಬೋಧಿನೀ 9 


ಪ್ರದೇಶ ಮೊದಲಾದ ಸ್ಕ ಳಗಳನ್ನು ಸೂಚಿಸುತ್ತದೆ ವೂನರಾಶಿಯು ಸಮುದ್ರ, 
ನದಿ, ಸರೋವರ, ಮೊದಲಾದ ಸ್ಥಳಗಳನ್ನು ಸೂಚಿಸುತ್ತದೆ. ಈ ಮೂರು 
ರಾಶಿಗಳನ್ನು ಜಲಚರರಾಶಿಗಳೆಂದು ಕರೆಯುತ್ತಾರೆ, 


27. ನಗರವಾಸಿ ರಾಶಿಗಳು: ಕನ್ಶಾ, ತುಲಾ ಮತ್ತು ಧನುರಾಶಿಯು 
ನಗರನಾಸಿರಾಶಿಗಳು ಆಗಿರುತ್ತವೆ, 


28. ಗ್ರಾಮನಾಸಿರಾಶಿಗೆಳು: ಮಿಥುನ, ಕುಂಭ, ಮೇಷ ಮತ್ತು 
ವೃಷಭರಾಶಿ, ಈ ನಾಲ್ಕು ರಾಶಿಗಳು ಗ್ರಾಮವಾಸಿರಾಶಿಗಳು ಆಗಿರುತ್ತವೆ. 


29. ಅರಣ್ಯರಾಶಿಗಳು: (ವನವಾಸಿ) ಸಿಂಹ ಮತ್ತು ಮಕರರಾಶಿಯ 
ಪೂರ್ವಾರ್ಧ, ಇವು ವನದಲ್ಲಿ ನಾಸಿಸುವರಾಶಿಗಳು ಆಗಿರುತ್ತವೆ. 


30. ಜಲವಾಸಿ ರಾಶಿಗಳು: ಕರ್ಕಟಕ, ವೃಶ್ಚಿಕ, ವಿಣನ ಮತ್ತು 
ಮಕರರಾಶೀರು ಉತ್ತರಾರ್ಧ ಇವು ಜಲಮಾಸಿರಾಶಿಗಳು ಆಗಿರುತ್ತವೆ. 


31. ಸತೈಗುಣರಾಶಿಗಳು : ಕರ್ಕಟಕ, ಸಿಂಹ, ಧನು ಮತ್ತು 
ವೂನರಾಶಿ ಈ ನಾಲ್ಕು ರಾಶಿಗಳು ಸತ್ವಗುಣರಾಶಿಗಳು ಆಗಿರುತ್ತವೆ. 


32. ರೆಜೋಗುಣರಾಶಿಗಳು: ಮೇಷ, ವೃಷಭ, ಮಿಧುನ ಮತ್ತು 
ತುಲಾರಾಶಿ ಈ ನಾಲ್ಕು ರಾಶಿಗಳು ರೆಜೋಗುಣರಾಶಿಗಳು ಆಗಿರುತ್ತವೆ 


33. ತನೋಗುಣರಾಶಿಗಳು: ಕನ್ಯಾ, ವೃಶ್ಚಿಕ, ಮಕರ ಮತ್ತು 
ಕುಂಭ ಈ ನಾಲ್ಕು ರಾಶಿಗಳು ತಮೋಗುಣರಾಶಿಗಳು ಆಗಿರುತ್ತವೆ. 


34. ಬ್ರಾಹ್ಮಣನರ್ಣರಾಶಿಗಳೆು: ವಿನ, ವೃಶ್ಚಿಕ ಮತ್ತು ಕರ್ಕಟಕ 
ಈ ಮೂರು ರಾಶಿಗಳು ಬ್ರಾಹ್ಮಣವರ್ಣರಾಶಿಗಳು ಆಗಿರುತ್ತವೆ. 


35. ಕ್ಲತ್ರಿಯೆವರ್ಣರಾಶಿಗಳು:ಃ ಮೇಷ, ಸಿಂಹ ಮತ್ತು ಧನು 
ಈ ಮೂರು ರಾಶಿಗಳು ಕ್ಸತ್ರಿಯನರ್ಣರಾಶಿಗಳು ಆಗಿರುತ್ತವೆ, 


36. ವೈಶ್ಯವರ್ಣರಾಶಿಗಳು: ವೃಷಭ, ಕನ್ಮಾ ಮತ್ತು ಮಕರ ಈ 
ಮೂರು ರಾಶಿಗಳು ವೈಶ್ಯವರ್ಣರಾಶಿಗಳು ಆಗಿರುತ್ತವೆ, 


ಜ್ಯೋತಿಷ ಜೋಧಿನೀ 10 


37. ಶೂದ್ರವರ್ಣರಾಶಿಗಳು: ಮಿಥುನ, ತುಲಾ ಮತ್ತು ಕುಂಭ 
ಈ ಮೂರು ರಾಶಿಗಳು ಶೂದ್ರನರ್ಣರಾಶಿಗಳು ಆಗಿರುತ್ತವೆ, 


38. ಧಾತುರಾಶಿಗಳು: ಮೇಷ, ಕರ್ಕಟಕ, ತುಲಾ ಮತ್ತು ಮಕರ 
ರಾಶಿ ಈ ನಾಲ್ಕು ರಾಶಿಗಳನ್ನು ಧಾತುರಾಶಿಗಳು ಎಂದು ಕರೆಯುತ್ತಾರೆ, 


39. ಮೂಲರಾಶಿಗಳೆು: ವೃಷಭ, ಸಿಂಹ, ವೃಶ್ಚಿಕ ಮತ್ತು ಕುಂಭ 
ರಾಶಿ ಈ ನಾಲ್ಕು ರಾಶಿಗಳನ್ನು ಮೂಲರಾಶಿಗಳು ಎಂದು ಕರೆಯುತ್ತಾರೆ, 


40. ಜೀವರಾಶಿಗಳು; ಮಿಥುನ. ಕನ್ಮಾ, ಧನು ಮತ್ತು ವಿಣನರಾಶಿ 
ಈ ನಾಲ್ಕು ರಾಶಿಗಳನ್ನು ಜೀವರಾಶಿಗಳು ಎಂದು ಕರೆಯುತ್ತಾರೆ. 


"41, ಉರ್ಧ್ವಮುಖರಾಶಿ: ರವಿಯ: ನಿರ್ಗಮಿಸಿದ ರಾಶಿಯನ್ನು 
ಊರ್ಭ್ಧ್ವಮುಖರಾಶಿ ಎಂದು ಕರೆಯುತ್ತಾರೆ. 


42. ಅಧೋಮುಖರಾಶಿ: ರವಿಸ್ಥಿತರಾಶಿಯನ್ನು ಅಧೋಮುಖ 
ರಾಶಿ ಎಂದು ಕರೆಯುತ್ತಾರೆ. 


43. ತಿರ್ಯಂಜಮುಖರಾಶಿ: ರವಿಯು ಮುಂದಕ್ಕೆ ಸಂಚರಿಸುವ 
ರಾಶಿಯನ್ನು ತಿರ್ಯಂಜಮುಖರಾಶಿ ಎಂದು ಕರೆಯುತ್ತಾರೆ. 


44. ದೊಡ್ಮಶಬ್ದರಾಶಿ: ಮೇಷ, ವೃಷಭ, ಮಿಥುನ, ಸಿಂಹ, 
ತುಲಾ ಮತ್ತು ಧನುರಾಶಿಯು ದೊಡ್ಡ ಶಬ್ದಮಾಡುವರಾಶಿಗಳು 
ಆಗಿರುತ್ತವೆ. 


45. ಮಧ್ಯಮಶಬ್ದರಾಶಿ: ಕನ್ಮಾ, ಕುಂಭ ಮತ್ತು ಮಕರರಾಶಿಗಳು 
ಮಧ್ಯಮಶಬ್ದರಾಶಿಗಳು ಆಗಿರುತ್ತವೆ. 


46. ನಿಶ್ಚಬ್ದರಾಶಿ: ಕರ್ಕಟಕ, ವೃಶ್ಚಿಕ ಮತ್ತು ವಿಣನರಾಶಿಗಳು 
ನಿಶ್ಚಬ್ಧರಾಶಿಗಳು ಆಗಿರುತ್ತವೆ. 


47. ದೀರ್ಫೊೋದಯರಾಶಿ: ಕರ್ಕಟಕ, ಸಿಂಹ, ಕನ್ಮಾ, ತುಲಾ, 
ವೃಶ್ಚಿಕ ಮತ್ತು ಧನುರಾಶಿ ಈ ಆರು ರಾಶಿಗಳು ದೀರ್ಫೊೋದಯುರಾಶಿಗಳು 
ಆಗಿರುತ್ತವೆ 


ಜ್ಯೋತಿಷ ಬೋಧಿನೀ 11 


48. ಹ್ರಸ್ಟೋಡಯರಾಶಿ: ಮಕರ, ಕುಂಛ, ವಿಏನ, ಮೇಷ, 
ವೃಷಭ ಮತ್ತು ವಿಥನರಾಶಿ ಈ ಅರು ರಾಶಿಗಳು ಹ್ರಸ್ಟೋಡಯರಾಶಿಗಳು 
ಆಗಿರುತ್ತವೆ, 


ಪಚ್ಚೆ 
ಗಿಳಿಯ ಬಣ 
ಣ 


ರಕ್ತ | ಬಿಳಿ ` 


ಬಿಳಿ ಕೆಂಪು 


ಮಿಶ್ರಿತ 
ರಾಶಿಗಳೆ ನರ್ಣಗಳು 


ಹೊಗೆಯಂತೆ 
ಬಿಳಿ 


೫. ರಾತಿ ಮತ್ತು ಗ್ರಹಸಂಬಂಧ 


ಸೂರ್ಯನಿಂದ ಶನಿಯ ವರೆಗಿನ ಸಪ್ರಗ್ರಹರು ದ್ದಾ ದಶರಾಶಿಗಳ ಅಧಿ 
ಪತಿಗಳು ಆಗಿರುತ್ತಾರೆ. ಮೇಷ ಮತ್ತು ವೃಶ್ಚಿಕ ರಾಶಿಗೆ ಕುಜನು ಅಧಿಪತಿ 
ಆಗಿರುತ್ತಾನೆ. ವೃಷಭ ಮತ್ತು ತುಲಾರಾಶಿಗೆ ಶುಕ್ರನು ಅಧಿಪತಿ, ಮಿಥುನ 
ಮತ್ತು ಕನ್ಯಾ ರಾಶಿಗೆ ಬುಧನು ಅಧಿಪತಿ, ಸಿಂಹರಾಶಿಗೆ ರವಿಯು ಅಧಿಪತಿ, 
ಕರ್ಕಟಕರಾಶಿಗೆ ಚಂದ್ರನು ಅಧಿಪತಿ, ಧನು ಮತ್ತು ವೂನರಾಶಿಗೆ ಗುರುವು 
ಅಧಿಪತಿ ಮಕರ ಮತ್ತು ಕುಂಭರಾಶಿಗೆ ಶನಿಯು ಅಧಿಪತಿ ಆಗಿರುತ್ತಾನೆ, 


ಮೇಷರಾಶಿಯಿಂದ ವೃಶ್ವಿಕರಾಶಿಯ ವರೆಗಿನ ಎಂಟು ರಾಶಿಗಳು ಲೌಕಿಕ 
ರಾಶಿಗಳು ಮತ್ತು ಆ ರಾಶಿಗಳ ಅಧಿಪತಿಗಳು ಲೌಕಿಕಗ್ರಹರು ಆಗಿರುತ್ತಾರೆ, 
ಧನ:ರಾಶಿಯಿಂದ ಮೊನರಾಶಿಯ ವರೆಗಿನ ನಾಲ್ಕು ರಾಶಿಗಳು ಪಾರಮಾರ್ಥಿಕ 


ಜ್ಯೋತಿಷ ಚೋಧಿನೀ 12 


ರಾಶಿಗಳು ಮತ್ತು ಆ ರಾಶಿಗಳ ಅಧಿಪತಿಗಳಾದ ಗುರು ಮತ್ತು ಶನಿಯು 
ಆಧ್ಯಾತ್ಮಿಕ ಗ್ರಹರು ಆಗಿರುತ್ತಾರೆ. 


ಗ್ರಹರ ಸ್ವಕ್ಲೇತ್ರಗಳು: 


ಗುರು 


ಬುಧ 


ಜನನ ಜಾತಕದಲ್ಲಿ ತಮ್ಮ ಅಧಿಪತ್ಯದಲ್ಲಿ ಇರುವ ರಾಶಿಗಳಲ್ಲಿ ಸ್ಥಿತ 
ಹರನ್ನು ಸ್ವಕ್ಬೇತ್ರಸ್ಥಿತ ಗ್ರಹರು ಎಂದು ಕರೆಯುತ್ತಾರೆ. ನಾಲ್ಕು ಅಥವಾ 
ಹೆಚ್ಚು ಗ್ರಹರು ಸ್ವಕ್ಷೇತ್ರದಲ್ಲಿ ಇದ್ದ ರೆ ಜಾತಕನು ಧನವಂತನು, ಭೋಗವಂತನು, 
ಸುಖವಂತನು, ಕೀರ್ತಿವಂತನು ಆಗುತ್ತಾನೆ, ಸಪ್ತಗ್ರಹರು ಸ್ವಕ್ಷೇತ್ರದಲ್ಲಿ 
ಇದ್ದಾಗ ಜನಿಸಿದವನು ರಾಜನು ಅಥವಾ ರಾಜತುಲ್ಕನು ಆಗುತ್ತಾನೆ. ಸ್ವಕ್ಷೇತ್ರ 
ಸ್ಥಿತ ಗ್ರಹರು ಶುಭಫಲವನ್ನು ನೀಡುತ್ತಾರೆ. 


es 


ಗ್ರಹರ ಉಚೆ ರಾಶಿಗಳು 
ಬ 
ಮೇೇಷರಾಶಿಯು ರವಿಯ ಉಚ್ಛೆಕ್ಷೇತ್ರ ಆಗಿರುತ್ತದೆ. ವೃಷಭರಾಶಿಯು 
ಚಂದ್ರೆನ, ಮಕರರಾಶಿಯು ಕುಜನ, ಕನ್ಯಾರಾಶಿಯು ಬುಧನ, ಕರ್ಕಟಕ 
ರಾಶಿಯು ಗುರುವಿನ, ವಿಣನರಾಶಿಯು ಶುಕ್ರನ ಮತ್ತು ತುಲಾರಾಶಿಯು 
ಶನಿಯ ಉಚ್ಛಕ್ಸೇೇತ್ರ ಆಗಿರುತ್ತದೆ, ಉಚ್ಚದ ಗ್ರಹರು ಬಲಿಷ್ಕರು ಮತ್ತು 
ಉತ್ತಮ ಫಲವನ್ನು ನೀಡುತ್ತಾರೆ, 


ಜ್ಕೋತಿಷ ಬೋಧಿನೀ 13 


ಗ್ರಹರ ಉಚ್ಚೆರಾಶಿಗಳೆ: 


ಶುಕ್ರ ರವಿ ಚಂದ್ರ 
ಗುರು 
ಗ್ರಹರ ಉಚ್ಚೆರಾಶಿಗಳು 
ಕುಜ 
| ಶನಿ ಬುಧ 


ಗ್ರಹರ ನೀಚರಾಶಿಗಳು: 


ಸ್‌ ಕಾ| | 


pS ಸಾಹಕಾ/್ಣ/:ಘಣಾಣಾಕಾಗಕಾಗಾಾಣಾ 


ಗುರು 


ಕುಜ 
ಗ್ರಹರ ನೀಚರಾಶಿಗಳು ( 
ರವಿ | ಶುಕ್ರ 


| ಚೆಂದ್ರೆ 


ಗ್ರಹರ ಉಚ್ಛೆಸ್ಥಾನಕ್ಕೆ ಆರು ರಾಶಿಗಳನ್ನು (180°) ಕೂಡಿಸಿದರೆ ಆ 
ರಾಶಿಯು ಗ್ರಹರ ನೀಚರಾಶಿ ಆಗಿರುತ್ತದೆ, ನೀಚರಾಶಿ ಸ್ಮಿತಗ್ರಹರು ಬಲ 
ಹೀನರು ಮತ್ತು ಅಶುಭಫಲವನ್ನು ನೀಡುತ್ತಾರೆ. 


ಜ್ಯೋತಿಷ ಬೋಧಿನಿ 14 


ಗ್ತಿ 


3 


ದೈವಜ್ಞರ ಸಿದ್ಧಮಂತ್ರ 


ಮೂರ್ತಿತ್ವೇ ಪರಿಕಲ್ಪಿ ತಃ ಶಶಭೃತೋ ವರ್ಶ್ಮಾಂಪುನರ್ಜನ್ಮನಾ- 
ಮಾತ್ಮೇತ್ಯಾತ್ಮನಿದಾಂ ಕ್ರತುಶ್ಚ ಯೆಜತಾಂ ಭರ್ತಾಂಮರಜ್ಯೋತಿ 


ಸಾಮ್‌ 1 ಲೋಕಾನಾಂ 


ನು 


ಪ ಲಯೋದ್ಭವ ಸ್ಥಿತಿನಿಭುಶ್ವ ನೇಕಥಾ 


ಯಃ ಶ್ರುತಾ! ನಾಚಂ ನಃ ಸದದಾತು ನೈಕಕಿರಣಸ್ತ್ರೈ ಲೋಳಕ್ಯ- 


ದೀಪೋ ರವಿಃ ॥ ವರಾಹ ಹೋರಾ ॥ 

|. ಮೂರ್ತಿತ್ವೇ 10, ಚ, 

2. ಪರಿಕಲ್ಪಿತಃ 11, ಯಜತಾಂ 

3; ಶಶಭೃತಃ 12. ಭರ್ತಾ 

4. ವರ್ತ 13. ಅಮರ ಜ್ಯೋತಿಷಾಂ 

ಫಿ ಅಪುನರ್ಜನ್ಮನಾವರ್‌14, ಲೋಕಾನಾಂ 

6. ಆತ್ಮಾ 15, ಪ್ರಲಯೋದ್ಧವಸ್ಥಿತಿವಿಭುಃ 
7, ಇತಿ 16, ಚ. 

8. ಆತ್ಮವಿದಾಂ 17. ಅನೇಕಧಾ 

9, ಕ್ರತುಃ 18. ಯಃ 


19, 
20, 
21. 
22. 
23. 
24. 
25, 


ಏಕಕಿರಣಃ 


26, ತ್ರೈಲೋಕ್ಕದೀಪಃ 
27. 


ರವಿಃ 


ಗ್ರಹರ ಪರಮೋಚ್ಚ ಭಾಗಗಳು: 


ಶುಕ್ರ 27° | ರವಿ 107 | ಚಂದ್ರ 3 


ಗ್ರಹರ | ಗುರು 5° 
ಪರಮೋಚ್ಚ ಭಾಗಗಳು 


ಕುಜ 28° 


| ಶನಿ 20° | ಬುಧ 15° 


ರವಿಗೆ ಮೇಷರಾಶಿಯ 10ನೇ ಭಾಗವು ಪರಮೋಚ್ಚಭಾಗ ಆಗಿರುತ್ತದೆ, 
ಹಾಗೆಯೇ ಇತರ ಗ್ರಹರ “ಪರಮೋಚ್ಚ' ಭಾಗಗಳನ್ನು ಮೇಲಿನ ಕುಂಡಳಿಯಲ್ಲಿ 
ಕೊಟ್ಟಿರುತ್ತದೆ. ಪರಮೋ ಚ್ವದಲ್ಲಿ ಗ್ರಹರಿಗೆ ವಿಶಿಷ್ಠಬಲ ಇರುತ್ತದೆ, 
ಪರಮೋಚ್ಚ ಸ್ಮಿತಗ್ರಹರು ಅತ್ಯುತ್ತಮ ಶುಭಫಲಗಳನ್ನು ನೀಡುತ್ತಾ ರೆ. 


ಗ್ರಹರ ಅತಿನೀಚ ಭಾಗಗಳು: 


ಬುಧ 15* | ಶನಿ 20 | 


| ಗ್ರಹರ ಕುಜ 28° 
ಅತಿನೀಚ ಭಾಗಗಳು 
ಗುರು 5° | | 


| ಚಂದ್ರ 3° | ರವ10 | ಶುಕ್ರ27 


ಗ್ರಹರ ಪರಮೋಚ್ಚ ಭಾಗಗಳಿಗೆ 180° ಕೂಡಿಸಿದರೆ ಆ ಭಾಗಗಳು 
ಗ್ರಹರ ಅತಿನೀಚ ಭಾಗಗಳು ಆಗುತ್ತವೆ. ಅತಿನೀಚದಲ್ಲಿ ಸ್ಥಿತಿಗ್ರಹರು ಅಧಿಕ 
ಅಶುಭ ಫಲಗಳನ್ನು ನೀಡುತ್ತಾರೆ. 


ಜ್ಯೋತಿಷ ಬೋಧಿನಿ! 15 


ಗ್ರಹಗಳ ಮೂತ್ರಿಕೋಣ ರಾಶಿ ಮತ್ತು ಭಾಗಗಳು: 


0°ಯಿಂದ 12° 


4°ಯಿಂದ 30°. 


ಕುಜ | ಚಂದ್ರ 


ಶನಿ 
0°ಯಿಂದ 20° 
ಗ್ರಹರ ಮೂಲತ್ರಿಕೋಣ 


ರಾಶಿ ಮತ್ತು ಭಾಗಗಳು ರವಿ 


0° ಯಿಂದ 20° 


ಗುರು ಶುಕ್ರ ಬುಧ 
0೨ಯಿ೨ಂದ 10° 0° ಯಂದ 5° |16:ಯಿಂದ 20° 


ಮೂಲ ತ್ರಿಕೋಣಸ್ಥಿತಗ್ರಹರು ಸ್ವಕ್ಷೀತ್ರಸ್ಥಿತಗ್ರಹರಿಗಿಂತ ಅಧಿಕ ಶುಭ 
ಫಲಗಳನ್ನು ನೀಡುತ್ತಾರೆ. ರವಿ, ಕುಜ, ಗುರು, ಶುಕ್ರ, ಮತ್ತು ಶನಿ, ಈ 
ಐದು ಗ್ರಹರಿಗೆ ಅವರ ವಿಷಮರಾಶಿಯಾದ ಸ್ವಕ್ಷೀತ್ರವೇ ಮೂಲತ್ರಿಕೋಣ 
ಆಗಿರುತ್ತದೆ. ಚಂದ್ರ ಮತ್ತು ಬುಧನಿಗೆ ಅವರ ಉಚ್ಚರಾಶಿ ಆಗಿರುವ ವೃಷಭ 


ಮತ್ತು ಕನ್ಕಾರಾಶಿಯಂ ಮೂಲತ್ರಿಕೋಣ ಆಗಿರುತ್ತದೆ. 


೬. ಸೌರ ವ್ಯೂಹ 


ಆಕಾಶಗಂಗೆಯಲ್ಲಿರುವ ಮಿಲಿಯಾಂತರ ನಕ್ಷತ್ರಗಳಲ್ಲಿ ಸೂರ್ಯನು 
ಒಂದು ನಕ್ಚತ್ರ ಆಗಿರುತ್ತಾನೆ, ಸೂರ್ಯನ ಆಕರ್ಷಣಾಶಕ್ತಿಯಿಂದ ಸೂರ್ಯ 
ಮಂಡಲದ ಸಕಲ ಗೃಹರು ನಿರ್ದಿಷ್ಟಪಥದಲ್ಲಿ ಸೂರ್ಯನ ಸುತ್ತಲೂ ನಿರಂತರ 
ಚಲಿಸುತ್ತ ಇದ್ದಾರೆ. ಸೂರ್ಯದ ಪ್ರಭಾವದಲ್ಲಿ ಇರುವ ಈ ಗ್ರಹಸಮಣಹದ 
ಬೃಹತ್‌ಕ್ಸೇತ್ರವು ಸೌರವ್ಯೂಹ ಆಗಿರುತ್ತದೆ, 


ಸೂರ್ಯನು ಸೌರವ್ಯೂಹದ ಮಧ್ಯಬಿಂದು ಆಗಿರುತ್ತಾನೆ ಇವನ 
ಸುತ್ತಲೂ ಪರಿಭ್ರಮಿಸುವ ಗ್ರಹರ ಸಾಮಾನ್ಯ ಪರಿಭ್ರಮಣಕಾಲ ಮತ್ತು 
ಅಂತರವನ್ನು ಮುಂದೆ ಬರೆದಿರುತ್ತದೆ. 


ಜ್ಯೋತಿಷ ಬೋಧಿನಿ! 10 


ಗ್ರಹ ಸೂರ್ಯನಿಂದ ಅಂತರ ಪರಿಭ್ರಮಣ ಕಾಲ 


ಬುಧ 36 ಮಿಲಿಯ ಮೈಲು 89 ದಿನ 
ಶುಕ್ರ 67 . 224 ದಿನ 
ಭೂಮಿಂ 93 ,, 365,25 ದಿನ 
ಕುಜ 140 ,, 687 ದಿನ 
ಗುರು 476 ,, 11 ವರ್ಷ 10 ತಿಂಗಳು 18 ದಿನ 
ಶನಿ 872 ,, 29 ವರ್ಷ 9 ತಿಂಗಳು 


ಚಂದ್ರನು ಭೂಮಿಯ ಉಪಗ್ರಹನು ಆಗಿರುತ್ತಾನೆ. ಇವನಿಗೆ ಭೂಮಿಯ 
ಸುತ್ತು ಪರಿಭ್ರಮಿಸಲು 273ದಿನ ಸಾಮಾನ್ಯವಾಗಿ ತಗಲುತ್ತ ದೆ. 

ರಾಶಿಚಕ್ರದಲ್ಲಿ ಸೂರ್ಯ ಬುಧರ ಅಂತರವು 28° ಮತ್ತು ಸೂರ್ಯ 
ಶುಕ್ರರ ಅಂತರವು 48°ಗಿಂತ ಅಧಿಕ ಸಾಮಾನ್ಯವಾಗಿ ಇರುವುದಿಲ್ಲ. ಶುಕ್ರ- 
ಬುಧರ ಮಹತ್ತಮ ಅಂತರ 76ಗಿಂತ ಅಧಿಕ ಇರುವುದಿಲ್ಲ, 


ರಾಶಿಚಕ್ರನನ್ನು ದಾಟಲು ಗ್ರಹರಿಗೆ ತಗಲುವ ಕಾಲ; 


1. ಸೂರ್ಯ, ಬುಧ ಮತ್ತು ಶುಕ್ರನಿಗೆ ಒಂದು ರಾಶಿಯನ್ನು ದಾಟಲು 
ಸಾಮಾನ್ಯವಾಗಿ ಒಂದು ತಿಂಗಳುಕಾಲ ಮತು ರಾಶಿಚಕ್ರವನ್ನು ದಾಟಲು ಒಂದು 
ವರ್ಷಕಾಲ ತಗಲುತ್ತದೆ. 2. ಕುಜನಿಗೆ ಒಂದು ರಾಶಿ ದಾಟಲು ನಾಲ್ವತ್ತೆ ದು 
ದಿನಗಳು, ವಕ್ಪನಾದಾಗ ಮೂರರಿಂದ ನಾಲ್ಕು ತಿಂಗಳು ಮತ್ತು ರಾಶಿಚಕ್ರ 
ದಾಟಲು ಒಂದು ವರ್ಷ ಹತ್ತು ತಿಂಗಳು ಹದಿನೈದು ದಿನ ಕಾಲ ತಗಲುತ್ತದೆ. 
3. ಗುರುವಿಗೆ ಒಂದು ರಾಶಿ ದಾಟಲು ಒಂದು ವರ್ಷಕಾಲ ಮತ್ತು ರಾಶಿಚಕ್ಟ 
ದಾಟಲು ಹನ್ನೊಂದು ವರ್ಷ ಹತ್ತು ತಿಂಗಳು ಕಾಲ ತಗಲುತ್ತದೆ. 4. ಶನಿಗೆ 
ಒಂದು ರಾಶಿ ದಾಟಲು ಎರಡುವರೆವರ್ಷ ಮತ್ತು ರಾಶಿಚಕ್ರ ದಾಟಲು 
ಇಪ್ಪತ್ತೊಂಬತ್ತು ವರ್ಷ ಒಂಬತ್ತು ತಿಂಗಳು ಕಾಲ ತಗಲುತ್ತದೆ. 5. ಚಂದ್ರ 
ನಿಗೆ ಒಂದು ರಾಶಿಯನ್ನು ದಾಟಲು ಎರಡುಕಾಲು ದಿನ ಮತ್ತು ರಾಶಿಚಕ್ಟ 
ದಾಟಲು ಇಪ್ಪತ್ತೇಳುವರೆ ದಿನ ತಗಲುತ್ತದೆ. ಇವೆಲ್ಲ ಗ್ರಹರಿಗೆ ರಾಶಿಚಕ್ರ 
ವನ್ನು ದಾಟಲು ಸ್ಮೂಲಮಾನದಿಂದ ತಗಲುವ ಕಾಲ ಆಗಿರುತ್ತದೆ. 6. ರಾಹು. 
ಕೇತುಗಳಿಗೆ ಒಂದು ರಾಶಿ ದಾಟಲು 565 ದಿನ ಮತ್ತು ರಾಶಿಚಕ್ರ ದಾಟಲು 
ಹದಿನೆಂಟು ವರ್ಷ ಮೂರು ತಿಂಗಳು ಕಾಲ ತಗಲುತ್ತದೆ. 


ಜ್ಯೋತಿಷ ಬೋಧಿನಿ! 18 


೭. ಕ್ಲಿತಿಜದಲ್ಲಿ ರಾತಿಚಕ್ರ ಮತ್ತು ಗ್ರಹದೃಶ್ಯ: 

'ಲಗ್ನದ ಅನುದಿತಭಾಗದಿಂದ ಸಪ್ತಮಭಾವದ ಅನುದಿತಭಾಗದ ತನಕ 
ಇರುವ ರಾಶಿಚಕ್ರದ ಅರ್ಧಭಾಗವನ್ನು ಅದೃಶ್ಯಾರ್ಧ ಎಂದು ಕರೆಯುತ್ತಾರೆ, 
ರಾಶಿಚಕ್ರದ ಉಳಿದಭಾಗ ಅಂದರೆ ಸಪ್ತಮಭಾವದ ಉದಿತಭಾಗದಿಂದ ಲಗ್ನದ 
ಉದಿತಭಃಗದ ತನಕ ಇರುವ ಭಾಗವನ್ನು ದೃಶ್ಯಾರ್ಥ ಎಂದು ಕರೆಯುತ್ತಾರೆ. 

ದಶಮಭಾವ ಮಧ್ಯದಿಂದ ಚತುರ್ಥಭಾವ ಮಧ್ಯದ ಭಾಗವನ್ನು 
ಪೂರ್ವಾರ್ಥ ಎಂಮು ಕರೆಯುತ್ತಾರೆ, ರಾಶಿಚಕ್ರದ ಉಳಿದ ಅಂಶ ಅಂದರೆ 
ಚತುರ್ಥಭಾವ ಮಧ್ಯದಿಂದ ದಶಮಭಾವ ಮಧ್ಯದ ತನಕ ಇರುವ ಭಾಗವನ್ನು 
ಪಶಿ ಮಾರ್ಧ ಎಂದು ಕರೆಯುತ್ತಾರೆ. 

w ಎಡಿ 

ಲಗ್ನವನ್ನು ಉದಯ ಎಂದು, ಚತುರ್ಥಭಾವವನ್ನು ಪಾತಾಳ ಎಂದು, 
ಸಪ್ತ ಮಭೂವ ಅಸ್ತ ಎಂದು, ದಶಮಭಾವವನ್ನು ಆಕಾಶ ಎಂದು ಕರೆಯುತ್ತಾ! ರೆ. 

ಲಗ್ನದಿಂದ ಚತುರ್ಥಭಾವ ಮಧ್ಯದ ತನಕ ಗ್ರಹರು ಪೂರ್ವಾರ್ಧದಲ್ಲಿ 
ಹಾಗೂ ಅದೃಶ್ಯರ್ಧದಲ್ಲಿ ಇರುತ್ತಾರೆ, ಈ ಗ್ರಹರನ್ನು ಉದಯಾಭಿಲಾಷಿ 
ಗ್ರಹರು ಎಂದು ಕರೆಯುತ್ತಾರೆ. 

ಚತುರ್ಥಭಾವ ಮಧ್ಯದಿಂದ ಸಪ್ತಮಭಾವ ಮಧ್ಯದ ತನಕ ಇರುವ ಗ್ರಹರು 

ಪಶ್ಚಿಮಾರ್ಧದಲ್ಲಿ ಹಾಗೂ ಅದೃಶ್ಯಾರ್ಧದಲ್ಲಿ ಇರುತ್ತಾರೆ, ಈ ಗ್ರಹರನ್ನು 
ಪಾತಾಳಾಭಿಲಾಷಿ ಗ್ರಹರು ಎಂದು ಕರೆಯುತ್ತಾರೆ, 

ಸಪ್ತ. ಮಭೂವ ಮಧ್ಯದಿಂದ ದಶಮಭಾವ ಮಧ್ಯದ ತನಕಇರುವ ಗ್ರಹರು 
ಪಶ್ಚಿಮಾರ್ಧದಲ್ಲಿ ಹಾಗೂ ದೃಶ್ಯಾರ್ಧದಲ್ಲಿ ಇದ್ದಾರೆ. ಈ ಗೃಹರನ್ನು 
ಅಸ್ತಾಭಿಲಾಹಿ ಗ್ರಹರು ಎಂದು ಕರೆಯುತ್ತಾರೆ, 

ದಶಮಭಾವ ಮಧ್ಯದಿಂದ ಲಗ್ನದ ಉದಿತಭಾಗದ ವರೆಗೆ ಇರುವ ಗ್ರಹರು 
ಪೂರ್ವಾರ್ಧದಲ್ಲಿ ಹಾಗೂ ದೃಶ್ಯಾರ್ಧದಲ್ಲಿ ಇರುತ್ತಾರೆ. ಈ ಗ್ರಹರನ್ನು 
ಮಧ್ಯಾಹನ್ನಿಭಿಲಾಷಿ ಗ್ರಹರು ಎಂದು ಕರೆಯುತ್ತಾರೆ. 

ಮಧ್ಯಾಹ್ನಾಭಿಲಾಷಿಗ್ರಹರು ಆದಿಶ್ರಿಭಾಗದಲ್ಲಿ ಶುಭಫಲವನ್ನು, ಉದ 
ಯಾಭಿಲಾಷಿಗ್ರಹರು ವಯಸ್ಸಿನ ಮಧ್ಯತ್ರಿಭಾಗದಲ್ಲಿ ಶುಭಫಲವನ್ನು, ಅಸ್ತಾಭಿ 
ಲಾಷಿಗ್ರಹರು ಮಿಶ್ರಫಲವನ್ನು ಪಾತಾಳಾಭಿಲಾಷಿಗ್ರಹರು ಅಂತ್ಯಶ್ರಿಭಾಗದಲ್ಲಿ 
ಅಶುಭಫಲವನ್ನು ನೀಡುತ್ತಾರೆ. 
ಚ್ಯೊಟಿಷ ಬೋಧಿನೀ 19 


೮. ಗ್ರಹರ ಕಾರಕತ್ವ, ಸ್ವರೂಪಾದಿಗಳು 


1. ಸೂರ್ಯ: ರವಿಯು ಕಾಲಪುರುಷನ ಆತ್ಮಕಾರಕ ಗ್ರಹನು ಆಗಿರುತ್ತಾನೆ. 
ಇವನು ರಾಜಗ್ರಹನು, ಕ್ಷತ್ರಿಯನು, ಸ್ಥಿರಸ್ಕ ಶ್ವಭಾವದವನು, ಸ ಓಪ್ರಕಾಶಕಗ್ರಹನು, 
ರಕ್ತ-ಶ್ಯಾಮ ಬಣ್ಣದವನು, ಉಚ್ಚರಾಶಿಯಲ್ಲಿ ಇರುವಾಗ ರಕ್ತದಂತೆ ಕೆಂಪುಬಣ್ಣ 
ಮತ್ತು ನೀಚರಾಶಿಯಲ್ಲಿ ಶ್ಯಾಮವರ್ಣದವನು ಆಗಿರುತ್ತಾನೆ. ರವಿಯು 
ಪುರುಷಗ್ರಹನು, ಕ್ರೂರಗ್ರಹನು, ಸತ್ವಗುಣ ಉಳ್ಳೆವನು, ಸಾರ್ವಭೌಮನು, 
ಚತುಷ್ಬಾದಗೃಹನು, ಶುಷ್ಕಗ್ರಹನು ಪಿತೃಕಾರಕನು ಆಗಿರುತ್ತಾನೆ. ಇವನು 
ತಾಮ್ರವರ್ಣಕ್ಕೆ ಅಧಿಪತಿ ಮತ್ತು ಇವನ ಧಾತುವು ತುಮ್ಪ ಆಗಿರುತ್ತದೆ. 
ಇವನು ಜೇನಿನಂತೆ ಹಳದಿ ಬಣ್ಣದ ಕಣ್ಣುಗಳು ಉಳ್ಳವನು, ದೂಷಿತನಾದಾಗ 
ವಿಕೃತನಯನ ಉಳ್ಳವನು, ಸ್ವಲ್ಪಕೂದಲು ಉಳ್ಳವನು, ಅಥವಾ ಕೂದಲು 
ಉದುರಿ ಹೋದವನು, ಚತುರಸ್ಪದೇಹ ಉಳ್ಳವನು, ಪಿತ್ತಪ್ರಕೃತಿಯವನು 
ಆಗಿರುತ್ತಾನೆ, ನಮ್ಮ ಶರೀರದಲ್ಲಿರುವ ಎಲುಬುಗಳಿಗೆ ರವಿಯು ಕಾರಕನು 
ಆಗಿರುತ್ತಾನೆ, ಇವನು ಪಿತ್ತಪ್ರಧಾನ ಗ್ರೈಹನು ಆದ್ದರಿಂದ ಶರೀರದಲ್ಲಿ ದಾಹ, 
ಉಷ್ಣ , ಜ್ವರ ಇತ್ಯಾದಿಗಳನ್ನು ನೀಡುತ್ತಾನೆ. 

ಇವನ ವಾಸಸ್ಥಾನ ದೇವಾಲಯ, ಅಗ್ನಿಯು ಅಧಿದೇವತೆ, ರುದ್ರನು 
ಆರಾಧ್ಯದೇವತೆ, ಮತ್ತು ಇವನು ಅಗ್ನಿಗೆ ಅಧಿಪತಿ ಆಗಿರುತ್ತಾನೆ. ಮರ 
ಮಟ್ಟುಗಳಿಂದ ಕೂಡಿದ ದೃಢವಲ್ಲದ ಹಳತಾದಮನೆ, ಸ್ಥೂಲವಾದ ವಸ್ತ್ರ, 
ಖಾರರಸ, ಗೀಷ್ಮ ಯತು ರವಿಯ ಅಧಿಪತ್ಯದಲ್ಲಿ ಇರುತ್ತವೆ, ಇವನ ರತ್ನವು 
ಮಾಣಿಕ್ಯ ಮತ್ತು ರವಿಯು ಪೂರ್ವದಿಕ್ಕಿನ ಅಧಿಪತಿ ಆಗಿರುತ್ತಾನೆ. 

ಇವನ ಪ್ರೀತ್ಮರ್ಥ ಹೋಮಾದಿ ಅಗ್ನಿಯ ಆರಾಧನೆ, ರುದ್ಧಪೂಜಾದಿ 
ಗಳನ್ನು ಮತ್ತು ಗೋದಿದಾನ ಮಾಡುತ್ತಾರೆ, ಇವನ ಕಾಲವಕಾನ ಅಯನ. 
(ಆರುತಿಂಗಳು). 

ಮೇಷರಾಶಿಯು ರವಿಯ ಉಚ್ಛಕ್ಷೀತ್ರ, ಮೇಷರಾಶಿಯ 10ನೇ ಭಾಗವು 
ಇವನ ಪರಮೋಚ್ಚ ಸಿಂಹರಾಶಿಯ 0" ಯಿಂದ 20°ಯ ವರೆಗಿನ ಭಾಗಗಳು 
ಇವನ ಮೂಲತ್ರಿಕೋಣ, ಸಿಂಹರಾಶಿಯ ಉಳಿದ ಅಂಶವು ಇವನ ಸ್ವಕ್ಷೇತ್ರ, 
ತುಲ:ರಾಶಿಯಂ ಇವನ ನೀಚಕ್ಷೇತ್ರ, ಮತ್ತು ತುಲಾರಾಶಿಯ 10ನೇ ಭಾಗವು 
ಇವನ ಅತಿನೀಚಭಾಗ ಆಗಿರುತ್ತದೆ. 


ಚ್ಕೊಟಿಷ ಬೋಧಿನೀ 20 


2. ಚಂದ್ರ: ಚಂದ್ರನು ಕಾಲಪುರುಪನ ಮನೋಕಾರಕನು ಆಗಿರುತ್ತಾನೆ, 
ಇವನಿಗೆ ರಾಣಿಯ ಸ್ಪಾ: ನವನ್ನು ಕೊಡಲಾಗಿದೆ. ಇವನನ್ನು ಪ್ರಕಾಶಕಗ್ರಹನೆಂದು 
ಕರೆಯುತ್ತಾರೆ, ಇವನ ಬಣ್ಣ ಬಿಳಿ ಮತ್ತು ಬಳಿ ಬಣ್ಣಕ್ಕೆ ಅಧಿಪತಿ ಆಗಿರುತ್ತಾನೆ. 
ಶುಕ್ಲ. ಪಕ್ಷದ ಅಷ್ಟ ಕೈಮಿಯಿಂದ ಕೃಷ್ಣ ಪಕ್ಷದ ಅಷ್ಟಮಿಯ ವರೆಗಿನ ಚಂದ್ರ] ನನ್ನು 
ಪೂರ್ಣಚಂದ್ರನು ಎಂದು ಕರೆಯುತ್ತಾರೆ, ಕೃಷ್ಣಪಕ್ಷದ ಅಷ್ಟವಿಂಯಿಂದ ಶುಕ್ಲ 
ಪಕ್ಷದ ಅಷ್ಟಮಿಯ ವರೆಗಿನ ಚಂದ್ರನನ್ನು ಕ್ಷೀಣಚಂದ್ರನಂ ಎಂದು ಕರೆಯು 
ತ್ತಾರೆ, ಪೂರ್ಣಚಂದ್ರನು ಶುಭಗ್ರಹನು, ಮತ್ತು ಕ್ಷೀಣಚಂದ್ರನು ಪಾಪಗ್ರಹನು 
ಆಗಿರುತ್ತಾನೆ. ಚಂದ್ರನು ಸ್ತ್ರೀ ಗ್ರಹನು, ವೈಶ್ಯ ವರ್ಣದವನು, ಸತ್ವಗುಣ 
ಉಳ್ಳವನು, ಮಾತೃಕಾರಕನು, ಪ್ರಾಜ್ಞನು, ಚಂಚಲಸ್ವಭಾವದವನು, ಮೃದು 
ವಾದ ಮಾತುಗಳನ್ನು ಆಡುವವನು, ಸರಿಸೃಪಗ್ರಹನು ಆಗಿರುತ್ತಾನೆ, ಚಂದ್ರನ 
ಗುಂಡಾದ ಮೈಉಳ್ಳವನು, ಉರುಟಾದ ದೇಹ ಮತ್ತು ಆಕರ್ಷಕ ಕಣ್ಣುಗಳು 
ಉಳ್ಳವನು, ವಾತ-ಕಫ ಪ್ರಕೃತಿಯವನು ಆಗಿರುತ್ತಾನೆ, ಇವನು ದೇಹದಲ್ಲಿ 
ರುವ ರಕ್ತಕ್ಕೆ ಅಧಿಪತಿ ಆಗಿರುತ್ತಾನೆ, ಇವನ ವಾಸಸ್ಥಾನ ಸಮುದ್ರ, ನದಿ, 
ಕೆರೆ, ಬಾವಿ, ಇತ್ಯಾದಿ ಜಲಪ್ರದೇಶ ಆಗಿರುತ್ತದೆ. ಜಲನು ಇವನ ಅಧಿದೇವತೆ, 
ಜಲಕ್ಕೆ ಇವನು ಅಧಿಪತಿ ಮತ್ತು ಇವನನ್ನು ಸಜಲಗ್ರಹ ಎಂದು ಕರೆಯುತ್ತಾರೆ, 
ವರ್ಷಾಯತು, ನೂತನವಸ್ತ, ಲವಣರಸ, ರತ್ನದ್ಭವ್ಯ. `ಮುಕ್ತಾಮಣಿ ಚಂದ್ರನ 
ಅಧಿಪತ್ಯದಲ್ಲಿರುತ್ತದೆ, ಇವನು ವಾಯವ್ಯ ದಿಕ್ಕಿನ ಅಧಿಪತಿ ಆಗಿರುತ್ತಾನೆ. 

ಚಂದ್ರನ ಕಾಲಮಾನ ಒಂದು ಕ್ಷಣ ಅಥವಾ ಮುಹೂರ್ತ ಅಂದರೆ 
48 ಮಿನಿಟುಗಳು ಆಗಿರುತ್ತದೆ. ಚಂದ್ರನು ಜಲವ ಅಧಿಪತಿ ಆಗಿರುವುದರಿಂದ 
ಧಾರಾಶಂಖಾಭಿಷೇಕ ಇವನ ಪ್ರೀತ್ಯರ್ಥ ಮಾಡುತ್ತಾರೆ, ಪಾಪರಾಶಿಗಳಲ್ಲಿರುವ 
ಚಂದ್ರನಿಗೆ ಹರಪೂಚೆ, ಶುಭರಾಶಿಗಳಲ್ಲಿರುವ ಚಂದ್ರನಿಗೆ ಹರಿಪೂಜೆ ಮತ್ತು 
ಯಾಗ್ಮರಃಶಿಗಳಲ್ಲಿರುವ ಚಂದ್ರನಿಗೆ ದುರ್ಗಾಪೂಜೆ ಮಾಡುತ್ತಾರೆ. ಅಕ್ಕಿದಾನ 
ಮಾಡುತ್ತಾರೆ. 

ವೃಷಭರಾಶಿಯು ಚಂದ್ರನ ಉಚ್ಚ ಕ್ಸ್ಟೇತ್ವ, ವೃಷಭರಾಶಿಯ ಮೂರನೇ 
ಭಾಗವು ಇವನ ಪರಮೋಚ್ಚ, 3°ಯಿಂದ 30°ಯ ವರೆಗಿನ ವೃಷಭರಾಶಿಯ 
ಉಳಿದ ಅಂಶವು ಇವನ ಮೂಲ ತ್ರಿಕೋಣ ಆಗಿರುತ್ತದೆ, ಕರ್ಕಟರಾಶಿಯು 
ಇವನ ಸ್ವಕ್ಷೇತ್ರ ಆಗಿರುತ್ತದೆ,  ವೃಶ್ವಿಕರಾಶಿಯಾ ಇವನ ನೀಚಕ್ಷೇತ್ರ ಮತ್ತು 
ವೃಶ್ವಿಕರಾಶಿಯ ಮೂರನೇ ಭಾಗವು ಇವನ ಅತಿನೀಚ ಭಾಗ ಆಗಿರುತ್ತದೆ, 


ಜ್ಯೋತಿಷ ಜೋಧಿನೀ 21 


3. ಕುಜ: ಕುಜನು ಕಾಲಪುರುಷನ ಸತ್ವಕಾರಕನು, ಶೌರ್ಯಕಾರಕನು 
ಆಗಿರುತ್ತಾನೆ, ಇವನು ಸೇನಾಧಿಪತಿಯು, ತಾರಾಗ್ರಹನು, ಕೆಂಪು ಬಿಳಿಯ 
ಬಣ್ಣದವನು ಉಚ್ಚರಾಶಿಯಲ್ಲಿ ಇರುವಾಗ ರಕ್ತವರ್ಣ ಮತ್ತು ನೀಚರಾಶಿಯಲ್ಲಿ 
ಬಿಳಿ ಬಣ್ಣದವನು, ಆಗಿರುತ್ತಾನೆ. ಕುಜನು ಪುರುಷಗ್ರಹನು ಪಾಪಗ್ರಹನೂ, 
ಕ್ಚಶ್ರಿಯಗ್ರಹನು, ಉಗ್ರಸ್ವಭಾವದವನು, ತಮೋಗುಣ ಉಳ್ಳವನು, ಶುಷ್ಕ 
ಗ್ರಹನು, ಚತುಷ್ಪಾದ ಗ್ರಹನು, ಭಾತೃಕಾರಕನು ಆಗಿರುತ್ತಾನೆ. ಇವನು 
ರಕ್ತದಂತೆ ಅತಿ ಕೆಂಪು ಬಣ್ಣ ಕ್ಕೆ ಅಧಿಪತಿ, ಇವನ ಧಾತುವು ಬಂಗಾರ, ಹವಳ 
ಆಗಿರುತ್ತದೆ, ಕುಜನು ಮಧ್ಯಮ ನಿಲುವಿನವನು, ತರುಣ ಮೂರ್ತಿಯು, 
ಸೊಂಟದ ಹತ್ತಿರ ಕೃಶನು, ಕ್ರೂರದೃಷ್ಟಿ ಉಳ್ಳವನು, ದೀಪ್ರಾಗ್ಗಿ ಉಳ್ಳವನು, 
ಪಿತ್ತಪ್ರಕೃತಿಯವನು ಆಗಿರುತ್ತಾ ನೆ. ಎಲುಬಿನಲ್ಲಿರುವ ಮಜ್ಜಾಧಾತುವಿಗೆ 
ಕುಜನು ಕಾರಕನು ಆಗಿರುತ್ತಾನೆ, ಇವನು ಉದಾರನು, ದಾನಿಯು, ಆದರೆ 
ಕೀರ್ಶಿಪ್ಟ್ರಿಯನು, ಸಾಹಸಿಕನು ಮತ್ತು ಕ್ರೂರ ಕರ್ಮಗಳನ್ನು ಮಾಡುವವನು 
'ಚಂಚಲಸ್ವಛಾವದವನು ಆಗಿರುತ್ತಾನೆ, ಅಗ್ನಿ ಇರುವಲ್ಲಿ ಇವನ ವಾಸಸ್ಥಾನ 
ಅಗಿರುತ್ತದೆ, 


ಸುಬ್ರಮಣ್ಯನು ಕುಜನ ಅಧಿದೇವತೆ, ಸ್ಥಿರರಾಶಿಸ್ಥಿತ ಕುಜನ ಪ್ರಿತ್ಯರ್ಥ 
ಗೃಹದಲ್ಲಿ ಷಷ್ಮ್ಯಾದಿಪೂಜೆಯನ್ನು ಮತ್ತು ಚರರಾಶಿಗಳಲ್ಲಿರುವ ಕುಜನ 
ತ್ಯರ್ಥ ಸುಬ್ರಮಣ್ಯದೇವಾಲಯದಲ್ಲಿ ಪೂಜೆ, ಸೇವೆ, ತೆಣಗರಿದಾನ ಮಾಡು 
ತ್ತಾರೆ ಮತ್ತು ಇವನು ಪಂಚಮಹಾಭೂತಗಳಲ್ಲಿ ಅಗ್ನಿಗೆ ಅಧಿಪತಿ, ಆಗಿರುತ್ತಾನೆ. 
ಸುಟ್ಟಬಟ್ಟೆ, ಕಹಿರಸ, ಗ್ರೀಷ್ಮ ಯತು ಸಾಮವೇದ, ದಕ್ಷಿ ಣದಿಕ್ಕು ಇವೆಲ್ಲ ಕುಜನ 
ಅಧಿಪತ್ಯದಲ್ಲಿ ಇರುತ್ತವೆ. ಸಾಮಾನ್ಯವಾಗಿ ತಾರುಣ್ಯದಲ್ಲಿ ಕುಜನು ತನ್ನ 
ಶುಭಾಶುಭ ಫಲಗಳನ್ನು ನೀಡುತ್ತಾನೆ. ಕುಷನ ಕಾಲಮಾನವು ಒಂದು ದಿನ 
ಆಗಿರುತ್ತದೆ, 


ಬೆ 


ನ 


ಮಕರರಾಶಿಯಖ ಕುಜನ ಉಚ್ಚೆಕ್ಟೇತ್ರ, ಮಕರರಾಶಿಯ 28ನೇ ಭಾಗವು 
ಇವನ ಪರಮೋಚ್ಚ, ಮೇಷ ಮತ್ತು ವೃಶ್ಚಿಕರಾಶಿಗಳು ಇವನ ಸ್ವಕ್ಷೀತ್ರ, 
ಮೇಷರಾಶಿಯಲ್ಲಿ 0'ಯಿಂದ 12°ಯ ವರೆಗಿನ ಅಂಶವು ಇವನ ಮೂಲತ್ರಿಕೋಣ 
ಆಗಿರುತ್ತದೆ, ಕರ್ಕಟಕರಾಶಿಯು ಇವನ ನೀಚೆಕ್ಸೇತ್ಸ ಮತ್ತು ಕರ್ಕಟಕರಾಶಿಯ 


28ನೇ ಭಾಗವು ಇವನ ಅತಿನೀಚ ಭಾಗ ಆಗಿರುತ್ತವೆ. 


ಜ್ಯೋತಿಷ ಕಾಮಥೇನು-11 22 


4, ಬುಧ: ಬುಧನು ಕಾಲಪುರುಷನ ವಾಣಿಕಾರಕನು ಆಗಿರುತ್ತಾನೆ. 
ಇವನು ಯುವರಾಜನ, ತಾರಾಗ್ರಹನು, ಗರಿಕೆ ಹುಲ್ಲಿನ ಹಾಗೆ ಪಚ್ಚಿ ಬಣ್ಣದ 
ವನು, ಆಗಿರುತ್ತಾನೆ. ಬುಧನು ಸ್ವ್ರೀನಪುಂಸಕಗ್ರಹನು, ಸೌಮ್ಯಸ್ವಭಾವದವನು, 
ನೈಸರ್ಗಿಕವಾಗಿ ಶುಭಗ್ರಹನು. ಪಾಪಗ್ರಹನಯುತಿಯಲ್ಲಿ ಇದ್ದಾಗ ಪಾಪಗ್ರಹನು 
ಆಗುತ್ತಾನೆ. ಇವನು ರಜೋ ಗುಣದ ವನು, ಜಾತಿಯಲ್ಲಿ ಶೂದ್ರನು, 
ಯಾವಾಗಲೂ ಹಾಸ್ಯ, ವ್ಯಂಗ್ಯವಾದ ಮತ್ತು ಉತ್ತ ಮವಾದ ಮಾತುಗಳು, 
ಪಾಂಡಿತ್ಯ. ಕಲಾಕುಶಲತೆ, ವಿದ್ಯುವಂತರಿಂದ ಹೊಗಳುವಿಕೆ, ವಾಕ್‌ಚಾತುರ್ಯ, 
ದೇವತಾ ಉಪಾಸನೆ, ಪ್ರವೀಣತೆ, ವಿದ್ಯೆಯಲ್ಲಿ ನಿಪುಣತೆ, ಉಪಾಯ, ಬುದ್ಧಿ 
ವಂತಿಕೆ, ಯಜ್ಞ. ಶಿಲ್ಮ ಕಲೆ, ಸಂಬಂಧಿಕರು, ಮಿತ್ರರು, ತಂಗಿಯ ಮಕ್ಕಳು, 
ಪಕ್ಷಿಗ್ರಹನು, ಮಾತುಲಕಾರನು ಆಗಿರುತ್ತಾನೆ. `ಇವನು ಪಚ್ಚೆ ಬಣ್ಣದ 
ಅಧಿಪತಿ, ಇವನ ಧಾತು ಹಿತ್ತಾಳೆ. ರತ್ನವು ಮರಕತ ಆಗಿರುತ್ತದೆ. ಪಂಚ 
ಮಹಾಭೂತಗಳಲ್ಲಿ ಬುಧನು ಭೂತತ್ವಕ್ಕೆ ಅಧಿಪತಿ ಆಗಿರುತ್ತಾ ನೆ. ಇವನು 
ಸನ್ನಿಪಾತ ಪ್ರಕೃತಿಯವನು, ಶ್ರಿದೋಷಾತ್ಮಕನು, ಚರ್ಮಕ್ಕೆ ಕಾರಕನು ಆಗಿರು 
ತ್ತಾನ, ಕ್ರೀಡಾಭವನ ವಿಹಾರಸ್ಥಳ ಇವನ ವಾಸಸ್ಥಾನ ಆಗಿರುತ್ತದೆ. ಶರದ್‌ 
ಯತು ಅಥರ್ವವೇದ ಮಿಶ್ರರಸ, ತೊಯ್ದ ಬಟ್ಟೆ, ಉತ್ತರದಿಕ್ಕು ಬುಧನ ಅಧಿ 
ಪತ್ಯದಲ್ಲಿ ಇವೆ. ಇವನನ್ನು ಚಂದ್ರನ ಪುತ್ರನೆಂದು ಕರೆಯುತ್ತಾರೆ. 


ಬುಧನ ಕಾಲಮಾನವು ಒಂದು ಯತು, (ಎರಡು ತಿಂಗಳು) ಆಗಿರುತ್ತದೆ. 
ಬುಧನಿಗೆ ವಿಷ್ಣುವು ಅಧಿದೇವತೆ ಮತ್ತು ಇವನ ಪ್ರೀತ್ಯರ್ಥ ಶ್ರವಣಪೂಜೆ 
ವಿಷ್ಣು ಸಹಸ್ಪನಾಮ ಪಂರಂಯಣೆ ಮತ್ತು ಹೆಸರು ದಾನ ಮಾಡುತ್ತಾರೆ. ಎಷ್ಟು 
ವಿನ ಅವತಾರವಾದ ರಾಮ, ಕೃಷ್ಣ. ಬಾಲಕೃಷ್ಣ ಮೊದಲಾದ ದೇವರನ್ನು 
ಮತ್ತು ಜಪ, ಪೊಜೆ ಸೂಚಿಸುತ್ತಾನೆ. 


ಕನ್ಯಾರಾಶಿಯು ಬುಧನ ಉಚ್ಚರಾಶಿ, ಕನ್ಮೂರಾಶಿಯಲ್ಲಿ 14 ಭಾಗದ 
ವರೆಗೆ ಬುಧನ ಉಚ್ಛಕ್ಸೇತ್ರ 14ರಿಂದ 15ನೇ ಭಾಗದ ತನಕ ಪರಮೋಚ್ಚ, 
15ನೇ ಭಾಗದಿಂದ 20ನೇ ಭಾಗದ ವರೆಗೆ ಮೂಲಶ್ರಿಕೋಣ, 20 ಭಾಗದಿಂದ 
ಉಳಿದ 30 ಭಾಗದ ತನಕ ಮತ್ತು ಮಿಥುನ ರಾಶಿಯು ಇವನ ಸ್ವಕ್ಷೇತ್ರ ಆಗಿ 
ರುತ್ತದೆ. ಮೂನ೦ಶಿಯು ಇವನ ನೀಚಕ್ಷೇತ್ರ ಮತ್ತು ವೂನರಾಶಿಯ 15ನೇ 
ಭಾಗವು ಬುಧನ ಅತಿನೀಚಭಾಗ ಆಗಿರುತ್ತದೆ. 


ಜ್ಯೋತಿಷ ಬೋಧಿನೀ 23 


5, ಗುರು: ಗುರುವು ಕಾಲಪುರುಷನ ಪಾರಮಾರ್ಥಿಕ ಜ್ಞಾ ನಕಾರಕನು, 
ಧಾರ್ಮಿಕ ಮತ್ತು ಆಧ್ಯಾತ್ಮಿಕ ವ್ಯವಹಾರಗಳ ಮಂತ್ರಿಯು, ಯಾಗ ಮತ್ತು 
ಯಜ್ಞಪ್ರವರ್ತಕನು, ವೇದ, ಶಾಸ್ತ್ರ ಇತ್ಯಾದಿ ಬಲ್ಲವನು ಜಿತೇಂದ್ರಿಯಮ, 
ದೇವಬ್ರಾಹ್ಮಣರಲ್ಲಿ ಭಕ್ತಿ, ಶ್ರದ್ಧೆ, ದಯೆ, ಉಳ್ಳವನು, ತ್ಯಾಗ ತಪಸ್ಸು. 
ಸದ್ದ. ತಿ ವಿದ್ವತ್ತು, ಸನ್ಮಾನ, ಪ್ರಶಂಶೆ, ಉಳ್ಳವನು ಪುತ್ಪಕಾರಕನು, ಸುಖವನ್ನು 
ನೀಡುವವನು ಆಗಿರುತ್ತಾನೆ. ಗುರುವು ಪರಿಶುದ್ಧವಾದ ಬಂಗಾರದ ಬಣ್ಣ 
ಉಳ್ಳವನು ಮತ್ತು ಹಳದಿ ಬಣ್ಣದ ಅಧಿಪತಿ ಆಗಿರುತ್ತಾನೆ, ಇವನು ತಾರಾ 
ಗ್ರಹನು, ದ್ವಿಪಾದಗ್ರಹನು, ಪುರುಷಗ್ರಹನು, ಶುಭಗ್ರಹನು, ಉತ್ತಮ 
ಬ್ರಾಹ್ಮಣನು, ಸತ್ಯ ಗುಣ ಉಳ್ಳವನು, ಮೃದುಸ್ವಭಾವದವನು, ಈಶಾನ್ಯದಿಕ್ಕಿನ 
ಅಧಿಪತಿ ಆಗಿರುತ್ತಾನೆ. ಇವನು ಸ್ಮೂಲಕಾಯನು, ಪಿಂಗಲ ವರ್ಣದ ಕಣ್ಣು 
ಮತ್ತು ಕೂದಲು ಉಳ್ಳವನು, ಕಫಾತ್ಮಕ ಪೃಕೃತಿಯವನು, ಶ್ರೇಷ್ಠವಾದ ಬುದ್ದಿ 
ಉಳ್ಳವನು, ಮೇಧಸ್ಸು ಮತ್ತು ಮೆದುಳಿನ ಅಧಿಪತಿಯು ಆಗಿರುತ್ತಾನೆ, 
ಇವನು ಖಜಾನೆಗೆ ಅಧಿಪತಿ, ಮತ್ತು ಕೋಶಾಗಾರ ಅಥವಾ ಖಜಾನೆ ಇರುವ 
ಸ್ಮ ಳ ಇವನ ವಾಸಸ್ಥಾನ ಆಗಿರುತ್ತದೆ. ಇವನಿಗೆ ಮಧ್ಯಮ ತರಗತಿಯ ವಸ್ತ್ರ, 
ಅತ್ಮಂತ ಬಲಿಷ್ಠನಾದಾಗ ಪಟ್ಟೆವಸ್ಟ್ರ ಇವನ ಧಾತುವು ಬೆಳ್ಳಿ, ಬಲಿಷ್ಮನಾದಾಗ 
ಧಾತುವು ಬಂಗಾರ, ಇವನ ರತ್ನ ಪುಷ್ಯರಾಗ ರಸವು ಮಧುರ ಆಗಿರುತ್ತದೆ, 
ಇವನು ಯಗ್ವೇದದ ಅಧಿಪತಿ, ಇವನ ಯತು ಹೇಮಂತ ಯತು ಆಗಿರುತ್ತದೆ, 
ಪಂಚ ಮಹಾಭಣತಗಳಲ್ಲಿ ಆಕಾಶತತ್ವಕ್ಕೆ ಅಧಿಪತಿ ಆಗಿರುತ್ತಾನೆ. 


ಗುರುವಿನ ಕಾಲಮಾನ ಒಂದು ತಿಂಗಳು ಆಗಿರುತ್ತದೆ, ಅಧಿದೇವತೆ 
ಇಂದ್ರ, ಇವನ ಪ್ರೀತ್ಮರ್ಧ ಪರಮೇಶ್ವರನ ಆರಾಧನೆ, ದಣರ್ವಾಹೋಮ, 
ವಿಪ್ಪಪೂಜೆ, ಪಾಪಗ್ರಹರ ರಾಶಿಗಳಲ್ಲಿ ಹರಪೂಜೆ, ಶುಭಗ್ರಹರ ರಾಶಿಗಳಲ್ಲಿ 
ಹರಿಪೂಜೆ ಮಾಡುತ್ತಾರೆ, ಕಡಲೆದ:ನ ಮಾಡುತ್ತಾ ಕ್ರೈ 


ಕರ್ಕಟಕ ರಾಶಿಯು ಗುರುವಿನ ಉಚ್ಛೆಕ್ಸೀತ್ರ, ಈ ರಾಶಿಯ 5ನೇ ಭಾಗವು 
ಇವನ ಪರಮೋಚ್ಚ, ಧನು ಮತ್ತು ವಿಣನರಾಶಿಯು ಇವನ ಸ್ವಕ್ಷೇತ್ರ, ಧನು 
ರಾಶಿಯ 0 ಭಾಗದಿಂದ 10 ಭಾಗದ ವರೆಗೆ ಇವನ ಮೂಲತಿ ರೋಣ, ಮಕರ 
ರಾಶಿಯು ಇವನ ನೀಚಕ್ಷೇತ್ರ: ಮಕರರಾಶಿಯ 5ನೇ ಭಾಗವು ಇವನ ಅತಿನೀಚ 


ಭಾಗ ಆಗಿರುತ್ತದೆ. 


ಜ್ಯೋತಿಷ ಬೋಧಿನಿ! 24 


6. ಶುಕ್ರ: ಶುಕ್ರನು ಕಾಲಪುರುಷನ ಕಾಮಕಾರಕನು, ಜ್ಞಾ ನಕಾರಕನು, 
ಭೋಗಪ್ಪಧಾನನು, ಲೌಕಿಕ ಸುಖವನ್ನು ನೀಡುವವನು, ಮತ್ತು ಲೌಕಿಕ ವ್ಯವ 
ಹಾರದ ಮಂತ್ರಿ ಆಗಿರುತ್ತಾನೆ. ಇವನು ತಾರಾಗ್ರಹನು, ದ್ವಿಪಾದಗ್ರಹನು, 
ಮೃದು ಹಾಗೂ ಲಘು ಸ್ವಭಾವದವನು, ತಳೆತ್ರಕಾರಕನು. ಮಧ್ಯಮ ಬ್ರಾಹ್ಮ 
ಣನು, ರಜೋಗುಣ ಉಳ್ಳವನು, ಆಗಿರುತ್ತಾನೆ. ಇವನನ್ನು ಸಜಲಗ್ರಹ 
ಎನ್ನುತ್ತಾ ರೆ. ಉದ್ದ ವಾದ ಭುಜಗಳು. ಅಗಲವಾದ ಮುಖ. ಕಪ್ಪಾಗಿ ಸುರುಳಿ 
ಸುರುಳಿಯಾದ ಗಃಂಗುರು ಕೂದಲು, ಕಮನೀಯ ಶರೀರ, ಶೋಭನನೇತ್ರ, 
ಆಕರ್ಷಕ ವ್ಯಕ್ತಿತ್ವ ಮತ್ತು ಬೂದು ಕಪ್ಪುಬಣ್ಣದಿಂದ ಕೂಡಿದವನು, ಕಫ ವಾತ 
ಪ್ರಕೃಶಿಯವನು, ವೀರ್ಯಕಾರಕನು ಆಗಿರುತ್ತಾನೆ.  ಶಯನಸ್ಥಾನ ಮತ್ತು 
ಅಂತಃಪುರ ಇವನ ವಾಸಸ್ಥಾನ, ಗಟ್ಟಿಯಾದ ವಸ್ತ್ರ, : ಬಲಿಷ್ಕನಾದಾಗ ಚಿತ್ರ 
ವಿಚಿತ್ರ ವರ್ಣದ ಪಟ್ಟೆವಸ್ತ. ಆಮ್ಲರಸ, ಚಿತ್ರವರ್ಣ ಮತ್ತು ಯುಜುರ್ವೇದ 
ಇವನ ಅಧಿಪತ್ಯದಲ್ಲಿ ಇರುತ್ತದೆ. ಶುಕ್ರನು ವೀರ್ಯಾಧಿಕ್ಕ ಉಳ್ಳವನು, 
ಉನ್ನತ ಪದವಿ, ಧನಕಾರಕನು, ಸಂಪತ್ತು, ವಾಹನ, ವಸ್ತ್ರ, ಭೂಷಣ, ನಿಧಿ, 
ಸಂಗೀತ, ನಾಟ್ಯ, ಛೂಯಾಚಿತ್ರ ಮೊದಲ:ದ ಮನೋರಂಜನೆ ಇತ್ಯಾದಿ ಶುಕ್ರನು 
ನೀಡುತ್ತಾನೆ. ಮತಿವಂತನು, ಸುಖವಂತನು, ಕಾಮಿಯು, ಆಗಿರುತ್ತಾನೆ. 
ಪಂಚಮಹಾ ಭೂತಗಳಲ್ಲಿ ಜಲತತ್ವಕ್ಕೆ ಶುಕ್ರನು ಅಧಿಪತಿಯಾಗಿರುತ್ತಾನೆ. 
ಇವನ ಧಾತು ಮುತ್ತು ಮತ್ತು ಆಗ್ನೇಯ ದಿಕ್ಕಿನ ಅಧಿಪತಿ ಆಗಿರುತ್ತಾನೆ. 


ಶಚಿಯು ಶುಕ್ರನ ಅಧಿದೇವತೆ. ಇವನ ಪ್ರೀತ್ಯರ್ಥ ಶಕ್ತಿ ಆರಾಧನೆ, 
ಮಹಾಮಾಯಾ, ಚಾಮುಂಡಿ ಇತ್ಯಾದಿ ದೇವತೆಗಳ ಸೇವೆ, ದೇವಿಮಹಾತ್ಮೆ 
ಪಾರಾಯಣೆ ಮತ್ತು ಅವರೆದಾನ ಮಾಡುತ್ತಾರೆ, ಶುಕ್ರನ ಕಾಲಮಾನವು 
ಪಕ್ಚ ( 15 ದಿನ) ಆಗಿರುತ್ತದೆ 


ವಿೂನರಾಶಿಯು ಶುಕ್ರನ ಉಚ್ಚಿ ಕ್ಷೇತ್ರ. ಈ ರಾಶಿಯ 27ನೇ ಭಾಗವು 
ಇವನ ಪರಮೋಚ್ಛ, ವೃಷಭ ಮತ್ತು ತುಲಾರ:ಶಿಗಳು ಇವನ ಸ್ವಕ್ಲೇತ್ರ, ತುಲಾ 
ರಾಶಿಯ ಶೂನ್ಯಭಾಗದಿಂದ 5 ಭಾಗದ ವರೆಗೆ ಇವನ ಮೂಲತ್ರಿಕೋಣ ಆಗಿರು 
ತ್ತದೆ. ಕನ್ಮಾರಾಶಿಯು ಶುಕ್ಟನ ನೀಚಕ್ಟೇತ್ರ ಮತ್ತು ಈ ರಾಶಿಯ 27ನೇ 
ಭಾಗವು ಶುಕ್ರನ ಅತಿನೀಚ ಭಾಗ ಆಗಿರುತ್ತದೆ. 


ವಾ 


ಜ್ಯೋತಿಷ ಬೋಧಿನೀ 2 


7. ಶನಿಃ ಶನಿಯು ಕಾಲಪುರುಷನ ಸೇವಕನು, ದುಃಖಕಾರಕನು, ಕರ್ಮ 
ಕಾರಕನು, ಆಯಂಷ್ಕುರಕನು, ನಾಶಕಾರಕನು, ಮೃತ್ಯುಕಾರಕನು ಆಗಿರುತ್ತಾನೆ. 
ಇವನು ತಾರಾಗ್ರಹನು, ಮಂದಗ್ರಹನು, ಪಕ್ಷಿಗ್ರಹನು, ಪಾಪಗ್ರಹನು. ಪುರುಷ 
ನಪುಂಸಕನು ಅಂತ್ಯಜನು ಅನುಲೋಮಜ ಅಥವಾ ಪ್ರತಿಲೋಮಜನು., 
ತಮೋಗುಣದವನು. ತೀಕ್ಷ್ಮ ಶ್ವಭಾವದವನು, ಕೃಶವಾಗಿ ಉದ್ದ: ವಾದ ಶರೀರ, 
ಒರಟಾದ, ರೋಮ ಮತ್ತು ಕೂದಲು, ಕಪ್ಪುಬಣ್ಣ! ದವನು. ಅಗಲವಾಗಿ 
ದೊಡ್ಡದಾದ ಹಲ್ಲುಗಳು, ಕಪಿಲವರ್ಣದ ವಿಶಾಲವಾದ ಕಣ್ಣು ಉಳ್ಳವನು, 
ಆಲಸಿಯು ಆಗಿರುತ್ತಾನೆ. . ಪಂಚಮಹಾಭೂತಗಳಲ್ಲಿ ವಾಯತತ್ವದೆ ಅಧಿಪತಿ 
ಮತ್ತು ಪಶ್ಚಿಮ ದಿಕ್ಕನ್ನು ಸೂಚಿಸುತ್ತಾನೆ. ಇವನು ಸ್ನಾಯು ಮತ್ತು ಮಾಂಸ 
ಖಂಡಗಳ ಅಧಿಪತಿ, ವಾತ ಪ್ರಕೃಶಿಯವನು, ಗುಡ್ಡ, ಪರ್ವತ, ಕಸದರಾಶಿ 
ಇವನ ವಾಸಸ್ಥಾನ ಆಗಿರುತ್ತದೆ. ಹರಿದ ಬಟ್ಟಿ, ಕಪ್ಪುಬಣ್ಣದ ಪಟ್ಟಿವಸ್ತ್ರ, 
ಶಿಶಿರಯುತು, ಕಷಾಯ ರಸ, ಇವನ ಅಧಿಪತ್ಯದಲ್ಲಿ ಇರುತ್ತದೆ, ಇವನಧಾತು 
ಕಬ್ಬಿಣ, ರತ್ನವು ಸ್ವಚ್ಚನೀಲ ಆಗಿರುತ್ತದೆ. 

ಜೀವನೋಪಾಯ, ಮರಣ ಹೇತು, ವಿಪತ್ತು, ಸೇವಕರು ಇತ್ಯಾದಿ ಶನಿ 
ಯಿಂದ ಚಿಂತಿಸಬೇಕು. ಕಾಲಪುರುಷನ ಕರ್ಮಕಾರಕನಾದ ಶನಿಯು ಕರ್ಮಕ್ಕೆ 
ತಕ್ಕ ಪ್ರತಿಫಲ ನೀಡುವುದಿಲ್ಲ. ನೈಸರ್ಗಿಕ ಕುಂಡಲಿಯ ಲಾಭಾಧಿಪತಿಯಾದ್ದ 
ರಿಂದ ಸ್ಥಾವರ ಸಂಪತ್ತನ್ನು ನೀಡುತ್ತಾನೆ. ಮಂದಗಶಿಯಿಂದ ಚಲಿಸುವ ಇವನು 
ಜೀವಿತದ ಉತ್ತರಾರ್ಧದಲ್ಲಿ ಸಂಪತ್ತು ಸ್ಥಾನಮಾನ ಕೀರ್ತಿ ಸುಖಮಯ ವಾತಾ 
ವರಣದಲ್ಲಿ ಅವಸಾನ ನೀಡುತ್ತಾನೆ, 


ಶನಿಯ ಕಾಲಮಾನ ಒಂದು ವರ್ಷ ಮತ್ತು ಅಧಿದೇವತೆ ಬ್ರಹ್ಮನು 
ಆಗಿರುತ್ತಾನೆ... ಶನಿಯ ಪ್ರೀತ್ಯರ್ಥ ಗಣಹೋಮ, ಅನ್ನದಃನ, ಅಶ್ವತ್ಥ 
ಆ 
ವೃಕ್ಚಪೂಜೆ, ಎಳ್ಳುದಾನ ಮತ್ತು ಎಳ್ಳೆಣ್ಣೆಯಲ್ಲಿ ಮುಖನೋಡಿ ದೇವಾಲಯ 
ದಲ್ಲಿ ದೀಪ ಉರಿಸುತ್ತಾರೆ. 
ತುಲಾರಾಶಿಯು ಶನಿಯ ಉಚ್ಚಕ್ಕೆ. ತ್ರ ಈ ರಾಶಿಯ 20ನೇ ಭಾಗವು 
ಇವನ ಪರಮೋಚ್ಚ, ಮಕರ ಮತ್ತು ಕುಂಭಿರಾಶಿಯು ಇವನ ಸ್ವಕ್ನೇತ್ರಗಳು, 
ಕುಂಭರಾಶಿಯ 20ನೇ ಭಾಗದ ವರೆಗೆ ಇವನ ಮೂಲತ್ರಿಕೋಣ. ಮೇಷರಾಶಿಯು 
ಇವನ ನೀಚಕ್ಷೇತ್ರ ಮೇಷರಾಶಿಯ 20ನೇ ಭಾಗವು ಇವನ ಅತಿನೀಚ ಭಾಗ 
ಆಗಿರುತ್ತದೆ, 
ಜ್ಯೋತಿಷ ಬೋಧಿನೀ 26 


8. ರಾಹು: ರಾಹುವನ್ನು ಛಾಯಾಗ್ರಹನೆಂದು ಕರೆಯುತ್ತಾರೆ. ಇವನು 
ಸರಿಸ್ಫಪಗ್ರಹನು ನೀಲವರ್ಣದವನು, ದೀರ್ಪವಾದ ಶರೀರ, ವಾತಪ್ರಕೃತಿ 
ಹೊಗೆಯಂತೆ ನೀಲವರ್ಣದವನು, ತಾಮಸಗುಣ, ಬುದ್ಧಿವಂತನು, ಭಯಂಕ 
ರನು, ದಕ್ಷಿಣ ದಿಕ್ಕಿನಲ್ಲಿ ಮುಖ ಮಾಡಿರುವವನು ಆಗಿರುತ್ತಾನೆ. ಇವನು ನಿಧಿ 
ಅಥವಾ ಭೂಗತಧನವನ್ನು ನೀಡುತ್ತಾನೆ. ಇವನು ಸ್ತ್ರೀಗ್ರಹನು, ಪಾಪಗ್ರಹನು, 
ವೃದ್ಧಾವಸ್ಥೆಯಲ್ಲಿ ಇರುವವನು, ಕಾಲುಗಳು ಇಲ್ಲದವನು, ಅಧೋಮುಖದೃಷ್ಟಿ 
ಉಳ್ಳಿ ಭಯಾನಕ ಗ್ರಹನು ಆಗಿರುತ್ತಾ ನೆ. ಇವನ ಆಯುಸ್ಸು ನೂರು ವರ್ಷ, 
ವಾಸಸ್ಥಾನ ಕಾಡು ವನ, ಕತ್ತಲೆಯ ಪ್ರದೇಶ. ಪರ್ವತ ಶಿಖರ, ವಲ್ಮಿಕಾದಿ 
ಹುತ್ತ ಆಗಿರುತ್ತದೆ, ಇವನ ಧಾತು ಸೀಸ, ಅಸ್ಥಿ, ರಸ-ಕಹಾಯ, ತೀಕ್ಷ್ಣ, 


ಚಿತ್ರವರ್ಣದ ಹಳೇ ವಸ್ತ್ರ, ಜಾತಿ-ನಿಷಾದ, ರತ್ನ-ಗೋಮೇಧಕ, ಸನ್ಮೋಹಿನಿ 
ವಿದ್ಯೆ, ಮತ್ತು ಮುಳ್ಳಿನ ವೃಕ್ಷಗಳು, ಇವನ ಅಧೀನ ಇದೆ, 


ಇವನು ಚರ್ಮವ್ಯಾಧಿ, ಕುಷ್ಕರೋಗ, ವಿಷಮಜ್ವರ, ಮತ್ತು ಕರ್ಮಜ 
ವ್ಯಾಧಿಗಳನ್ನು. ದುಃಖವನ್ನು ನೀಡುವವನು ಆಗಿರುತ್ತಾನೆ. ಅಸತ್ಯವನ್ನು 
ಸಾಧಿಸುವವರು, ವೈಧಿಕ ಧರ್ಮದ ವಿರುವ್ಧ ಆಚರಣೆ ಉಳ್ಳವರು, ಮೋಸಗಾರ, 
ಕಪಟಉಳ್ಳವರು. ಬುದ್ಧಿ ಹೀನರು ಮತ್ತು ಪರರನ್ನು ನಿಂದಿಸುವವರು, ಜಣಜಾ 
ಡುವವರು ಮತ್ತು ಚಂಡಾಲಾದಿ ಹೀನ ಜಾತಿಯವರನ್ನು ಇವನು ಸೂಚಿಸು 
ತ್ತಾನೆ... ಇವನು ನೈಯತ್ಕದಿಕ್ಕಿನ ಅಧಿಪತಿ, ತಾಯಿತಂದೆ ಮತ್ತು ತಾಯಿಯ 
ಸಂಬಂಧಿಕರನ್ನು ಇವನು ಸೂಚಿಸುತ್ತಾನ. 

ರಾಜರಿಂದ, ಕಳ್ಳರಿಂದ, ವಿಷ, ಅಗ್ನಿ ಮತ್ತು ಶಸ್ತ್ರದಿಂದ ಹಾನಿ ಅಥವಾ 
ಭಯ ನೀಡುತ್ತಾನೆ, ಮಕ್ಕಳಿಗೆ ಅನಾರೋಗ್ಯ. ಚಿತ್ತಭ್ರಮೆ, ಬಂಧು 
ನಾಶ, ನೀಚರಿಂದ ಅವಮಾನ, ಆಲೋಚಿಸದೆ ಕಾರ್ಯ ಮಾಡುನುದರಿಂದ 
ಅಪಪಾದ, ಸ್ಥಾನಚ್ಕುತಿ, ಕಾಲುನೋವು, ಕೈಕೊಂಡ ಕಾರ್ಯಗಳಲ್ಲಿ ಹಾನಿ, 
ಪರಸ್ತ್ರೀ ಸಹವಾಸ, ಇಷ್ಟಜನರ ವಿಯೋಗ, ಮತ್ತು ಮಾನಸಿಕ ಅಶಾಂತಿಯನ್ನು 
ರಾಹುವು ತನ್ನ ದಶ:ಕಾಲದಲ್ಲಿ ನೀಡುತ್ತಾನೆ, 

ಇವನ ಕಾಲಮಾನ 8 ತಿಂಗಳು ಆಗಿರುತ್ತದೆ. ಆದಿಶೇಷನು ಇವನ ಅಧಿ 
ದೇವತೆ ಮತ್ತು ಇವನ ಪ್ರೀತ್ಯರ್ಥ ನಾಗಪೂಜೆ, ದುರ್ಗೆಯ ಮತ್ತು ಸುಬ್ರಮ 
ಣ್ಯನ ಆರಾಧನೆ, ಮತ್ತು ಉದ್ದು ದಾನಮಾಡುತ್ತಾರೆ, 

ಮಿಥುನರಾಶಿಯಂ ರಾಹುವಿನ ಉಚ್ಚಕ್ಕೆ! ತ್ರ ಧನುರಾಶಿಯು ನೀಚಕ್ಷೇತ್ರ, 
ಕನ್ಮಾರಾಶಿ ಸ್ವಕ್ಷೇತ್ರ ಮತ್ತು ಕುಂಭರಃಶಿ ಮೂಲತ್ರಿಕೋಣ ಆಗಿರುತ್ತದೆ, 


9. ಸೇತು: ಕೇತುವನ್ನು ಛಾಯಾಗ್ರಹನೆಂದು ಕರೆಯುತ್ತಾರೆ, ಇವನು 
ಜ್ಞಾ; ನಕಾರಕನು, ಮೋಕ್ಟಕಾರಕನು, ಗೂಢ ಪರಿಣೀತನು, ವೇದಾಂತಿ, ಮಂತ್ರ 
ಶಾಸ್ತ್ರ ಬಲ್ಲವನು. ರಹಸ್ಯವನ್ನು ಬಲ್ಲವನು ಆಗಿರುತ್ತಾನೆ. ಇವನು ಕೃಶ ಮತ್ತು 
ದೀರ್ಥ್ಫ್ಥ ಶರೀರ ಉಳ ವನು, ಧೂಮಮಯನು, ವೃಣಾಂಕಿತ ಪಾದಗಳು ವಿಷ 
ಮಯ ನಾಲಗೆ ಉಗ್ರದೃಷ್ಟಿ ಮತ್ತು ವಾಣಿ, ರಕ್ತ: ವರ್ಣಉಳ್ಳವನು ಆಗಿರುತ್ತಾನೆ. 
ಇವನು ನಪುಂಸಕಗ್ರಹನು, ಕ್ರೂರಗ್ರಹನು, ಶಸ್ತ್ರಸಜ್ಜಿತನು ಆಗಿರುತ್ತಾನೆ. 
ಪಠಿತರು, ದುರಭಿಪ್ರಾಯ ಉಳ್ಳವರು, ದುಷ್ಟಶಕ್ತಿ ಅಥವಾ ಪಿಶಾಚ ಪೀಡಿತರು, 
ಜಾತಿ ಇಲ್ಲದವರು, ಅಂತರ್ಜಾತಿಯವರು ಅಥವಾ ವಿಜಾತಿಯ ಜನರನ್ನು ಇವನು 
ಸೂಚಿಸುತ್ತಾನೆ, ಇವನ ವಾಸಸ್ಥಾನ ಬಿಲ, ಕತ್ತಲೆಯ ಪ್ರದೇಶ ಆಗಿರುತ್ತದೆ. 
ಮಣ್ಣಿನ ಪಾತ್ರೆ ಛಿದ್ರವಾದ ಚಿತ್ರವರ್ಣದ ವಸ್ತ್ರ, ನೀಲಮಣಿ, ಚಿಕ್ಕ ವೃಕ್ಷಗಳು, 
ವೈಢೂರ್ಯ ಇವನ ಅಧೀನದಲ್ಲಿ ಇರುತ್ತದೆ ಅಜ್ಜ ಮತ್ತು ತಂದೆಯ ಸಂಭಂ 
ದಿಕರನ್ನು ಸೂಚಿಸುತ್ತಾನೆ, 

ಕೇತುವಿನ ಅಧಿದೇವತೆ ಬ್ರಹ್ಮ ಮತ್ತು ಕಾಲಮಾನ ಮೂರು ಶಿಂಗಳು 
ಆಗಿರುತ್ತದೆ. ಇವನ ಪ್ರೀತ್ಯರ್ಥ ತಪಶ್ಚರ್ಯ, ಗಂಗಾಸ್ನಾನ, ಶಿವ, ವಿಷ್ಣು 
ಮತ್ತು ಗಣಪಶಿಯ ಉಪಾಸನೆ ಮತ್ತು ಹುರುಳಿದಾನ ಮಾಡುತ್ತಾರೆ. 


ಧನುರಾಶಿ ಕೇತುವಿನ ಉಚ್ಚಕ್ಟೇತ್ಛ ವಿಖನರಾಶಿಯಂ ಸ್ವಕ್ಷೇತ್ರ, ಸಿಂಹ 
ರಾಶಿ ಮೂಲತ್ರಿಕೋಣ ಮತ್ತು ಮಿಥುನರಾಶಿಯು ಇವನ ನೀಚಕ್ಸೇತ್ಛ 
ಆಗಿರುತ್ತದೆ. 
ಆತಿ 
ಜನನ ಜಾತಕದಲ್ಲಿ ಶುಭಗ್ರಹರ, ಪ್ರಭಾವದಿಂದ ಜಾತಕನು ಸತ್ಕರ್ಮ, 
ಸದಾಚಾರ ಪೃವೃತ್ತಿ ಉಳ್ಳವನು, ಸತ್ವಗುಣಗಳಿಂದ ಕೂಡಿದವನು, ಶುಚಿರ್ಭೂ 
ತನು, ಸುಂದರೆವಾದ ಆಕರ್ಷಕ ವ್ಯಕ್ತಿತ್ವ ಉಳ್ಳವನು, ತೇಜಸ್ಸಿ ಯು, ಜಪ 
ದೇನ, ಹೋಮ ಇತ್ಯಾದಿ ದೇವತಾ ಕಾರ್ಯಗಳಲ್ಲಿ ನಿರತನು, ದೇವ ಬ್ರಾಹ್ಮಣ 
ಆ p ಸ 
ರಲ್ಲಿ ನಿಷ್ಠೆ ಉಳ್ಳವನು, ಧನವಂತನು ಕೀರ್ತಿವಂತನು ಸುಖವಂತನು ಆಗುತ್ತಾನೆ. 
ಅತೆ 
ಜನನ ಜಾತಕದಲ್ಲಿ ಪೂಪಗ್ರಹರ ಪ್ರಭಾವದಿಂದ ಜಾತಕನು, ಕ್ರೂರ 
ಸ್ವಭಾವದವನು, ಲೋಭಿಯು, ದುಷ್ಕರ್ಮಗಳಲ್ಲಿ ನಿರತನು, ಸ್ವಕಾರ್ಯಗಳಲ್ಲಿ 
ಆಲಸಿಯು, ಕಲಹಪ್ರಿಯನು, ಸಾಧುಸಜ್ಜನರನ್ನು ದ್ವೇಷಿಸುವವನು, ತಮೋ 
ಗುಣಗಳಿಂದ ಕೂಡಿದವನು, ಪರರನ್ನು ಹಿಂಸಿಸುವವನು ಕೃತಘ್ನನು, ವಂಚಕನು 
ಆಗುತ್ತಾನೆ. 
ಜ್ಯೋತಿಷ ಬೋಧಿನೀ 28 


೯. ಗ್ರಹರ ಬಲಾದಿಗಳು 


, ರವಿಃ ರವಿಯು ತನ್ನ ಉಚ್ಛರಂಶಿ, ಸ್ವಕ್ಷೇತ್ರ, ಸ್ವದ್ರೇಕ್ಯಾಣ, ಸೂರ್ಯ 
ಹೋರೆ, ರವಿವಾರ, ಸ್ವನವಾಂಶ, ಉತ್ತರಾಯಣ, ಮಧ್ಯಾಹ್ನಕಾಲ, ರಾಶಿ 
ಪ್ರವೇಶ ಕಾಲ, . ಮಿತ್ರನವಾಂಶ ಮತ್ತು ದಶಮ ಭಾವದಲ್ಲಿ ಬಲಿಷ್ಕನು 


ಆಗಿರುತ್ತಾನೆ. 
ಎಡೆ 


ಚಂದ್ರನು ತನ್ನ ಉಚ್ಚರಾಶಿ, ಸ್ವಕ್ಷೇತ್ರ, ಸ್ವದ್ರೇಕ್ಕಾಣ 
ಚಂದ್ರಹೋರೆ. ಚಂದ್ರವಾರ, ಸ್ವನವಾಂಶ, ಖುಕ್ಷಸಂಧಿಯ ಹೊರತು ರಾಶಿಯ 
ಅಂತ್ಯಭಾಗದಲ್ಲಿ, ಶುಭಗ್ರಹರಿಂದ ನೋಡಲ್ಪಟ್ಟಾಗ, ರಾತ್ರೆಕಾಲದಲ್ಲಿ, ಚತುರ್ಥ 
ಭಾವದಲ್ಲಿ, ದಕ್ಷಿಣಾಯನದಲ್ಲಿ, ಬಲಿಷ್ಠನು ಆಗಿರುತ್ತಾನೆ. ಬಲಿಷ್ಠನಾದ 
ಚಂದ್ರನು ಸಕಲಗ್ರಹರಿಂದ ನೋಡಲ್ಬಟ್ಟರೆ ರಾಜಯೋಗ ಆಗುತ್ತದೆ. 


ಕುಜ : ಕುಜನು ಮಂಗಳವಾರ, ಸ್ವನವಾಂಶ, ಸ್ವದ್ರೇಕ್ಕಾಣ, ಸ್ವತ್ರಿಂ 
ಶಾಂಶ, ಸ್ವಕ್ಷೇತ್ರ, ಗಳಾದ ಮೇಷ ಮತ್ತು ವೃ ಶ್ವ ಕಾಶಿ” ಇಚ್ಛೆ yt ತ್ರವಾದ 
ಮಕರ ಮತ್ತು ಕುಂಭರಾಶಿ, ರಾತ್ರೆ ಕಾಲದಲ್ಲಿ. ಕೃಷ್ಣ ಪಕ್ಕ ದಲ್ಲಿ, ವಕ್ರ ಗತಿಯಲ್ಲಿ 
ಇರುವಾಗ. ದಕ್ಷಿ ಣದಿಕ್ಕಿ ನಲ್ಲಿ, ದಶಮಭಾವದಲ್ಲಿ ರಜಯ ಆದಿಧಾಗದಲ್ಲಿ ಬಲಿ 
ಷ್ಮನು ಆಗಿರುತ್ತಾ ನೆ, AE ಮತ್ತು ಕರ್ಕಟಕ ರಾಶಿಯ ಕುಜನು ಸುಖವನ್ನು 


ಹೆಚ್ಚಾ ಗಿ ಕೊಡುತ್ತಾ ನೆ, 


ಬುಧ: ಬುಧನು ಕನ್ಮಾ ಮತ್ತು ಮಿಥುನರಾಶಿಯಲ್ಲಿ, ಬುಧವಾರ, 
ತನ್ನ ಸ್ವವರ್ಗಗಳಲ್ಲಿ, (ದ್ರೇಕ್ಯಾಣ, ನವಾಂಶ, ಪ್ರಿಂಶಾಂಶ) ಧನುರಾಶಿಯಲ್ಲಿ, 
ರವಿಯ ಯುತಿಯಲ್ಲಿ ಇಲ್ಲದಿರುವಾಗ, ದಿವಾ-ರಾತ್ಸೆಕಾಲದಲ್ಲಿ, ಉತ್ತ ರದಿಕ್ಕಿನಲ್ಲಿ. 
ರಾಶಿಯ ಮಧ್ಯಭಾಗದಲ್ಲಿ, ಬಲಿಷ್ಕನು ಆಗಿರುತ್ತ್ತ, ನೆ, ಲಗ್ನದ ಬುಧನು 
ಯಶಸ್ಸು. ಬಲ ಮತ್ತು ಅಭಿವೃದ್ಧಿಯನ್ನು ಸದಾಕಾಲ ನೀಡುತ್ತಾನೆ, 


ಗುರು : ಗುರುವು ವಿಣನ, ವೃಶ್ಚಿಕ, ದನುಸ್ಸು ಮತ್ತು ಕರ್ಕಟಕದಲ್ಲಿ, 
ತನ್ನ ಸ್ವವರ್ಗಗಳಲ್ಲಿ (ದ್ರೇಕ್ಕಾಣ, ನವಾಂಶ, ತ್ರಿಂಶಾಂಶ), ಗುರುವಾರ, ರಾಶಿಯ 
ಮಧ್ಯಭಾಗದಲ್ಲಿ. ಮಧ್ಯಾಹ್ನ, ಊತ್ತರದಿಕ್ಕಿನಲ್ಲಿ, ಕುಂಭ ಮತ್ತು ಮಕರರಾಶಿ 
ಯಲ್ಲಿ ಬಲಿಷ್ಮನು ಆಗಿರುತ್ತಾನೆ. ಲಗ್ನ, ಚತುರ್ಥ ಮತ್ತು ದಶಮ ಭಾವದ 
ಗುರುವು ಧನ ಸಂಪತ್ತನ್ನು ನೀಡುತ್ತಾನೆ. 


ಜ್ಯೋತಿಷ ಜೋಧಿನೀ 29 


ಶುಕ್ರ : ಶುಕ್ರನು ತನ್ನ ಉಚ್ಚರಾಶಿಯಲ್ಲಿ, ಸ್ವ ಶ್ವೈವರ್ಗಗಳಲ್ಲಿ. (ದ್ರೇಕ್ಕಾಣ, 
ನವಾಂಶ, ಶ್ರಿಂಶಾಂಶ) ಶುಕ್ರವಾರ, ರಾಶಿಯ ಮಧ್ಯಭಾಗದಲ್ಲಿ. ಷಷ್ಠ, ದ್ವಾದಶ, 
ತೃತೀಯ ಮತ್ತು ಚತುರ್ಥಭಾವದಲ್ಲಿ, ಅಪರಾಹ್ಮಕಾಲದಲ್ಲಿ ಗ್ರಹಯುದ್ಧದಲ್ಲಿ 
ಇರುವಾಗ, ಚಂದ್ರನಯುತಿಯಲ್ಲಿ ಇರುವಾಗ, ವಕ್ರಗತಿಯಲ್ಲಿ ಇರುವಾಗ, 
ಪೂರ್ಮೋದಿತನಾದಾಗ, ಶುಭಫಲದಾಯಕನು ಆಗಿರುತ್ತಾನೆ. 

ಶನಿ : ಶನಿಯು ತುಲಾ, ಮಕರ, ಕುಂಭರಾಶಿಯಲ್ಲಿ ಇರುವಾಗ, ಸಪ್ತಮ 
ಭಾವದಲ್ಲಿ, ದಕ್ಷಿಣದಿಕ್ಕಿನಲ್ಲಿ, ಸ್ವದ್ವೇಕ್ಕಾಣ, ಶನಿವಾರ, ತನ್ನ ದಶಾಕಾಲದಲ್ಲಿ, 
ರಾಶಿಯ ಅಂತ್ಯಭಾಗದಲ್ಲಿ, ಗ್ರಹಯುದ್ಧದಲ್ಲಿ ಇರುವಾಗ, ಕೃಷ್ಣ ಪಕ್ಷದಲ್ಲಿ, ವಕ 
ನಾದಾಗ ಸಕಲರಾಶಿಗಳಲ್ಲಿ ಬಲಿಷ್ಕನು ಆಗಿರುತ್ತಾನೆ, ತುಲಾಲಗ್ನ, ಧನುರ್ಲಗ್ನ 
ಮತ್ತು ಮೊನಲಗ್ಗದ ಶನಿಯು ರಾಜಯೋಗಕಾರಕನು ಆಗಿರುತ್ತಾನೆ. 


ರಾಹು: ರಾಹುವು ಮೇಷ, ವೃಶ್ಚಿಕ, ಕುಂಭ, ಕನ್ನಾ, ವೃಷಭಮತ್ತು 
ಕರ್ಕಟಕರಾಶಿಯಲ್ಲಿ ಇರುವಾಗ, ಸಂಧ್ಯಾಕಾಲದಲ್ಲಿ ಮತ್ತು ದಶಮಭಾವದಲ್ಲಿ 
ಬಲಿಷ್ಮನಾಗಿರುತ್ತಾನೆ, ರಾಹುವಿನ ದೋಷವನ್ನು ಬುಧನು ನಿವಾರಿಸುತ್ತೂ. ನೆ. 


ಫೇತು: ಕೇತುವು ಕನ್ಯಾರಾಶಿಯ ಅಂತ್ಯಭಾಗದಲ್ಲಿ, ವೃಷಭ ಮತ್ತು 
ಧನುರಾಶಿಯಲ್ಲಿ ಇರುವಾಗ, ರಾತ್ರೆ ಕಾಲದಲ್ಲಿ ಮತ್ತು ಜನನ ಕುಲದಲ್ಲಿ ಉಲ್ಕಾ 
ಪಾತ, ಧೂಮಕೇತು, ಇತ್ಯಾದಿ ಕಂಡುಬಂದರೆ, ಕೇತುವು ಬಲಿಷ್ಠನಾಗಿರುತ್ತಾನೆ, 


೧೦. ಗ್ರಹರಿಂದ ಕೋಗ ವಿಚಾರ 


ರವಿಯು ದೂಷಿತನಾದಾಗ ತಲೆನೋವು, ಶಿರಸ್ಸಿನ ವ್ಯಾಧಿಗಳು, ಜ್ವರ, 
ದೀಪ್ತಾಗ್ನಿ, ಕ್ಷಯರೋಗ, ಅತಿಸಾರ, ಮಾನಸಿಕವ್ಯಥೆ ಇತ್ಯಾದಿ ನೀಡುತ್ತಾನೆ. 
ರಾಜರಿಂದ, ದೇವಬ್ರಾಹ್ಮಣ ಹೇತುವಿನಿಂದ ಮತ್ತು ಭೃತ್ಯರು ಅಥವಾ 
ಕೈಕೆಳಗಿನವರಿಂದ ಪೀಡೆ ಅಥವಾ ಹಾನಿ ಸಂಭವಿಸುತದೆ. 


ಚಂದ್ರನು ದೂಷಿತನಾದಾಗ ಪಾಂಡುರೋಗ, ಜಲದೋಷ, ಪಿತ್ತಕಾಮಲೆ, 
ಶೀತವಿಕಾರ, ಮೂಗಿನ ವ್ಯಾಧಿಗಳು, ಕಥ-ವಾತ. ವಿಕಾರಗಳು, ಸ್ತ್ರೀ ಹೇತುವಿ 


ನಿಂದ ವ್ಯಾಕುಲತೆ ಇತ್ಯಾದಿ ನೀಡುತ್ತಾನೆ. 
ಸ 


ಚ್ಕೋತಿಷ ಬೋಧಿನೀ 30 


ಕುಜನು ದೂಷಿತನಾದಾಗ ಬಾವು, ವೃಷಣ ಬಾತುಹೋಗುವುದು, ಕಫ 
ವಿಕಾರ, ಶಸ್ತ್ರಹೇತುವಿನಿಂದ, ಅಗ್ನಿಯಿಂದ, ಮಾಂಸವೃದ್ಧಿ » ಗ್ರಂಧಿರೋಗ, 
ಬಾಯಾರಿಕೆ, ವೃಣ, ದಾರಿದ್ರ್ಯ ಇತ್ಯಾದಿ ನೀಡುತ್ತಾನೆ, 


ಬುಧನು, ದೂಷಿತನಾದಾಗ ಗುಪ್ತಾಂಗಗಳಲ್ಲಿ, ಉದರದಲ್ಲಿ, ವಾತಜನಿತ 
ವ್ಯಾಧಿಗಳನ್ನು. ಕುಷ್ಕ ವೊದಲಾದ ಚರ್ಮವ್ಯಾದಧಿಗಳನ್ನು, ಅಜೀರ್ಣ 
ಮಂದಾಗ್ನಿ, ವೇದನೆ, ಗೃಹಣೀರೋಗ ಇತ್ಯಾದಿ ನೀಡುತ್ತಾನೆ. 


» 


ಗುರುವು ದೂಷಿತನಾದಾಗ ದೇವಬ್ರಾಹ್ಮಣ ಶಾಪಜನಿತ ವ್ಯಾಧಿ, ಪಿತ್ತ 
ಜನಕಾಂಗವ್ಯಾಧಿ ಮತ್ತು ಗುಲ್ಮರೋಗ ನೀಡುತ್ತಾನೆ. 


ಶುಕ್ರನು ದೂಷಿತನಾದಾಗ ಕುಡಿತ, ಸಿಹಿಮೂತ್ರರೋಗ, ಸ್ತ್ರೀಜನಿತ 
ವ್ಯಾಧಿ, ವೀರ್ಯನಾಶ ಇತ್ಯಾದಿ ನೀಡುತ್ತಾನೆ. 


ಶನಿಯು ದೂಷಿತನ:ದಾಗ ದಾರಿದ್ರ್ಯ, ಸಂಘದೋಷ, ಪಿಶಾಚಿಪೀಡೆ, 
ಚೋರರಿಂದ, ದುಃಖ-ಸಂತಾಪ ಜನಿತವ್ಯಾಧಿಗಳು, ನಂದೌರ್ಬಲ್ಯ ಮತ್ತು 
ಗಂಟು ಅಥವಾ ಸಂದುಗಳಲ್ಲಿ ವೇದನೆಯನ್ನು ನೀಡುತ್ತಾನೆ. 


ರಾಹುವು ದೂಷಿತನಾದಾಗ ಮೂರ್ಛಾರೋಗ, ಭಯ, ಸಿಡುಬುರೋಗ, 
ಕರ್ಮಜವ್ಯಾಧಿ, ಕ್ರಿಮಿಗಳಿಂದ ಜನಿತವ್ಯಾಧಿ, ಪ್ರೇತಪಿಶಾಚಬಾಧೆ, ಬಂಧನ, 
ಅರುಚಿ, ಕುಷ್ಠರೋಗ, ಸಂಧು-ಗಂಟುಗಳಲ್ಲಿ ರೋಗ, ಅಸ್ಥಿ ಭಂಗ, ಅತ್ಮಹತ್ಯೆ 
ಇತ್ಯದಿ ನೀಡುತ್ತಾನೆ. 


ಕೇತುವು ದೂಷಿತನಾದಾಗ, ಜ್ವರ, ತುರಿಸುವಿಕೆ ಸಿಡುಬು, ವೃಣ, ಶತು 

[2 

ಗಳಿಂದ ಆಘಾತ ಕೃತ್ರಿಮಜನಿತ ವ್ಯಾಧಿ, ಹೃದಯವಿಕಾರಗಳು, ಉದರ ಮತ್ತು 

ಕಣ್ಣಿನರೋಗಗಳು, ಮಾನಸಿಕಪೀಡೆ, ಬುದ್ಧಿ ಭ್ರಂಶ, ನೀಚಜನರಿಂದ ಮತ್ತು 

ಕ್ನುದ್ರಜಂತುಗಳಿಂದ ಹಾನಿ, ವಿಷಭಾಧೆ, ಪಿಶಾಚಸೀಡೆ ಇತ್ಯಾದಿ ನೀಡುತ್ತಾನೆ. 

ತವು ರೋಗಕಾರಕನ:ದಾಗ ಗುಣಪಡಿಸಲು ಕಷ್ಟಸಾಧ್ಯವ್ಯಾಧಿಗಳನ್ನು ಅಥವಾ 

ವೈದ್ಯರು ರೋಗ ನಿಧುನವನ್ನು ತಪಾಗಿ ತಿಳಿದು ವಿರುದ್ದ ಚಿಕಿತೆ ಮಾಡುವ 

ಲಕ a ಬ ಇ ೧ 

ಸಂಭವ ಇರುತ್ತ ದೆ. 


ಜ್ಯೋತಿಷ ಲೋಧಿನೀ 31 


೧೧. ಗ್ರಹದೃಷ್ಟಿ 


1. ಸಕಲಗ್ರಹರು ಸ್ವಸ್ಥಾನದಿಂದ (ತಾನು ಇರುವಲ್ಲಿಂದ) ಸಪ್ರಮಸ್ಥಾನ 
ವನ್ನು ಪೂರ್ಣದೃಷ್ಟಿಯಿಂದ ನೋಡುತ್ತಾರೆ 2. ತೃತೀಯ ಮತ್ತು ದಶಮ 
ವನ್ನು ಕಾಲುದೃಷ್ಟಿಯಿಂದ, 3, ಪಂಚಮ ಮತ್ತು ನವಮವನ್ನು ಅರ್ಧದೃಷ್ಟ 
ಯಿಂದ. 4 ಚತುರ್ಥ ಮತ್ತು ದಶಮವನ್ನು ಮುಕ್ಕಾಲುದೃಷ್ಟಿಯಿಂದ 
ನೋಡುತ್ತಾರೆ. ಶನಿ, ಗುರುಮತ್ತು ಕುಜನಿಗೆ ವಿಶೇಷ ದೃಷ್ಟಿ ಇದೆ. 5, ಶನಿಯು 
ತಾನಿರುವ ಸ್ಥಾನದಿಂದ ತೃತೀಯ ಮತ್ತು ದಶಮವನ್ನು ಪೂರ್ಣದೃಷ್ಟಿಯಿಂದ 
ನೋಡುತ್ತಾನೆ. 6, ಗುರುವು ತಾನಿರುವ ಸ್ಥಾನದಿಂದ ಪಂಚಮ ಮತ್ತು 
ನವಮವನ್ನು ಪೂರ್ಣದೃಷ್ಟಿಯಿಂದ ನೋಡುತ್ತಾನೆ. 7. ಕುಜನು ತಾನಿರುವ 
ಸ್ಮಾನದಿಂದ ಚತುರ್ಥ ಮತ್ತು ಅಷ್ಟಮವನ್ನು ಪೂರ್ಣದೃಷ್ಟಿಯಿಂದ ನೋಡು 
ತ್ತಾನೆ. 8. ಗ್ರಹರಿಗೆ ತಾವಿರುವ ಸ್ಥುನದಿಂದ ದ್ವಿತೀಯ, ಷಷ್ಠ, ಏಕಾದಶ 
ಮತ್ತು ದ್ವಾದಶ ಭಾವದಲ್ಲಿ ದೃಷ್ಟಿಇಲ್ಲ. 9. ಶುಭಗ್ರಹರ ದೃಷ್ಟಿಯು ಉತ್ತಮ 
ಮತ್ತು ಶುಭಫಲವನ್ನು ನೀಡುತ್ತದೆ. 10. ಪಾಪಗ್ರಹರ ದೃಷ್ಟಿಯು ಅಶುಭ 
ಫಲಗಳನ್ನು ನೀಡುತ್ತದೆ. 11. ಗುರುವಿನ ತ್ರಿಕೋಣ ದೃಷ್ಟಿಯು ಸದಾ 
ಶುಭಫಲವನ್ನು ನೀಡುತ್ತದೆ. ಹಾಗೂ ಅಶುಭಫಲಗಳೆ ನಾಶ ಮಾಡುತ್ತದೆ. 
ಗ್ರಹರ ದೃಷ್ಟಿಯನ್ನು ತ್ಲೈರಾಶಿಕ ಕ್ರಮದಿಂದ ಸೂಕ್ಷ್ಮವಾಗಿ ಗಣಿತರೀತ್ಕಾ 
ಕಂಡುಹಿಡಿಯುವ ವಿಧಾನವನ್ನು (ಶ್ರೀಪತಿ ಪದ್ಧತಿ ಎಂಬ ಗ್ರಂಥದಲ್ಲಿ ವಿವರಿಸಿ 
ಬರೆದಿರುತ್ತದೆ. 


೧೨. ದೃಷ್ಟಿಫಲ 


(1) ಚಂದ್ರನ ಮೇಲೆ ಕುಜನ ದೃಷ್ಟಿಯು ಸಾಮಾನ್ಯವಾಗಿ ಅಶುಭಫಲ 
ವನ್ನು ನೀಡುತ್ತದೆ. ಆದರೆ ಮೇಷ, ಮಿಥುನ, ಕರ್ಕಟಕ, ಸಿಂಹ ವೃಶ್ಚಿಕ 
ಮತ್ತು ಮಕರರಾಶಿಸ್ಥಿತ ಚಂದ್ರನ ಮೇಲಿ ಕುಜದೃಷ್ಟಿಯು ಉತ್ತಮ ಫಲವನ್ನು 
ನೀಡುತ್ತದೆ. 


(2) ಚಂದ್ರನ ಮೇಲಿ ಬುಧದೃಷ್ಟಿಯು ಸದಃಒಳ್ಳೇದು, ಆದರೆ ವೃಷಭ 
ದಳ್ಲಿದ್ದ ಚಂದ್ರನ ಮೇಲೆ ಬುಧದೃಷ್ಟಿ ಅಶುಭ ಆಗಿರುತ್ತದೆ. 


ಜ್ಯೋತಿಷ ಬೋಧಿನೀ 82 


(3) ಚಂದ್ರನಮೇಲೆ ಗುರುದೃಷ್ಟಿ ಸರ್ವತ್ರ ಶುಭಫಲದಾಯಕಲಗಿರ:ತ್ತದೆ 


'(4) ಚಂದ್ರನ ಮೇಲೆ ಶುಕ್ಟದೃಷ್ಟಿಯು ಸರ್ವತ್ರ ಒಳ್ಳೇದು ಆದರೆ 
ಕುಂಭರಾಶಿಸ್ಥಿತ ಚಂದ್ರನ ಮೇಲೆ ಶುಕ್ರನ ದೃಷ್ಟಿಯ ಅಶುಭ ಆಗಿರುತ್ತದೆ, 

(5) ಚಂದ್ರನ ಮೇಲೆ ರವಿದೃಷ್ಟಿಯು ಸರ್ವತ್ರ ಅಶುಭ ಆಗಿರುತ್ತದೆ. 
ಆದರೆ ಸಿಂಹರ:ಃಶಿಸಿತ ಚಂದ್ರನ ಮೇಲೆ ರಎದೃಷ್ಟಿಯು ಶುಭಫಲದುಯಕ 

ಕ ೦ ಲ ಲ"ಬ 
ಆಗಿರುತ್ತದೆ. ರವಿ ಮತ್ತು ಚಂದ್ರರ ಪರಸ್ಪರ ದೃಷ್ಟಿಯು ಹುಣ್ಣಿಮೆದಿನ 

ಗಾ ಹ ಣ 
ಸಂಭವಿಸುತ್ತದೆ. 

(6) ಚಂದ್ರನ ಮೇಲೆ ಶನಿದೃಷ್ಟಿಯು ಅಶುಭಫಲದಾಯಕ ಆಗಿರುತ್ತದೆ. 
ಆದರೆ ವೃಷಭ ಮತ್ತು ಮಕರರಾಶಿಸ್ಥಿತ ಚಂದ್ರನ ಮೇಲೆ' ಶನಿದೃಷ್ಟಿಯು ಶುಭೆ 
ಫಲದಾಯಕ ಆಗಿರುತ್ತದೆ, 

(7) ಚಂದ್ರಸ್ಥಿತ ಹೋರಾಧಿಪಶಿಯ ಹೋರೆಯಲ್ಲಿ ಸ್ಥಿತಗ್ರಹರು ಚಂದ್ರ 
ನನ್ನು ನೋಡಿದರೆ ಶುಭಫಲವನ್ನು ನೀಡುತ್ತಾರೆ. 

(8) ಚಂದ್ರನು ಸ್ಮಿತದ್ರೇಕ್ಕಾಣಾಧಿಪಶಿಯು ಮಿತ್ರಕ್ಷೆ! €ತ್ರಗತನಾಗಿ ಚಂದ್ರ 
ನನ್ನು ನೋಡಿದರೆ ಉತ್ತಮಫಲವನ್ನು ನೀಡುತ್ತಾನೆ. 

(8) ದಿವಾ ಜನನಕ್ಕೆ ಮಿತ್ರನವಾಂಶಸ್ಥಿತ ಚಂದ್ರನನ್ನು ಗುರುವು ನೋಡ 
ಬೇಕು, ರಾತ್ರೆ ಜನನಕ್ಕೆ ಮಿತ್ರನವಾಂಶಸ್ಥಿತ ಚಂದ್ರನನ್ನು ಶುಕ್ರನು ನೋಡಬೇಕು. 
ಈ ಯೋಗದಲ್ಲಿ ಜನಿಸಿದವರು ಧನ-ಸಂಪತ್ತನ್ನು ಗಳಿಸುತ್ತಾರೆ ಮತ್ತು ಸುಖ 
ವಂತರು ಆಗುತ್ತಾರೆ. 

(10) ವರ್ಗೋತ್ತಮ ನವಾಂಶದಲ್ಲಿ ಶುಭಫಲವು ಪುಷ್ಪಆಗುತ್ತದೆ. ಅಶುಭ 
ಫಲವು ಲಘು ಆಗುತ್ತದೆ. ಸ್ವನವಾಂಶದಲ್ಲಿ ಮಧ್ಯಮಫಲ ಲಭಿಸುತ್ತದೆ. ಶತ್ರುನ 
ವಾಂಶದಲ್ಲಿ ಶುಭಫಲವು ಲಘು ಅಗುತ್ತದೆ, ಅರುಭಫಲವು ಪುಷ್ಪ ಆಗುತ್ತದೆ. 

(11) ಚಂದ್ರನಂತೆ ಲಗ್ನಕ್ಕೆ ಕೂಡಾ ಈ ಗ್ರಹದೃಪ್ಪಿಫಲನು ಅನ್ವಯಿಸುತ್ತದೆ* 

(12) ಕುಜ.ಶನಿ, ರವಿ-ಶನಿ, ಕುಜ-ರವಿ ಇವರ ಪರಸ್ಪರ ದೃಷ್ಟಿಯು 
ಅಶುಭ ಫಲದಾಯಕ ಆಗಿರುತ್ತಿದೆ. ಪಾಪಗ್ರಹರು ಕೇಂದ್ರಸ್ಥಿತರಾಗಿ ಪರಸ್ಪರ 
ದೃಷ್ಟರುದರೆ ಹಾನಿಕಾರಕರು ಅಥವಾ ಅಕನ್ಮ್ನಾತ್‌ ಸಂಕಷ್ಟಗಳನ್ನು 
ತಂದೊಡ್ಡುತ್ತಾರೆ. 


ಜ್ಯೋತಿಷ ಬೋದಧಿನೀ 33 


ಗ್ರಹರ ನೈಸರ್ಗಿಕ ಮಿತ್ರತ್ವ ಮತ್ತು ಶತ್ರುತ್ವ 


ಸೂರ್ಯ ಕುಜ, ಚಂದ್ರ, ಗುರು 
ಸೂರ್ಯ, ಬುಧ 


ಚಂದ್ರ 


ಕುಜ 
ಬುಧ 


ಗುರು 


ಶುಕ್ರ 
ಶನಿ 


ರವಿ, ಚಂದ್ರ ಗುರು 
ರವಿ, ಶುಕ್ರ 

ರವಿ, ಚಂದ್ರ, ಕುಜ 
ಬುಧ, ಶನಿ 

ಶುಕ್ಟ ಬುಧ, 


ಸಮ 
ಬುಧ 
ಕುಜ ಗುರು ಶುಕ್ರ, ಶನಿ 
ಶನಿ, ಶುಕ್ತ 
ಶನಿ, ಗುರು, ಕುಜ 
ಶನಿ 
ಕುಜ, ಗುರು 
ಗಂರು 


ಶನಿ, ಶುಕ್ರ 


[ಬುಧ 


ಚಂದ್ರ 

ಬುಧ, ಶುಕ್ರ 

ರವಿ, ಚಂದ್ರ 

ರವಿ, ಚಂದ್ರ, ಕುಜ 


1, 


2. 


ತತ್ಕಾಲ ಮಿತ್ರರು ಮತ್ತು ಶತ್ರುಗಳು: 
ಯಿಂದ 2, 3, 4, 10, 11 ಮತ್ತು 12ರಲ್ಲಿ ಇದ್ದ ಗ್ರಹರು, ಆ ಗ್ರಹನಿಗೆ 
ತತ್ಕಾಲ ಮಿತ್ರರು, ಅನ್ಯಥಾ ತತ್ಕಾಲ ಶತ್ರುಗಳು ಆಗುತ್ತಾರೆ. 


ಒಂದು ಗ್ರಹಸ್ಲಿತರಾಶಿ 
ಅ 


ಗ್ರಹರ ನೈ ಸರ್ಗಿಕ ಮತ್ತು ತಾತ್ಕಾ ಲಿಕ ನಿಂತ್ರ ತ್ಯಾದಿಗಳನ್ನು 


ಸೇರಿಸುನ ಕ್ರ ಮ 
ನೈಸರ್ಗಿಕ ಮಿತ್ರ + ತಾತ್ಕಾಲಿಕ ಮಿತ್ರ ಇ ಅಧಿಮಿತ್ರ 
ನೈಸರ್ಗಿಕ ಮಿತ್ರ 4 ತಾತ್ಕಾಲಿಕ ಶತ್ರು - ಸಮ 
ನೈಷ ಸರ್ಗಿಕ ಸಮ ಇತ್ಯಾಲಿಕ ಮಿತ್ರ ಎ ಮಿತ್ರ 
ನೈಸರ್ಗಿಕ ಸಮ _ ತಾತ್ಕಾಲಿಕ ಶತ್ರು ಎ ಶತ್ರು 
ನೈಸರ್ಗಿಕ ಶತ್ರು -- ತಾತ್ಕಾಲಿಕ ಮಿತ್ರ ಇ ಸಮ 
ನೈಸರ್ಗಿಕ ಶತ್ರು 4- ತಾತ್ಕಾಲಿಕ ಶತ್ರು ಇ ಅಧಿಕತ್ರು 


ಜ್ಯೋತಿಷ ಬೋಧಿನೀ 


34 


ಮೇಲಿನ ಕುಂಡಲಿಯಲ್ಲಿ ಚಂದ್ರನಿಗೆ ಕುಜನು ನೈಸರ್ಗಿಕವಾಗಿ ಸಮನು, 
ತಾತ್ಕಾಲಿಕವಾಗಿ ಶತ್ರು, ಅದ್ದರಿಂದ ಮೇಲಿನ ಕುಂಡಲಿಯಲ್ಲಿ ಚಂದ್ರನಿಗೆ ಕುಜನು 
ಶತ್ರು. ಇತರ ಗ್ರಹರ ನೈಸರ್ಗಿಕ ಮತ್ತು ತಾತ್ಕಾಲಿಕ ಮಿತ್ರತ್ವಾದಿಗಳನ್ನು 
ಕೂಡಿಸಿ ಕೆಳಗೆ ಬರೆದಿರುತ್ತದೆ. ' 


ಜ್ಯೋತಿಷ ಬೋಧಿನೀ 35 


೧೪. ಗ್ರಹರ ಅವಸ್ಥೆಗಳು 


ಗ್ರಹರಿಗೆ ಹತ್ತು ಅವಸ್ಥೆಗಳು ಇವೆ. (1) ತನ್ನ ಉಚ್ಚ ಅಥವಾ 
ಮೂಲ ಶ್ರಿಕೋಣರಾಶಿಯಲ್ಲಿ ಇರುವ ಗ್ರಹನು ದೀಪ್ತನು (2) ಸ್ವಕ್ಷೇತ್ರದಲ್ಲಿ 
ಇರುವ ಗ್ರಹನು ಸ್ವಸ್ಥನು (3) ಮಿತಕ್ಷೇತ್ರದಲ್ಲಿರುವ ಗ್ರಹನು ಪ್ರಮುದಿತನು 
ಅಥವಾ ಹರ್ಷಿತನು (4) ಶುಭವರ್ಗಗಳಲ್ಲಿರುವ ಗ್ರಹನು ಶಾಂತನು (5) 
ರಶ್ಮಿ ಬಲಾಧಿಕ್ಕ ಇರುವ ಗ್ರಹನು ಶಕ್ತನು (6) ಶತ್ರುಗಳಿಂದ ಪೀಡಿತ ಅಥವಾ 
ಪರಾಜಿತ ಗ್ರಹನು ಪ್ರಪೀಡಿತನು (7) ಶತ್ರುಕ್ಸೇತ್ರ ಮತ್ತು ವರ್ಗಗಳಲ್ಲಿ 
ಇರುವ ಗ್ರಹನು ಡೀನನು (8) ಪಾಪರಾಶಿ ವರ್ಗ ಮತ್ತು ಯೋಗಗಳಲ್ಲಿ 
ಇರುವ ಗ್ರಹನು ಖಲನು. (೨) ನೀಚರುಶಿಸ್ಥಿತಗ್ರಹನು ಭೀತನು (10) 
ಅಸ್ತನಾದಗ್ರಹನು ನಿಕಲನು ಆಗುತ್ತಾನೆ. 


1. ದೀಪ್ತಗ್ರಹನು ಧನ, ಸಂಪತ್ತು, ಭೂಮಿ, ಐಶ್ವರ್ಯ,ವಾಹನ ಇತ್ಯಾದಿ 
ನೀಡುತ್ತಾನೆ. ಜಾತಕನು ಪ್ರತಂಪವಂತನಾಗಿ ಶತ್ರುಗಳನ್ನು ಜಯಿಸುತ್ತಾನೆ, 


2. ಸೃಸ್ಥಗ್ರಹನು ಗೃಹ, ವಾಹನ, ಧನ, ಮಾನ-ಸನ್ಮಾನ ಇತ್ಯಾದಿ ನೀಡು 
ತ್ತಾನೆ, ಜಾತಕನು ಬುದ್ಧಿವಂತನು, ಪ್ರತಾಪವಂತನು ಆಗುತ್ತಾನೆ. ಸೇನಾಧಿ 
ಪತ್ತ ಲಭಿಸುತ್ತದೆ ಮತ್ತು ಶತ್ರುಗಳನ್ನು ನಾಶಮಾಡುತ್ತಾನೆ, 


3. ಪ್ರಮುದಿತ ಗ್ರಹನು (ಹರ್ಷಿತ), ಧನ, ಕನಕ, ಯುವತಿ, ಸುಖ, 
ಸಂತೋಷ, ವಿಲಾಸ ಇತ್ಯಾದಿ ನೀಡುತ್ತಾನೆ. ಜಾತಕನಲ್ಲಿ ನ್ಯಾಯ ಮತ್ತು 
ಧರ್ಮನಿಷ್ಠೆ ಇರುತ್ತ. ದೆ. 


4. ಶಾಂತ ಗ್ರಹನು ಪ್ರಶಾಂತಚಿತ್ತ, ಧನ, ವಾಹನ ಸುಖ, ವಿಲಾಸ, 
ಸ್ವತಂತ್ರ ವ್ಯಾಪಾರ, ವ್ಯವಹಾರ ಇತ್ಯಾದಿ ನೀಡುತ್ತಾನೆ. ಜಾತಕನಿಗೆ ಮಂತ್ರಿ 
ಪದವಿ ಲಭಿಸುತ್ತ ದೆ. ಜಾತಕನು ವಿದ್ಯಾವಂತನು, ಪರಹಿತಸಾಧಕನು ಮತ್ತು 
ಧರ್ಮಪರಾಯಣನು ಆಗುತ್ತಾನೆ. 


5. ಶಕ್ತಗ್ರಹನು ಸ್ತ್ರೀ, ವಸ್ತ್ರಾಭರಣ, ಉತ್ತಮ ಸೌಂದರ್ಯಸಾಧನಗಳು, 
ಕೀರ್ತಿ ಇತ್ಯಾದಿ ನೀಡುತ್ತಾನೆ. ಜಾತಕನು ಪರೋಪಕಾರಿ, ಸಜ್ಜನ, ಪ್ರಸನ್ನ 


A 
ಚಿತ್ತ, ಸುಶೀಲನು, ಪ್ರಖತನು ಆಗುತ್ತಾನೆ. 
ಆತೆ 


ಜ್ಯೋತಿಷ ಬೋಧಿನಿ! 36 


6. ಪ್ರಸೀಡಿತಗ್ರೆಹನು ದುಃಖ, ವ್ಯಾಧಿ, ಭಯ, ಶತ್ರುಗಳಿಂದ ಹಾನಿ, 
ಬಂಧುಗಳ ವಿಯೋಗ, ದೇಶಾಟನ ಇತ್ಯಾದಿ ನೀಡುತ್ತಾನೆ, 

7. " ದೀನಗ್ರಹನು ಧನನಾಶ, ಪರಾಜಯ, ಶತ್ರುಭಯ ಮತ್ತು ಕಷ್ಟ ನಷ್ಟ 
ನೀಡುತ್ತಾನೆ. .__ 

8. ಖಲಗ್ರಹನು ದುಃಖ, ಧನನಷ್ಟ, ಸ್ತ್ರೀವಿಯೋಗ, ಕ್ರೋಧ, ಸಂಪತ್ತಿನ 
ಅವನತಿ ಮಾನಸಿಕ ಪೀಡೆ, ದೇಶಾಂತರ, ಕಲಹ ಇತ್ಯಾದಿ ನೀಡುತ್ತಾನೆ, 

9, ಭೀತಗ್ರಹನು ಸ್ಮಾನಚ್ಕುತಿ, ಧನಹಾನಿ, ಅತಿಭಯ, ಕ್ಲೇಶ ಸ್ವಜನ 
ರೊಂದಿಗೆ ಕಲಹ, ಪರಾಜಯ ದೇಶಾಂತರ ಇತ್ತ್ಯಾದಿ ನೀಡುತ್ತಾನೆ. 

10. ವನಿಕಲಗ್ರಹನು ಮಾನಸಿಕ ಪೀಡೆ, ಧನನಾಶ, ಬಲಹೀನತೆ, ಸ್ತ್ರೀ 
ವಿಯೋಗ, ದೇಶತ್ಕಾಗ, ಸ್ಥಾನಚ್ಯುತಿ ಇತ್ಯಾದಿ ನೀಡುತ್ತಾನೆ, 

11. ಗ್ರಹಮಾಢ್ಯ: ತಾರಾಗ್ರಹರು ಸೂರ್ಯನ ಸವೂಪದಲ್ಲಿ ಸಂಚರಿಸು 
ವಾಗ ಕಂಡುಬರುವುದಿಲ್ಲ. ಇದನ್ನು ಗ್ರಹಮಾಢ್ಯ ಅಥವಾ ಅಸ್ತ ಎನ್ನು 
ತ್ತಾರೆ, ಅಸ್ತಗ್ರಹನು ಪುನಃ ಕಂಡುಬಂದ ದಿನ ಉದಯಿಸಿದ್ದಾನೆ ಎಂದು 
ತಿಳಿಯಬೇಕು, ಅಸ್ತಗ್ರಹರು ಸೂರ್ಯನ ಕಿರಣಗಳಿಂದ ತಮ್ಮ ಶಕ್ತಿ ಯನ್ನು 
ಕಳೆದುಕೊಳ್ಳುವುದರಿಂದ ಬಲಹೀನರು, ಅಶುಭಫಲದಾಯಕರು ಆಗುತ್ತಾರೆ. 
12. ಗ್ರೆಹಯುಂದ್ಯ: ಎರಡು ತಾರಾಗ್ರಹರು ಯುತಿಯಲ್ಲಿ ಒಂದೇ ರೇಖೆ 
ಯಲ್ಲಿ ಇರುವಾಗ ಅವರ ಅಂತರವು ಒಂದು ಭಾಗಕ್ಕಿಂತ (1°) ಕಮ್ಮಿ ಇದ್ದ ರೆ 
ಅದನ್ನು ಗ್ರಹಯೆಂದ್ಧ ಎಂದು ಕರೆಯುತ್ತಾರೆ. ಇವರಲ್ಲಿ ಪ್ರಕಾಶಮಾನವಾಗಿ 
ಉತ್ತರದಿಕ್ಕಿನಲ್ಲಿರುವ ಗ್ರಹನು ಜಯಿಸುತ್ತಾನೆ. ಕ್ಷೀಣಪ್ರಕಾಶದಿಂದ ದಕ್ಷಿಣ 
ದಿಕ್ಕಿನಲ್ಲಿರುವ ಗ್ರಹನು ಪರಾಜಿತನು ಆಗುತ್ತಾ ನೆ. 

13. ಶೀಘ್ರೋಚ್ಚ- ಮಂಡೋಚ್ಚ; ಕುಜಾದಿ ತಾರಾಗ್ರಹರ ಕಕ್ಬೆಯು 
ಸೂರ್ಯನಿಗೆ ಅತಿಸವೂಪ ಇದ್ದರೆ ಅದು ಶೀಘೋಚ್ಚ ಮತ್ತು ತಾರಾ 
ಗ್ರಹನ ಕಕ್ಷೆಯು ಸೂರ್ಯನಿಗೆ ಅತಿದೂರ ಇದ್ದರೆ ಅದನ್ನು ಮಂದೋಚ್ಚ 
ಎನ್ನುತ್ತ. ರೆ 

14. ಅತಿಚಾರೆ; ತಾರಾಗ್ರಹನು ಮಂದೋಚ್ಚದಿಂದ ಶೀಘ್ರೋಚ್ಚಕ್ಕೆ 
ಪರಿಭ್ರಮಿಸುವಾಗ ಸೂರ್ಯನ ಸವಿಣಪ ಬಂದಂತೆ ಸೂರ್ಯನ ಆಕರ್ಷಣಾ 
ಶಕ್ತಿಯು ಪ್ರಬಲವಾಗುವುದರಿಂದ ಗ್ರಹನ ಚಲನಗತಿಯು ತೀವ್ರವಾಗುತ್ತ ದೆ. 
ಇದನ್ನು ಅತಿಚಾರ ಎನ್ನುತ್ತಾರೆ. 


ಜ್ಯೋತಿಷ ಬೋಧಿನೀ 37 


15. ಸಮಾಗನಮು: ಗುರು, ಬುಧ ಮತ್ತು ಶುಕ್ರನು ಚಂದ್ರನ ಯುತಿಯಲ್ಲಿ 
ಇದ್ದರೆ ಅದನ್ನು ಸಮಾಗಮ ಎಂದು ಕರೆಯುತ್ತಾರೆ. ಸಮಾಗಮದಲ್ಲಿ 
ಇರುವ ಗ್ರಹನು ಶುಭಫಲವನ್ನು ನೀಡುತ್ತಾ ನೆ. 


16. ಶಶಿಮಂಗಳೆಯೆಂತಿ: ಕುಜನು ಚಂದ್ರನಯುತಿಯಲ್ಲಿ ಇದ್ದರೆ ಅದನ್ನು 
ಶಶಿಮಂಗಳೆಯೋಗೆ ಎಂದು ಕರೆಯುತ್ತಾರೆ. ಈ ಯೋಗವು ಮಿಶ್ರಫಲ 
ವನ್ನು ನೀಡುತ್ತದೆ. 


17. ಪಂಚೆಮಶನಿ: ಜನನಕಾಲದ ಚಂದ್ರನಿಂದ ಪಂಚಮದಲ್ಲಿ ಸಂಚರಿ 
ಸುವ ಗೋಚರದ ಶನಿಯನ್ನು ಪಂಚಮಶನಿ ಎನ್ನುತ್ತಾರೆ. ಪಂಚಮದ 
ಶನಿಯು ಮಾನಸಿಕ ಅಶಾಂತಿ, ಎಫ. ನಷ್ಟುದಿ ಅಶುಭಫಲ ನೀಡುತ್ತಾನೆ, 


18. ಸಾಡೆಸಾತಿ: ಜನನ ಕಾಲದಲ್ಲಿ ಚಂದ್ರಸ್ಥಿತ ರಾಶಿಯಿಂದ ದ್ವಾದಶ. 
ಚಂದ್ರಸ್ಲಿತರಾಶಿ ಮತ್ತು ಚಂದ್ರನಿಂದ ದ್ವಿಶೀಯ ರಾಶಿಯಲ್ಲಿ ಶನಿ ಇದ್ದರೆ 
ಅಂ - ಬಿ ವೆ 5 ಎ 
ಅದನ್ನು ಜನ್ಮ ಸಾಡೆಸಾತಿ ಎನ್ನುತ್ತಾರೆ. ಜನನ ಕಾಲದ ಚಂದ್ರನಿಂದ ದ್ವಾದಶ, 
ಚೆಂದ್ರಸ್ಥಿಆರಾಶಿ, ಮತ್ತು ದ್ವಿತೀಯರಾಶಿಯಲ್ಲಿ ಚಾರದಶನಿಯು ಸಂಚರಿಸುವ 
ಕಾಲ ಸಾಡೆಸಾಶಿ ಆಗಿರುತ್ತದೆ. ಸಾಮಾನ್ಯವಾಗಿ ಈ ಕಾಲದಲ್ಲಿ ದುಃಖ, 
ನಷ್ಟ, ಸಂಕಷ್ಟುದಿಗಳನ್ನು ಎದುರಿಸಬೇಕಾಗುತ್ತದೆ. 
19. ವಕ್ರಗ್ರಹರು: ತಾರಾಗ್ರಹರಾದ ಕುಜ, ಬುಧ, ಗುರು, ಶುಕ್ರ ಮತ್ತು 
ಶನಿಯು ಕೆಲವೊಮ್ಮೆ ರಾಶಿಯಲ್ಲಿ ಹಿಂದಕ್ಕೆ ಚಲಿಸುತ್ತಾರೆ, ಇದು ಗ್ರಹರ 
ವಕ್ರಗತಿ ಆಗಿರುತ್ತದೆ. ಗ್ರಹರು ವಕ್ತರಾಗಿ ಒಂದು ರಾಶಿಗಿಂತ ಹೆಚ್ಚಿಗೆ 
ಹಿಂದಕ್ಕೆ ಚಲಿಸುವುದಿಲ್ಲ... ವಕ್ರಗ್ರಹರು ಬಲಿಷ್ಠರು ಮತ್ತು ಅವರಿಗೆ 
ಉಚ್ಚದಷ್ಟೇ ಬಲ ಇರುತ್ತದೆ. ತನ್ನ ಉಚ್ಚರಾಶಿಯಲ್ಲಿರುವ ಗ್ರಹನು ವಕ್ರಗತಿ 
ಯಲ್ಲಿದ್ದ. ರೆ ಫಲದಾಯಕನಲ್ಲ. ಶುಭಗ್ರಹನಾದ ಬುಧ, ಗುರು ಮತ್ತು ಶುಕ್ಟ. ನು 
ವಕ್ರನಾದಾಗ ಬಲಿಷ್ಮನಾಗಿ ರಾಜ್ಯಪ್ರದನು ಆಗುತ್ತಾನೆ. ಪಾಪಗ್ರಹನಾದ ಕುಜ 
ಮತ್ತು ಶನಿಯು ವಕ್ರನಾದಾಗ ದುಃಖ, ಅನಾವಶ್ಯಕ ಸಂಚಾರ ನೀಡುತ್ತಾನೆ, 
20. ಅತಿವಕ್ರಗ್ರಹಃ ಗ್ರಹನು ವಕ್ತಚಾರದಲ್ಲಿ ಹಿಂದಿನ ರಾಶಿಯನ್ನು 
ಪ್ರವೇಶಿಸಿದರೆ ಅವನನ್ನು ಅತಿವಕ್ರನೆಂದು ಕರೆಯುತ್ತಾರೆ, ಉಚ್ಚರಾಶಿಯಲ್ಲಿ 
ಅತಿವಕ್ರನಾದ ಗ್ರಹನು ಫಲದಾಯಕನಲ್ಲ. ಯಾಕೆಂದರೆ ಗ್ರಹನು ವಕ್ಪನಾದಾಗ 
ರಾಶಿಯಲ್ಲಿ ಅಧಿಕಕಾಲ ನಿಲ್ಲುತ್ತನೆ, ಹಾಗೂ ಕೆಲವು ಭಾಗಗಳನ್ನು ಮೂರು 
ಬಾರಿ ಸಂಚರಿಸುತ್ತಾನೆ. 
ಜ್ಯೋತಿಷ ಬೋಧಿನೀ 38 


೧೫. ಗ್ರಹರ ಷಡ್ಬಲಗಳು 


ಗ್ರಹರಿಗೆ ಆರು ವಿಧದ ಬಲಗಳು ಇರುತ್ತವೆ, ಇದನ್ನು ಷಡ್ಬಲ ಎಂದು 
ಕರೆಯುತ್ತಾ! ರೆ. ಗ್ರಹರ ಷಡ್ಬಲ ಶೋಧನ ವಿಧಾನಗಳನ್ನು ಕೆಳಗೆ ಸಣಕ್ಷ್ಮವಾಗಿ 
ವಿವರಿಸಿರುತ್ತದೆ. 


1. ಸ್ಥಾನಬಲ. 2. ಡಿಗ್ಬಲ. 3. ಕಾಲಬಲ, 
4. ಚೇಸ್ಟ್ರಾ ಬಲ, 5. ನೈಸರ್ಗಿಕ ಬಲ. 6. ದೃಗ್ಬಲ, 


1. ಸ್ನಾನಬಲ: ಸಿ) ಉಚ್ಚಬಲ, ಔ) ಸಪ್ತವರ್ಗಜಬಲ. 0) 
ಯುಗ್ಮಾಯುಗ್ಮಬಲ, 7) ಕೇಂದ್ರಾದಿಬಲ, 8) ದ್ರೇಕ್ಕಾಣಬಲ, 


A) ಉಚ್ಚಬಲ : ಗ್ರಹರಿಗೆ ತಮ್ಮ ಉಚ್ಚರಾಶಿಯಲ್ಲಿರುವಾಗ 
ಒಂದು ರೂಪಬಲ, ನೀಚದಲ್ಲಿ ೧ ರೂಪಬಲ, ನಡುವಿನ ರಾಶಿಗಳಲ್ಲಿ ಸ್ಥಿತ 
ಗ್ರಹರ ಬಲವನ್ನು ತ್ರೈರಾಶಿಕ ಕ್ರಮದಿಂದ ಕಂಡುಹಿಡಿಯಬೇಕು, ಇದನ್ನು 
ಉಚ್ಚ ಬಲ ಎಂದು ಕರೆಯುತ್ತಾರೆ. 


B) ಸಪ್ತವರ್ಗಜ ಬಲ: 


a) ಮೂಲ ತ್ರಿಕೋಣದ್ಲಿರುವ ಗ್ರಹರಿಗೆ $3 ರೂಪಬಲ 
0) ಸ್ವಕ್ಷೇತ್ರದಲ್ಲಿರುವ ಗ್ರಹರಿಗೆ 3 ರೂಪಬಲ 


ತಿದ 
೭) ಅಧಿಮಿತ್ರ ಕ್ಷೇತ್ರದಲ್ಲಿರುವ ಗ್ರಹರಿಗೆ ಸಿ ರೂಪಬಲ 
6) ಮಿಂತ್ರ ಕ್ಷೇತ್ರದಲ್ಲಿರುವ ಗ್ರಹರಿಗೆ $ ರೂಪಬಲ 
€) ಸಮ ಕ್ಷೇತ್ರದಲ್ಲಿರುವ ಗ್ರಹರಿಗೆ 3 ರೂಪಲಲ 
£) ಶತ್ರು ಕ್ಷೇತ್ರದಲ್ಲಿರುವ ಗ್ರಹರಿಗೆ ಸಿ ರೂಪಬಲ 
8) ಅಧಿಶತ್ರು ಕ್ಷೇತ್ರದಲ್ಲಿರುವ ಗ್ರಹರಿಗೆ ಸ್ವ ರೂಪಬಲ 


ಇದು ಗ್ರಹರ ಸಸ್ತನರ್ಗಜಬಲ ಆಗಿರುತ್ತದೆ. 


ಜ್ಯೋತಿಷ ಜೋಧಿನೀ 39 


C) ಯೆಂಗ್ಮಾಯುಗ್ಮಬಲ: ಚಂದ್ರ ಮತ್ತು ಶುಕ್ರರಿಗೆ 


ಸವಂರಾಶಿಯಲ್ಲಿದ್ದರೆ = ಕಾಲುಬಲ ಅನ್ಯಥಾ ಇಲ್ಲ 
ಸಮರಾಶಿ ನವಾಂಶದಲ್ಲಿದ್ದ ರೆ = ಕಾಲುಬಲ ಅನ್ಯಥಾ ಇಲ್ಲ 
ಸಮರಾಶಿ, ಸಮನವಾಂಶದಲ್ಲಿದ್ದರೆ = ಅರ್ಧಬಲ ಅನ್ಯಥಾ ಇಲ್ಲ 


ರವಿ_ಕಂಜ_ಬುಧ-ಗುರು ಮತ್ತು ಶನಿ. 


ವಿಷಮರಃಶಿಯಲ್ಲಿದ್ದರೆ ಕಾಲುಬಲ ಅನ್ಯಥಾ ಇಲ್ಲ 
ವಿಷಮರಾಶಿ ನವಾಂಶದಲ್ಲಿದ್ದರೆ . ಕಾಲುಬಲ ಅನ್ಯಥಾ ಇಲ್ಲ 
ವಿಷಮರಾಶಿ ಮತ್ತು ವಿಷಮ ನಮಂಶದಲ್ಲಿದ್ದರೆ ಅರ್ಧಬಲ ಅನ್ಮಥಾ ಇಲ್ಲ 
ಇದು ಗ್ರಹರ ಯುುಗ್ಮುಯುಗ್ಮ ಬಲ ಆಗಿರುತ್ತದೆ. 
D) ಕೇಂದ್ರಾದಿ ಬಲಃ 1) ಕೇಂದ್ರ (ಲಗ್ನ, ಚತುರ್ಥ, ಸಪ್ತಮ ಮತ್ತು 
ದಶವಃಭ:ವ) ಸ್ಥಿತಗ್ರಹರಿಗೆ ಒಂದು ರೂಪಬಲ. 2) ಪಣಪರ (ದ್ವಿತೀಯ, 
ಪಂಚಮ, ಅಷ್ಟಮ ಮತ್ತು ಏಕ:ದಶ ಭಾವ) ಸ್ಥಿ ತಗ್ರ ಹರಿಗೆ ಅರ್ಧರೂಪಬಲ 
3) ಅಪೋಕ್ಲಿಮ (ತೃತೀಯ, ಷಷ್ಮ, ನವಮ ಮತ ತತ್ತು ದ್ವಾದಶ ಭಾವ) ಸ್ಥಿತ 
ಗ್ರಹರಿಗೆ ಕಾಲು ರೂಪಬಲ, ಇದನ್ನು ಗ್ರಹರ ಕೇಂದ್ರಾದಿಬಲ ಎಂದು 
ಕರೆಯುತ್ತಾರೆ, 

೫) ಡ್ರೇಕ್ಕಾಣ ಬಲ: 1) ಸ್ತ್ರೀ ಗ್ರಹರು ಅಂದರೆ ಶುಕ್ರ ಮತ್ತು 
ಚಂದ್ರನು ರಾಶಿಯ ಅಂತ್ಯದ್ರೇಕ್ಕಾಣದಲ್ಲಿದ್ದರೆ ಅವರಿಗೆ ಕಾಲು ರೂಪಬಲ 
ಅನ್ಯಥಾ ಇಲ್ಲ. 

2) ನಪುಂಸಕ ಗ್ರಹರು ಅಂದರೆ ಬುಧ ಮತ್ತು ಶನಿಯು ರಾಶಿಯ 
ನಿಧ್ಯದ್ರೇಕ್ಯಾಣದಲ್ಲಿದ್ದರೆ ಅವರಿಗೆ ಕಾಲುಬಲ ಅನ್ಮಥಾ ಇಲ್ಲ, 
3) ಪುರುಷಗ್ರಹರು ಅಂದರೆ ರವಿ, ಕುಜ ಮತ್ತು ಗುರುವು 
ರುಶಿಯ ಆದಿದ್ರೆ ೇಕ್ಕಾಣದಲ್ಲಿದ್ದರೆ ಅವರಿಗೆ ಕಾಲುಬಲ ಅನ್ಯಥಾ ಇಲ್ಲ. 
ಇದು ಗ್ರಹರ ದ್ರೇಕ್ಕಾಣಬಲ ಆಗಿರುತ್ತದೆ, 

Ra ಸಪ್ತವರ್ಗಜಬಲ, ಯುಗ್ಮಾಯುಗ್ಮಬಲ, ಕೇಂದ್ರಾದಿಬಲ 

ಮತ್ತು ದ್ರೇಕ್ಯಾಣಬಲಗಳೆ ಮೊತ್ತ ಸ್ಥಾನಬಲ ಆಗಿರುತ್ತದೆ. 


ಜ್ಯೋತಿಷ ಜೋಧಿನೀ 40 


2. ಡಿಗ್ಬ ಲ; 
ಬುಧ ಮತ್ತು ಕಾ ಲಗ್ನದಲ್ಲಿ ಒಂದುರೂಪ ದಿಗೃಲ ಸಪ್ತಮದಲ್ಲಿ ೦ ಕೂಪದಿಗೃಲ 


ಶುಕು ಮತ್ತು ಚಂದ್ರನಿಗೆ ಚತುರ್ಥದಲ್ಲಿ »» ದಶಮದಲ್ಲಿ i 
ರವಿ ಮತ್ತು ಕುಜನಿಗೆ ದಶಮದಲ್ಲಿ » ಚತುರ್ಥದಲ್ಲಿ 
ಶನಿಗೆ ಸಪ್ತಮದಲ್ಲಿ ಲಗ್ನದಲ್ಲಿ 


ನಡುವಣ ರಾಶಿಸ್ಥಿತಗ್ರ ಹರ ದಿಗ್ಬ' ಅವನ್ನು ತ್ರೈ ರಾಶಿಕ ಕ್ರಮದಿಂದ ತಿಳಿಯ 
ಬೇಕು. 


3, ಕಾಲಬಲ: 8) ನತೋನ್ನತಬಲ. ರ) ಪಕ್ಚಬಲ, 0) ದಿನರಾತ್ರಿ 
ಶ್ರಿಭಾಗಬಲ, 6) ವರ್ಷಪ ಬಲ, €) ಮಾಸಪಬಲ. 
1) ದಿನಪಬಲ, 8) ಹೋರಾಪಬಲ. 


a) ನತೋನ್ನತ ಬಲ: ಚಂದ್ರ, ಕುಜ ಮತ್ತು ಶನಿಯು ರಾತ್ರೆ 
ಕಾಲದಲ್ಲಿ ಬಲಿಷ್ಠರು. ರವಿ, ಗುರು ಮತ್ತು ಶುಕ್ಟನು ಹಗಠ 
ನಲ್ಲಿ ಬಲಿಷ್ಠರು, ಬುಧನಿಗೆ ಯಾವ ಕಾಲದಲ್ಲೂ ಒಂದು 


ಸಾಮಾನ್ಯವಾಗಿ ದಿನಬಲಗ್ಭ ಹರಿಗೆ 12 ಗಂಟೆ ಮಧ್ಯಾಹ್ನ ಪೂರ್ಣಬಲ 12 
ಗಂಟೆ ಮಧ್ಯರಾತ್ರೆ 0 ಬಲ, ರಾತ್ರೆ ಬಲ ಗ್ರಹರಿಗೆ ವ್ಯತಿರಿಕ್ತ, ನಡುವಿನ ಕಾಲದ 
ಬಲವನ್ನು ತ್ಸೈರಾಶಿಕ ಕ್ರಮದಿಂದ ಶೋಧಿಸಬೇಕು, ಇದು ಗ್ರಹರ 
ನತೋನ್ನತಬಲ: ಆಗಿರುತ್ತದೆ. 

b) ಸಕ್ಸಬಲ: 
ಕ್ರೂರಗ್ರಹರು ಎ ರವಿ, ಕುಜ ಮತ್ತು ಶನಿಯು ಕೃಷ್ಣಪಕ್ಷದಲ್ಲಿ ಬಲಿಷ್ಠರು, 
ಶುಭಗ್ರಹರು ಚಂದ್ರ, ಬುಧ, ಗ:ರು ಮತ್ತು ಶುಕ್ರನು ಶುಕ್ಲಪಕ್ಷದಲ್ಲಿ ಬಲಿಷ್ಕರು- 
ಕ್ರೂರಗ್ರ ಹರಿಗೆ ಅಮವಾಸ್ಯೆಯ ದಿನ ಒಂದುಬಲ, ಹುಣ್ಣಿಮೆಯಂದು 0೦ ಬಲ 
ಶುಭಗ್ರಹರಿಗೆ ಹುಣ್ಣಿಮೆಯ ದಿನ ಒಂದುಬಲ ಅಮಾವಾಸ್ಯೆಯಂದು 0 ಬಲ 
ಜನನವು ನಡುವಣ ತಿಥಿಯಲ್ಲಿ ಆದಾಗ, ಗ್ರಹರ ಪಕ್ಷ ಬಲವನ್ನು ತ್ಲೈರಾಶಿಕ 
ಕ್ರಮದಿಂದ ತಿಳಿಯಬೇಕು. ಇದು ಗ್ರಹರ ಪಕ್ಸಬಲ ಆಗಿರುತ್ತದೆ. 

0) ದಿನರಾತ್ರಿ ತ್ರಿಭಾಗ ಬಲ: ದಿನಮಾನವನ್ನು ಮೂರು ಭಾಗಗಳ 
ನ್ನಾಗಿ ಮಾಡಬೇಕು, ಮೊದಲನೆ ಭಾಗಕ್ಕೆ ಬುಧನು, ಎರಡನೇ ಭಾಗಕ್ಕೆ 


ಜ್ಯೋತಿಷ ಜೋದಿನೀ 41 


ರವಿಯು ಮತ್ತು ಮೂರನೇ ಭಾಗಕ್ಕೆ ಶನಿಯು ದಿನ ತ್ರಿಭಾಗ ಅಧಿಪತಿ ಆಗಿರು 
ತ್ತಾನೆ. ರ್ರಾತೆ ಮಾನದ ಪ್ರಥಮ ತ್ರಿಭಾಗಕ್ಕೆ ಚಂದ್ರನು, ದ್ವಿತೀಯ ಭಾಗಕ್ಕೆ 
ಶುಕ್ರನು ಅಧಿಪತಿ ಮತ್ತು ತೃತೀಯ ಭಾಗಕ್ಕೆ ಕುಜನು ಅಧಿಪತಿ ಆಗಿರುತ್ತಾನೆ. 
ಜನ್ಮ ತ್ರಿಭಾಗಾಧಿಪತಿಗೆ ಒಂದು ಬಲ. ಗುರುವಿಗೆ ಯಾವ ಶ್ರಿಭಾಗದಲ್ಲಿ ಜನನ 
ಆದರೂ ಒಂದು ಬಲ. ಅನ್ಯಗ್ರಹರಿಗೆ ಇಲ್ಲ. ಇದನ್ನು ದಿನರಾತ್ರಿ ತ್ರಿ ಭಾಗೆ 
ಬಲ ಎಂದು ಕರೆಯುತ್ತಾರೆ. 

6) ನರ್ಷಪಬಲ: ಜನ್ಮ ಸಂವತ್ಸರದ ಚೈತ್ರ ಶುಕ್ಲಪಾಡ್ಕ (ಚಾಂದ್ರ 
ಮಾನ ಯುಗ:ದಿ) ದಿನುಧಿಪತಿಯು ವರ್ಷಾಧಿಪತಿ ಆಗಿರುತ್ತಾನೆ. ವರ್ಷಾಧಿ 
ಪತಿಗೆ ಕಾಲುಬಲ. ಅನ್ಕರಿಗೆ ಇಲ್ಲ. ಇದನ್ನು ವರ್ಷಸಬಲ ಎಂದು ಕರೆಯುತ್ತಾರೆ, 

€) ಮಾಸಪಬಲ: ಜನನ ಮಾಸದ ಶುಕ್ಲಪಾಡ್ಯ ದಿನಾಧಿಪತಿಯು 
ಮಾಸಾಧಿಪತಿ ಆಗಿರುತ್ತಾನೆ. ಮಾಸಾಧಿಪತಿಗೆ ಅರ್ಧಬಲ, ಅನ್ಯರಿಗೆ ಇಲ್ಲ, 
ಇದನ್ನು ಮಾಸಪಬಲ ಎಂದು ಕರೆಯುತ್ತಾರೆ. 

7) ದಿನಸಬಲ: ಹುಟ್ಟದ ದಿನದ ಅಭಿಪಶಿಯೇ ದಿನಪನು, ದಿನಪನಿಗೆ 
ಮುಕ್ಕಾಲುಬಲ, ಅನ್ಯರಿಗೆ ಇಲ್ಲ. ಇದನ್ನು ದಿನಪಬಲ ಎಂದು ಕರೆಯುತ್ತಾರೆ, 

8) ಹೋರಾಪಬಲ: ಇದು ದಿನದ 24ನೇ ಒಂದು ಭಾಗ, ಆಯಾ 
ದಿನದ ಅಧಿಪತಿಯೇ ಮೊದಲನೇ ಹೋರಾಧಿಪ. ಅನಂತರದ ಹೊೋರೆಗಳಿಗೆ 
ಒಂದು ಗ್ರಹಬಿಟ್ಟು ಇನ್ನೊಂದನ್ನು ವ್ಯತ್ಯ ಮವಾದ ಕ್ರಮದಲ್ಲಿ ಅಧಿಪತಿಗಳು 
ಆಗುತ್ತಾರೆ. ಜನನ ಹೋರಾ ಅಧಿಪತಿಗೆ ಒಂದು ಬಲ. ಅನ್ಯರಿಗೆ ಇಲ್ಲ, 
ಇದನ್ನು ಹೋರಾಪಬಲ ಎಂದು ಕರೆಯುತ್ತಾರೆ, 

ಈ ನತ್ನೋನ್ನತಂದಿ ಏಳು ಬಲವನ್ನು ಕೂಡಿಸಿ ಲಭಿಸುವ ಮೊತ್ತವು 
ಕಾಲಬಲ ಆಗಿರುತ್ತದೆ. 

4. ಚೇಷ್ಟಾಬಲ: 1, ಅಯನಬಲ 

2, ಚೇಬ್ಬತಬಲ 

ಉತ್ತರಾಯಣ ರಾಶಿಗಳಲ್ಲಿ ಸಾಯನ ಶುಕ್ರ, ಸೂರ್ಯ, ಕುಜ ಮತ್ತು 
ಗುರು ಇದ್ದರೆ, ಆ ಗ್ರಹರ ಕ್ರಾಂತಿಗೆ, ಮೇಷ, ವೃಷಭ ಮತ್ತು ಮಿಥುನ 
ಗಳಲ್ಲಿ 24:ಯನ್ನು ಕೂಡಿಸಿ, ಮಕರ, ಕುಂಭ ಮತ್ತು ವೂನಗಳಲ್ಲಿ ಹಾಗೆಯೇ 
ಇಟ್ಟು ಬಂದ ಕ್ರಾಂತಿಯನ್ನು 48ರಿಂದ ಭಾಗಿಸಲಾಗಿ ಬರುವುದು ಅಯನಬಲ, 


ಜ್ಕೋತಿಷ ಬೋಧಿನೀ 42 


ಈ ಸಾಯನ ಗ್ರಹರು ದಕ್ಷಿಣಾಯನ ರಾಶಿಗಳಲ್ಲಿ ಇದ್ದರೆ ಆ ಗ್ರಹರ 
ಕ್ರಾಂತಿಗೆ, ತುಲಾ, ವೃಶ್ಚಿಕ ಮತ್ತು ಧನು ರಾಶಿಗಳಲ್ಲಿ 24"ಯನ್ನು ಕಡಿಸಿ, 
ಕರ್ಕಟಕ, ಸಿಂಹ ಮತ್ತು ಕನ್ಶಾರಾಶಿಗಳಲ್ಲಿ ಹಾಗೆಯೇ ಇಟ್ಟು ಬಂದ ಕ್ರಾಂತಿ 
ಯನ್ನು 48ರಿಂದ ಕಳೆದು. ಶೇಷವನ್ನು 48ರಿಂದ ಭಾಗಿಸಲಾಗಿ ಬರುವುದು 
ಅಯನಬಲ. ' 

ಸಾಯನ ಚಂದ್ರ, ಶನಿಗಳಿಗೆ ದಕ್ಷಿಣಾಯನ ರಾಶಿಗಳಲ್ಲಿದ್ದರೆ (ತುಲಾದಿ 
ಮೂರು ರಂಶಿಗಳಲ್ಲಿ ಇದ್ದರೆ 24*ಯನ್ನು ಕೂಡಿಸಿ, ಉಳಿದ ರಾಶಿಗಳಲ್ಲಿ 
ಹಾಗೆಯೇ ಇಟ್ಟು) ಬಂದ ಕ್ರಾಂತಿಯನ್ನು 48ರಿಂದ ಭಾಗಿಸಿದರೆ ಬರುವುದು 
ಅಯನಬಲ, ಉತ್ತರಾಯಣ ರಾಶಿಗಳಲ್ಲಿ ಈ ಗ್ರಹರು ಇದ್ದರೆ (ಮೇಷಾದಿ 
ಮೂರು ರಾಶಿಗಳಲ್ಲಿ ಇದ್ದರೆ 24*ಯನ್ನು ಕೂಡಿಸಿ, ಉಳಿದ ರಾಶಿಗಳಲ್ಲಿ 
ಹಾಗೆಯೇ ಇಟ್ಟು ಬಂಡ ಕ್ರಾಂತಿಯನ್ನು 48ರಿಂದ ಕಳೆದು ಶೇಷವನ್ನು 48ರಿಂದ 
ಭಾಗಿಸಲಾಗಿ ಬರುವುದು ಅಯನಬಲ. 

ಬುಧನು ದಕ್ಷಿಣಾಯನ ರಾಶಿಗಳಲ್ಲಿ ಅಥವಾ ಉತ್ತರಾಯಣ ರಾಶಿಗಳಲ್ಲಿ. 
ಮೇಷಾದಿ ಮೂರು ಅಥವಾ ತುಲಾದಿ ಮೂರು ರಾಶಿಗಳಲ್ಲಿ ಬುಧನ ಕ್ರಾಂತಿಗೆ 
24ಯನ್ನು ಕೂಡಿಸಿ, ಉಳಿದ ರಾಶಿಗಳಲ್ಲಿ ಹಾಗೆಯೇ. ಇಟ್ಟು ಬಂದ ಕ್ರಾಂತಿ 
ಯನ್ನು 48ರಿಂದ ಭಾಗಿಸಲಾಗಿ ಬರುವುದು ಬುಧನ ಅಯನಬಲ. 

, 2. ಚೇಷ್ಟ್ರಿತಬಲ: ಸೂರ್ಯನ ಅಯನಬಲದಷ್ಟೇ ಬಲ, ಸೂರ್ಯನ 
ಚೇಷ್ಟಿತಬಲ ಆಗಿರುತ್ತದೆ. ಚಂದ್ರನ ಪಕ್ಷ ಬಲದಪ್ಪೇ ಬಲ ಚಂದ್ರನ ಚೇಷ್ಟಿತ 
ಬಲ ಆಗಿರುತ್ತದೆ. ಕುಜಾದಿ ಐದು ಗ್ರಹರ ಜೇಷ್ಟಿತಿಬಲವು ಆ ಗ್ರಹರ ಚೇಷ್ಟಾ 
ಕೇಂದ್ರಗಳು ಆರು ರಾಶಿಗಿಂತ ಹೆಚ್ಚಿಗಿದ್ದರೆ 12 ರಾಶಿಯಿಂದ ಕಳೆದಿಡಬೇಕು 
ಅಥವಾ ಹಾಗೆಯೇ ಇಟ್ಟು, ಬಂದ ಮೊತ್ತವನ್ನು ರಾಶಿಗಳನ್ನಾಗಿ ಮಾಡಿ 
6ರಿಂದ ಭಾಗಿಸಿ ಬಂದ ಲಬ್ಧವು ಕುಜಾದಿ ಐದು ಗ್ರಹರ ಚೇಷ್ಟ್ರಿತಬಲ ಆಗಿ. 
ರುತ್ತದೆ. ಚೇಷ್ಟಿತಬಲ ಮತ್ತು ಅಯನಬಲ ಕೂಡಿಸಿದರೆ ಚೇಷ್ಟ್ರಾ ಬಲ 
ಬರುತ್ತದೆ. 

5. ನೈಸರ್ಗಿಕಬಲ: ಶನಿ_1/7 ರೊಪಬಲ 


ಕುಜ2/7 ನ 
ಬಂುಧ-3/7 ls 
ಗುರು4/7 ಕ 


ಜ್ಯೋತಿಷ ಜೋಧಿನೀ 43 


ಶುಕ್ಟ್ರ 5/7 ರೂಪಬಲ 
ಚಂದ್ರ--6/7 ಸ 
ರವಿ -.7/7 (ಒಂದೆ) ರೂಪಬಲ 
6, ದೃಗ್ಸಲ ಾ ಶುಭದೃಷ್ಟಿಯ ಚತುರ್ಥಾಂಶವನ್ನು ಕೂಡಿಸಬೇಕು, 
ಪಾಪದೃಷ್ಟಿಯ ಚತುರ್ಥಾಂಶವನ್ನು ಕಳೆಯಬೇಕು. 


ಈ ವರೆಗೆ ಪ್ರುಪ್ತ ಆರು ಬಲಗಳ ಮೊತ್ತವನ್ನು ಗ್ರಹರ ಷಡ್ಬಲ 
ಎಂದು ಕರೆಯುತ್ತಾರೆ, 

ಸೂರ್ಯ-ಗುರುಗಳು ಆರುವರೆ ರೂಪಬಲವಿದ್ದರೆ ಬಲಿಷ್ಠರು, ಚಂದ್ರನು 
ಆರು ರೂಪಬಲವಿದ್ದರೆ ಬಲಿಷ್ಠನು, ಕುಜ-ಶನಿಗಳು ಐದು ರೂಪಬಲವಿದ್ದರೆ 
ಬಲಿಷ್ಠರು, ಬುಧನು ಏಳು ರೂಪಬಲವಿದ್ದರೆ ಬಲಿಷ್ಠನು, ಶುಕ್ರನು ಐದುವರೆ 
ರೂಪ ಬಲವಿದ್ದರೆ ಬಲಿಷ್ಟನು ಆಗುತ್ತಾನೆ. ಇದಕ್ಕಿಂತ ಕಮ್ಮಿ ರೂಪಬಲ 
ಇರುವ ಗ್ರಹರು ಬಲಹೀನರು ಆಗುತ್ತಾರೆ. ಬಲಿಷ್ಕರಂದ ಗ್ರಹರು ಶುಭ 
ಫಲವನ್ನು ನೀಡುತ್ತಾರೆ. 


೧೬. ಗ್ರಹರ ದಶ ವರ್ಗಗಳು 


1) ಲಗ್ನ 2) ಹೋರಾ 3) ದ್ರೇಕ್ಕಾಣ 4) ನವಾಂಶ 5) ದ್ವಾದ 
ಶುಂಶ 6) ತ್ರಿಂಶಾಂಶ ಇವುಗಳನ್ನು ಷಡ್ವರ್ಗಗಳು ಎಂದು ಕರೆಯುತ್ತಾರೆ, 
ಇವುಗಳಿಗೆ 7) ಸಪ್ತಾಂಶವನ್ನು ಸೇರಿಸಿದರೆ ಸಪ್ತವರ್ಗ ಆಗುತ್ತದೆ. 8) ದಶಾಂಶ 
9) ಷೋಡಶಾಂಶ ಮತ್ತು 10) ಕಲಾಂಶ, ಈ ಹತ್ತು ವರ್ಗಗಳನ್ನು ಗ್ರಹರ 
ದಶವರ್ಗಗಳು ಎಂದು ಕರೆಯುತ್ತಾರೆ. ಗ್ರಹರು ನೀಡುವ ಶುಭಾಶುಭ 
ಫಲಗಳನ್ನು ತಿಳಿಯಲು ಷಡ್ಜರ್ಗಗಳು ಪ್ರಾಮುಖ್ಯವಾಗಿ ಸಹಾಯಕ ಆಗಿರುತ್ತದೆ, 

1. ಲಗ್ನ: ಜನನ ಕಾಲದಲ್ಲಿ ಭೂಮಿಗೆ ಸಮಾನಾಂತರವಾಗಿ ಪೂರ್ವ 
ದಲ್ಲಿ ಉದಯವಾಗುವ ರಾಶಿಯನ್ನು ಲಗ್ನ ಎಂದು ಕರೆಯುತ್ತಾರೆ, ಜನನ 
ಕಾಲದಲ್ಲಿ ರಾಶಿಯ ಉದಿತ ಭಾಗವು ಲಗ್ನದ ಮಧ್ಯಭಾಗ ಆಗಿರುತ್ತದೆ. 
ಇದನ್ನು ಲಗ್ನಸ್ಫುಟ ಎಂದು ಮತ್ತು ಈ ರಾಶಿಯ ಅಧಿಪತಿಯನ್ನು ಲಗ್ನಾಧಿಪತಿ 
ಎಂದು ಕರೆಯುತ್ತಾರೆ, ಶರೀರದ ವಿಷಯ ಮತ್ತು ಜಾತಕನ ಗುಣಾವಗುಣ 
ಇತ್ಯಾದಿ ಲಗ್ನದಿಂದ ತಿಳಿಯಬಹುದು, 


ಜ್ಯೋತಿಷ ಬೋಧಿನಿ 44 


2. ಹೋರಾ: ಒಂದು ರಾಶಿಗೆ 30 ಭಾಗಗಳು, ಅರ್ಧರಾಶಿ ಅಂದರೆ 
15 ಭಾಗಗಳಿಗೆ ಹೋರಾ ಎಂದು ಕರೆಯುತ್ತಾರೆ. ವಿಷಮ ರಾಶಿಗಳಲ್ಲಿ 
ಮೊದಲಿನ ಹೋರಿಗೆ (0'ಯಿಂದ 15°ವರೆಗೆ ಸೂರ್ಯನು ಅಧಿಪಶ್ಚಿ 
ಎರಡನೇ ಹೋರೆಗೆ (16"ಯಿಂದ 30°ಎರೆಗೆ)ಚಂದ್ರನು ಅಧಿಪತಿ ಆಗಿರುತ್ತಾನೆ. 
ಸಮರಾಶಿಗಳಲ್ಲಿ ಮೊದಲಿನ ಹೋರೆಗೆ ಚಂದ್ರನು ಅಧಿಪತಿ ಮತ್ತು ಎರಡನೇ 
ಹೋರೆಗೆ ಸೂರ್ಯನು ಅಧಿಪತಿ ಆಗಿರುತ್ತಾನೆ. ಧನಸಂಪತ್ತಿನ ವಿಚಾರಗಳನ್ನು 
ಹೋರೆಯಿಂದೆ ತಿಳಿಯಬಹುದು, 


3. ಪದ್ರೇಕ್ಕಾಣಃ ಒಂದು ರಾಶಿಯನ್ನು ಮೂರು ಭಾಗಗಳನ್ನಾಗಿ 
ಮಾಡುತ್ತಾರೆ. ಪ್ರತಿ ಒಂದು ವಿಭಾಗವನ್ನು (10°) ದ್ರೇಕ್ಕಾಣ ಎಂದು 
ಕರೆಯುತ್ತಾರೆ. ಆಯಾ ರಾಶಿಯ ಅಧಿಪತಿಯು ಮೊದಲಿನ ದ್ರೇಕ್ಕಾಣದ 
ಅಧಿಪತಿ ಮತ್ತು ಆ ರಾಶಿಯಿಂದ ಒಂಭತ್ತನೇ ರಾಶ್ಯಾಧಿಪಶಿಯು ಮೂರನೇ 
ದ್ರೆ ಕಾಣದ ಅಧಿಪತಿ ಆಗಿರುತ್ತಾನೆ, ಕರ್ಮಫಲ ವಿಚಾರೆ ದ್ರೇಕ್ಕಾಣ 
ದಿಂದ ತಿಳಿಯಬಹುದು. 
ಆ ರಾಶಿಯಿಂದ ಬಡಸ ರಾಶ್ಯಾಧಿಪಕಿಯು ಸಔಡನೀ ದ್ರೇಕ್ಯಾಣದ ಅಧಿಪತಿ ಆಗಿರುತ್ತಾನೆ. 
4. ನವಾಂಶ: ಒಂದು ರುಶಿಯನ್ನು ಒಂಭತ್ತು ವಿಭಾಗಗಳನ್ನಾಗಿ 


ಮಾಡುತ್ತಾರೆ, ಪ್ರತಿ ಒಂದು ವಿಭಾಗವು 3" 20' ಆಗಿರುತ್ತದೆ, ಇದನ್ನು 
ನವಾಂಶ ಎಂದು ಕರೆಯುತ್ತಾರೆ. ಹನ್ನೆರಡು ರಾಶಿಗಳಿಗೆ 108 ನವಾಂಶಗಳು 
ಮತ್ತು 27 ನಕ್ಷತ್ವಗಳಿಗೆ 108 ಚರಣಗಳು ಇರುತ್ತವೆ. ಆದ್ದರಿಂದ ಒಂದು 
ನವಾಂಶ ಎಂದರೆ ಒಂದು ನಕ್ಷತ್ರ ಚರಣ ಆಗಿರುತ್ತದೆ. ಅಶ್ವಿನಿ, ಭರಣಿ ಮತ್ತು 
ಕೃತ್ತಿಕಾ ಈ ಮೂರು ನಕ್ಷತ್ರಗಳಿಗೆ 12 ಚರಣಗಳು, ಅಂದರೆ 12 ನವಾಂಶಗಳು 
ಆಗುತ್ತವೆ. ಮೊದಲನೇ ನವಾಂಶವನ್ನು ಮೇಷದಿಂದ ಎಣಿಸಿ ಕ್ರಮವಾಗಿ 
ವಿಣನದ ವರೆಗೆ ಹನ್ನೆರಡು ನವಾಂಶಗಳು ಆಗುತ್ತವೆ, ಇದೇ ರೀತಿ ಕ್ರಮವಾಗಿ 
ವಣನದ ವರೆಗೆ ಮೂರು ಮೂರು ನಕ್ಷತ್ರಗಳನ್ನು ಲೆಕ್ಕಮಾಡಿ, ಗ್ರಹಸ್ಥಿತ 
ನವಾಂಶವನ್ನು ಕಂಡುಹಿಡಿಯಬೇಕು, 


1. ನವಾಂಶ ವಿಧಿಯು ಪ್ರತಿಯೊಂದು ಚರರಾಶಿಯಿಂದ ಪ್ರಾರಂಭ 
ಆಗುತ್ತದೆ. ಮೇಷ, ಮಕರ, ತುಲಾ ಮತ್ತು ಕರ್ಕಟಕ ಈ ನಾಲ್ಕು ರಾಶಿಗಳು 
ಚರರಾಶಿಗಳು ಆಗಿರುತ್ತವೆ, 


ಚ್ಯೋತಿಷ ಬೋಧಿನಿ 15 


2. ಪ್ರತಿ ಒಂದು ಅಗ್ನಿರಾಶಿಯ ನವಾಂಶವು ಆಗ್ಲಿರಾಶಿಯಿಂದಲೇ 
ಪ್ರಾರಂಭ ಆಗುತ್ತದೆ. ಇದು ಮೇಲೆ ಹೇಳಿದಂತೆ ಚರರಾಶಿ ಆಗಿರಬೇಕು. 
ಆದ್ದರಿಂದ ಚರ-ಅಗ್ನಿ ರಾಶಿಯು ಮೇಷರಾಶಿ ಆಗಿರುತ್ತದೆ. 

3. ಪ್ರತಿ ಒಂದು ಭೂರಾಶಿಯ ನವಾಂಶವು ಚರ-ಭೂರಾಶಿಯಿಂದಲೇ 
ಪ್ರಾರಂಭ ಆಗುತ್ತ ದೆ. ಚರ.ಭೂರಾಶಿಯು ಮಕರರಾಶಿ ಆಗಿರುತ್ತದೆ. 

4, ಪ್ರತಿಒಂದು ವಾಯುರಾಶಿಯ ನವಾಂಶವು ಚರ-ವಾಯು ರಾಶಿ 
ಯಿಂದಲೇ ಪ್ರಾರಂಭ ಆಗುತ್ತದೆ. ಚರ.ವಾಯು ರಾಶಿಯು ತುಲಾರಾಶಿ 
ಆಗಿರುತ್ತದೆ. 

5, ಪ್ರತಿ ಒಂದು ಜಲರಾಶಿಯ ನವಾಂಶವು ಚರ-ಜಲರಾಶಿಯಿಂದಲೇ 
ಪ್ರಾರಂಭ ಆಗುತ್ತ ದೆ. ಚರ-ಜಲ ರಾಶಿಯು ಕರ್ಕಟಕರಾಶಿ ಆಗಿರುತ್ತದೆ. 

ಆಯಾರಾಶಿಗಳಲ್ಲಿ ಆಯಾರಾಶಿಯ ನವಾಂಶದಲ್ಲಿ ಲಗ್ನ ಅಥವಾ ಗ್ರಹರು 
ಇದ್ದರೆ ಅದನ್ನು ವರ್ಗೋತ್ತಮ ನವಾಂಶ ಅಂದರೆ ನವಾಂಶದಲ್ಲಿ ಶ್ರೇಷ್ಠ. 
ಎಂದು ಕರೆಯುತ್ತಾರೆ. ಇದು ಶುಭಫಲದಾಯಕ ಆಗಿರುತ್ತದೆ. 

ಪ್ರತಿಯೊಂದು ಚರರಾಶಿಯಲ್ಲಿಕಕೊದಲನೇ ನವಾಂಶವು, ಸ್ಮಿರರಾಶಿಯಲ್ಲಿ 
5ನೇ ಅಥವಾ ಮಧ್ಯನವಾಂಶವು ಮತ್ತು ಉಭಯರಾಶಿಯಲ್ಲಿ ಅಂತ್ಯನವಾಂಶವು 
ವರ್ಗೊೋತ್ತಮ ನವಾಂಶ ಆಗಿರುತ್ತದೆ. ವರ್ಗೋತ್ತಮ ನವಾಂಶದಲ್ಲಿ ಜನಿಸಿ 
ದವನು ತನ್ನ ಕುಟುಂಬದಲ್ಲಿ ಪ್ರಮುಖನು ಆಗುತ್ತಾನೆ. ನವಾಂಶದಿಂದ 
ಸಂತಶಿ ವಿಚಾರವನ್ನು ತಿಳಿಯಬಹುದು. 


5. ದ್ವಾದಶಾಂಶ: ಪ್ರತಿ ಒಂದು ರಾಶಿಯನ್ನು ಹದಿನರಡು ವಿಭಾಗ 
ಗಳನ್ನಾಗಿ ಮಾಡುತ್ತಾರೆ. ಪ್ರತಿ ಓಂದು ವಿಭಾಗವನ್ನು (12*30') ದ್ವಾದಶಾಂಶ 


ಜ್ಯೋತಿಷ ಬೋಧಿನಿ! 40 


ಎಂದು ಕರೆಯುತ್ತಾರೆ, ಆಯಾ ರಾಶಿಗಳಲ್ಲಿ ಮೊದಲನೇ ದ್ವಾದಶಾಂಶವು 
ಅದೇ ರಾಶಿಗೆ ಮತ್ತು ಆ ರಾಶ್ಯಾಧಿಪತಿಯು ದ್ವಾದಶಾಂಶದ ಅಧಿಪತಿ ಆಗು 
ತ್ತಾ ನೆ, ಅನಂತರ ಕ್ರಮವಾಗಿ ರಾಶಿಗಳ ಅಧಿಪತಿಗಳು ಉಳಿದ ದ್ವಾದಶಾಂಶದ 
ಅಧಿಪತಿಗಳು ಆಗುತ್ತಾರೆ. ದ್ವಾದಶಾಂಶದಿಂದ ಪತ್ನೀ ವಿಚಾರವನ್ನು ತಿಳಿಯ 
ಬಹುದು. 


6. ತ್ರಿಂಶಾಂಶ: ಒಂದು ರಾಶಿಗೆ ಮೂವತ್ತು ಭಾಗಗಳು, ಒಂದು 
ಭಾಗ (1°) ಅಂದರೆ ಒಂದು ತ್ರಿಂಶಾಂಶ ಆಗಿರುತ್ತದೆ. ವಿಷಮ ರಾಶಿಗಳಲ್ಲಿ 
ಮೊದಲಿನ 5 ಭಾಗಕ್ಕೆ (07. 59) ಕುಜನು ಅಧಿಪತಿ ನಂತರದ ಐದು ಭಾಗಕ್ಕೆ 
(6°— 10°) ಶನಿಯು ಅಧಿಪತಿ, ನಂತರದ ಎಂಟು ಭಾಗಗಳಿಗೆ (11% 18) 
ಗುರುವು ಅಧಿಪತಿ. ನಂತರದ ಏಳು ಭಾಗಗಳಿಗೆ (19. 251) ಬುಧನು 
ಅಧಿಪತಿ ಮತ್ತು ಕೊನೆಯ ಐದು ಭಾಗಗಳಿಗೆ (26-301) ಶುಕ್ರನು ಅಧಿಪತಿ 
ಆಗಿರುತ್ತಾನೆ. 

ಸಮರಾಶಿಗಳಲ್ಲಿ ಕ್ರಮವಾಗಿ 1"ಯಿಂದ 5°ವರೆಗೆ ಶುಕ್ರನು, 6ಯಿಂದ 
12°ವರೆಗೆ ಬುಧನು, 13*ಯಿಂದ 20°ವರೆಗೆ ಗುರುವು, 21°ಯಿಂದ 25* 
ವರೆಗೆ ಶನಿಯು ಮತ್ತು 26'ಯಿಂದ 30°ವರೆಗೆ ಕುಜನು ಅಧಿಪತಿ ಆಗಿರುತ್ತಾನೆ. 
ಮೃತ್ಯು ವಿಚಾರವನ್ನು ಶ್ರಿಂಶಾಂಶದಿಂದ ತಿಳಿಯಬಹುದು, 


7. ಸಸ್ತಾಂಶಃ ಒಂದು ರಾಶಿಯನ್ನು ಏಳು ವಿಭಾಗಗಳನ್ನಾಗಿ ಮಾಡು 
ತ್ತಾರೆ, ಪ್ರತಿ ಒಂದು ಭಾಗವು (49.17,1) ಒಂದು ಸಪ್ತಾಂಶ ಆಗಿರುತ್ತದೆ. 
ವಿಷಮರಾಶಿಗಳಲ್ಲಿ ಸಪ್ತಾಂಶವು ಆಯಾರಾಶಿಯಿಂದ ಪ್ರಾರಂಭವಾಗಿ ಅಲ್ಲಿಂದ 
ಏಳು ರಾಶಿಗಳೆ ಅಧಿಪತಿಗಳು "ಅನುಕ್ರಮವಾಗಿ ಸಪ್ತಾಂಶದ ಅಧಿಪತಿಗಳು 
ಆಗುತ್ತಾರೆ. ಸಮರಾಶಿಗಳೆಲ್ಲಿ ಆಯಾರಾಶಿಯ ಸಪ್ತಮದಿಂದ ಪ್ರಾರಂಭಿಸಿ 
ಅಲ್ಲಿಂದ ಅನುಕ್ರಮವಾಗಿ ಏಳು ರಾಶಿಗಳ ಅಧಿಪತಿಗಳು ಸಪ್ತೂಂಶದ ಅಧಿಪತಿ 
ಗಳು ಆಗುತ್ತಾರೆ. ಪಾಪಗ್ರಹರ ಸಪ್ತಾಂಶದಲ್ಲಿ ಜನಿಸಿದವರು ಕ್ರೂರ ಸ್ವಭಾವ 
ದವರು ಮತ್ತು ಶುಭಗ್ರಹರ ಸಪ್ನುಂಶದಲ್ಲಿ ಜನಿಸಿದವರು ಸೌಮ್ಯ ಸ್ವಭಾವ 
ದವರು ಆಗುತ್ತಾರೆ. ಸಪ್ಪಾಂಶದಿಂದ ಭ್ರಾತೃ ಚಿಂತನೆ ಮಾಡುತ್ತಾರೆ. 

8. ದಶಾಂಶ: ಒಂದು ರುಶಿಯನ್ನು ಹತ್ತು ಭಾಗಗಳನ್ನಾಗಿ ಮಾಡು 
ತ್ತಾರೆ ಪ್ರತಿ ಒಂದು ಭಾಗವು (3°) ಒಂದು ದಶಾಂಶ ಆಗಿರುತ್ತದೆ. ವಿಷವು 
ರಾಶಿಗಳಲ್ಲಿ ಆ ರಾಶಿಯಿಂದ ಪ್ರಾರಂಭಿಸಿ ಅಲ್ಲಿಂದ ಹತ್ತು ರಾಶಿಗಳ ಅಧಿಪತಿ 
ಜ್ಯೋತಿಷ ಬೋಧಿನೀ 41 


ಗಳು ಅನುಕ್ರಮವಾಗಿ ದಶಾಂಶಾಧಿಪತಿಗಳು ಆಗುತ್ತಾ ರೈ, ಸಮರಾಶಿಗಳಲ್ಲಿ 
ಆಯಾ ರಾಶಿಗಳ ನವಮದಿಂದ ಪ್ರಾರಂಭಿಸಿ ಅಲ್ಲಿಂದ ಹತ್ತು ರಾಶಿಗಳ ಅಧಿಪತಿ 
ಗಳು ಅನುಕ್ರಮವಾಗಿ ದಶಾಂಶಾಧಿಪತಿಗಳು ಆಗುತ್ತಾ. ರೆ, 


9. ಕೆಲಾಂಶ: (ಷೋಡಶಾಂಶ) ಒಂದು ರಾಶಿಯನ್ನು ಹದಿನಾರು 
ವಿಭಾಗಗಳನ್ನಾಗಿ ಮಾಡುತ್ತಾರೆ, ಪ್ರತಿ ಒಂದು ಭಾಗವು (13) ಒಂದು 
ಕಲಾಂಶ ಆಗಿರುತ್ತದೆ. ವಿಷಮ ರಾಶಿಗಳಲ್ಲಿ ಆಯಾರಾಶಿಯಿಂದ ಪ್ರಾರಂಭ 
ವಾಗಿ ಅಲ್ಲಿಂದ ಹನ್ನೆರಡು ರಾಶಿಗಳ ಅಧಿಪತಿಗಳು ಅನುಕ್ರಮವಾಗಿ ಹನ್ನೆರಡು 
ಕಲಾಂಶಗಳ ಅಧಿಪತಿಗಳು ಆಗುತ್ತಾರೆ, ಉಳಿದ ನಾಲ್ಕು ಕಲಾಂಶಗಳಿಗೆ ಬ್ರಹ್ಮ, 
ಎಷ್ಟು, ಹರ ಮತ್ತು ರವಿಯು ಅಧಿಪತಿಗಳು ಆಗಿರುತ್ತಾರೆ. ಸಮರಾಶಿಗಳಲ್ಲಿ 
ವ್ಯತ್ಸ್ರಮವಾಗಿ ಕಲಾಂಶಾಧಿಪತಿಗಳು ಆಗುತ್ತಾರೆ. ಇಲ್ಲಿ ಕೆಲವರು ಬ್ರಹ್ಮ 
ಅಂದರೆ ಶನಿ, ವಿಷ್ಣು ಅಂದರೆ ಬುಧ, ಹರ ಅಂದರೆ ಕುಜ ಮತ್ತು ರವಿ ಅಂದರೆ 
ಸೂರ್ಯ ಎಂದು ಹೇಳುತ್ತಾರೆ. ಇನ್ನು ಕೆಲವರು ನವಮ, ದಶಮ, ಏಕಾದಶ 
ಮತ್ತು ಡ್ವಾದಶಾಧಿಪತಿಗಳು ಕ್ರಮವಾಗಿ ಕೊನೆಯ ನಾಲ್ಕು ಕಲಾಂಶಗಳಿಗೆ 
ಅಧಿಪತಿಗಳು ಎಂದು ಹೇಳುತ್ತಾರೆ, 


10. ಷಸ್ಟ್ಯಂಶ: ಪ್ರತಿ ಒಂದು ರಾಶಿಯ ಸ್ಕಿ ಭಾಗಕ್ಕೆ ಪಷ್ಟ್ಯಂಶ 
ತೀ) ಎಂದು ಕರೆಯುತ್ತಾರೆ. ವಿಷಮ ರಿಶಿಗಳಲ್ಲಿ 1, 2, 8 9, 10, 12, 
15, 16, 30. 31, 32, 33,34, 35, 39,40, 42, 43, 44, 45, 
48, 51, 52 ಮತ್ತು 59ನೇ ಷಷ್ಟ್ಯಂಶ ಕ್ರೂರ ಷಷ್ಟ್ಯಂಶಗಳು, ಉಳಿದ 
ಅಂಶಗಳು ಸೌಮ್ಯ ಷಷ್ಟ್ಯಂಶಗಳು ಆಗಿರುತ್ತವೆ, ಸಮರಾಶಿಗಳಲ್ಲಿ ಇವು 
ಸೌಮ್ಯ ಷಷ್ಟ್ಯಂಶಗಳು ಮತ್ತು ಉಳಿದ ಅಂಶಗಳು ಕ್ರಾರಷಷ್ಟ್ಯಂಶ ಆಗಿರುತ್ತದೆ. 


ನೈಶೇಶಿಕಾಂಶ:ಃ ಉಚ್ಚೆ. ಸ್ವಕ್ಷೀತ್ರ, ಮೂಲತ್ರಿಕೋಣ ವರ್ಗೊೋತ್ತಮ, 
ಸ್ವನವಾಂಶ ಆದಿವರ್ಗಗಳಲ್ಲಿ ಸ್ಥಿತಗ್ರಹನ: ಉತ್ತಮ ಫಲವನ್ನು ನೀಡುತ್ತಾನೆ. 
ಒಬ್ಬ ಗ್ರಹನು 2 ವರ್ಗಗಳಲ್ಲಿದ್ದರೆ ಪಾರಿಜಾತಾಂಶನು, 3 ವರ್ಗಸ್ಥಿತ ಗ್ರಹ 
ಉತ್ತವಮಾಂಶ, 4 ವರ್ಗಸ್ಥಿತಗ್ರಹ ಗೋಪುರಾಂಶ, 5 ವರ್ಗಸ್ಥಿತ ಗ್ರಹ ಸಿಂಹಾಸ 
ನಾಂಶ, ಆರು ವರ್ಗಸ್ಥಿತ ಪಾರಾವತಾಂಶ, ಏಳು ವರ್ಗಸ್ಥಿತ ದೇವಲೋಕಾಂಶ, 
ಎಂಟು ವರ್ಗಸ್ಥಿತ ಸುರಲೋಕಾಂಶ ಮತ್ತು ಒಂಭತ್ತು ವರ್ಗಸ್ಥಿತ ಗ್ರಹನು 
ಐರಾವತಾಂಶನು ಎಂದು ಕರೆಯುತ್ತಾರೆ, 


ಜ್ಯೋತಿಷ ಜೋಧಿನಿ! 48 


ಉದಾ: ರವಿಯು ಸಿಂಹರಾಶಿಯಲ್ಲಿ 1°30'ನಲ್ಲಿ ಇದ್ದಾನೆ, (1) ಅವನು 
ತ ಇದ್ದಾನ, 
ಸ್ವಕ್ಷೇತ್ರ, 2) ಸ್ವದ್ರೇಕ್ಕಾಣ 3) ಸ್ವಸಪ್ತಾಂಶ 4) ಸ್ವದಶಾಂಶ 5) ಸ್ವದ್ವಾದ 
ಶಾಂಶ 6) ಸ್ವಕಲಾಂಶದಲ್ಲಿ ಇದ್ದಾನೆ. ಆದ್ದರಿಂದ ರವಿಯು ಪಾರಾವತಾಂಶದಲಿ 
ಇದ್ದಾನೆ. 
ಲ 
ಸಾರಿಜಾಶಾಂಶದಲ್ಲಿದ್ದ ಗ್ರಹನು ಧನಧಾನ್ಯ, ಸುಖ, ಅಧಿಕಾರ, ವಿನಯ, 
ಸನ್ಮಾನ ಇತ್ಯಾದಿ ನೀಡುತ್ತಾನೆ, 
ಉತ್ತಮೂಾಂಶದಲ್ಲಿದ್ದ ಗ್ರಹನು ವಿನಯ, ನಿಪುಣತೆ, ಬುದ್ಧಿವಂತಿಕೆ, 
ಉತ್ತಮ ಗುಣ ಇತ್ಯಾದಿ ನೀಡುತ್ತಾನೆ. 
ಗೋಪುರಾಂಶದಲ್ಲಿದ್ದ ಗ್ರಹನು ಉತ್ತಮಗುಣ, ಧನ, ಭೂಮಿ, ಪಶು, 
ಗೃಹ ಇತ್ಯಾದಿ ನೀಡುತ್ತಾನೆ. 
ಸಿಂಹಾಸನಾಂಶದಲ್ಲಿದ್ದ ಗ್ರಹನು ರಾಜಸನ್ಮಾನಗಳನ್ನು ನೀಡುತ್ತಾನೆ, 
ಅಥವಾ ರಾಜತುಲ್ಯನು ಆಗುತ್ತಾನೆ. 
ಸಾರಾನತಾಂಶದಲ್ಲಿದ್ದ ಗ್ರಹನು ವೈಭವ, ವಾಹನ, ಕೀರ್ತಿ ಇತ್ಯಾದಿ 
ನೀಡುತ್ತಾನೆ. 
ದೇವಲೋಕಾಂಶದಲ್ಲಿದ್ದ ಗ್ರಹನು ಉತ್ತಮ' ಗುಣಗಳನ್ನು, ಕೀರ್ತಿ 
ಯನ್ನು ಮತ್ತು ರಾಜ್ಯವನ್ನು ನೀಡುತ್ತಾನೆ. 
ಸುರಲೋಕಾಂಶದಲ್ಲಿದ್ದ ಗ್ರಹನು ಭಾಗ್ಯ, ಧನಧಾನ್ಯ, ಸಂತತಿ, 
ಸಂಪತ್ತು, ರಾಜ್ಯ ಇತ್ಯಾದಿ ನೀಡುತ್ತಾನೆ. 
ಐರಾವತಾಂಶದಲ್ಲಿದ್ದ ಗ್ರಹನು ಜಾತಕನನ್ನು ರಾಜಾಧಿರಾಜನನ್ನಾಗಿ 
ಮಾಡುತ್ತಾನೆ. ಜನನ ಕಾಲದಲ್ಲಿ ದಶವರ್ಗಗಳಲ್ಲಿ ನಿರ್ಬಲನಾಗಿ ಸ್ತಿತಗ್ರಹನು 
ಅಶುಭಫಲಗಳನ್ನು ನೀಡುತ್ತಾನೆ. 


೧೭. ಭಾವಗಳು 


ಲಗ್ನವು. ಮೊದಲನೇ ಭಾವ ಆಗಿರುತ್ತದೆ, ಅನಂತರ ಕ್ರಮವಾಗಿ 
ಹನ್ನೆರಡು ರಾಶಿಗಳನ್ನು ದ್ವಿತೀಯ, ತೃತೀಯ, ಚತುರ್ಥ, ಪಂಚೆಮ, ಷಪ್ಕ, 
ಸಪ್ತಮ, ಅಷ್ಟಮ, ನವಮ, ದಶಮ, ಏಕಾದಶ ಮತ್ತು ದ್ವಾದರಭಾವ ಎಂದು 
ಕರೆಯುತ್ತಾ ರೆ, 


ಜ್ಯೋತಿಷ ಬೋಧಿನೀ 49 


ಭಾವಗಳು ರಾಶಿಯಂತೆ 30 ಭಾಗಗಳು ಆಗಿರಬೇಕೆಂಬ ನಿಯಮ ಇರು 
ವುದಿಲ್ಲ. ಜನ್ಮಸ್ಥಳದ ಅಕ್ಬಾಂಶಕ್ಕೆ ಅನುಗುಣವಾಗಿ ಭಾವಪರಿಮಿತಿಯ ವೃದ್ಧಿ 
ಕ್ಷಯ ಆಗುತ್ತದೆ. ಲಗ್ನಸ್ಫುಟದ ಬಿಂದುವು ಲಗ್ನಭಾವದ ಮಧ್ಯಬಿಂದು 
ಆಗಿರುತ್ತದೆ. ಅಲ್ಲಿಂದ 15 ಭಾಗ ಹಿಂದೆ ಮತ್ತು 15 ಭಾಗ ಮುಂದೆ ಲಗ್ನ 
ಭಾವವು ಸಾಮಾನ್ಯವಾಗಿ ಇರುತ್ತದೆ, 


ಉದಾ: ಜನನ ಲಗ್ನವು ಮಕರರಾಶಿಯ ೧೯ನೇ ಭಾಗದಲ್ಲಿ ಇದ್ದರೆ, 
ಇದಕ್ಕೆ 15 ಭಾಗ ಕೂಡಿಸಲು, ಲಗ್ನಭಾವವು ದ್ವಿತೀಯರಾಶಿಯಾದ ಕುಂಭದಲ್ಲಿ 
4 ಭಾಗದ ವರೆಗೆ ಇರಬಹುದು ಮತ್ತು ಲಗ್ನಸ್ಫುಟ ಬಿಂದುವಿನಿಂದ ಹಿಂದೆ 
15 ಭಾಗ ಅಂದರೆ ಮಕರರಾಶಿಯ 4ನೇ ಭಾಗದ ವರೆಗೆ ಲಗ್ನವು ಇರಬಹುದು 
ಈ ಉದಾ; ಜಾತಕದಲ್ಲಿ ಲಗ್ನವು ಮಕರರುಶಿಯ 4ನೇ ಭಾಗದಿಂದ ಪ್ರುರಂಭ 
ಆಗುತ್ತದೆ. ಇದನ್ನು ಲಗ್ನದ ಆರಂಭಸಂಧಿ ಎಂದು ಕರೆಯುತ್ತಾರೆ, ಮಕರ 
ರಾಶಿಯ 19ನೇ ಭಾಗ ಅಂದರೆ ಲಗ್ನಸ್ಫುಟವು ಲಗ್ನಭಾವ ಮಧ್ಯ ಆಗಿರುತ್ತದೆ, 
ಕುಂಭರಾಶಿಯ 4ನೇ ಭಾಗವು ಲಗ್ನಭಾವದ ಅಂತ್ಯ ಆಗಿರುತ್ತದೆ. ಇದನ್ನು 
ಲಗ್ನದ ವಿರಾಮಸಂಧಿ ಎಂದು ಕರೆಯುತ್ತಾರೆ. 


ಲಗ್ನದ ಆರಂಭಸಂಧಿಯು ವ್ಯಯಭಾವದ ವಿರಾಮಸಂಧಿ ಆಗಿರುತ್ತದೆ. 
ಲಗ್ನದ ವಿರಾಮಸಂಧಿಯು ದ್ವಿತೀಯ ಭಾವದ ಆರಂಭಸಂಧಿ ಆಗಿರುತ್ತದೆ. 


ಆರಂಭಸಂಧಿಯಿಂದ ಭಾವಮಧ್ಯದ ವರೆಗೆ ಇರುವ ಗ್ರಹರನ್ನು ಆರೋಹಿ 
ಗ್ರಹರು ಎಂದು ಕರೆಯುತ್ತಾರೆ, ಭಾವಮಧ್ಯದಿಂದ ವಿರಾಮಸಂಧಿಯವರೆಗೆ 
ಇರುವ ಗ್ರಹರನ್ನು ಅವರೋಹಿಗ್ರಹರು ಎಂದು ಕರೆಯುತ್ತಾರೆ. 

ಸಕಲಗ್ರಹರು ಭಾವಮಧ್ಯದಲ್ಲಿ ಪೂರ್ಣ ಬಲಿಷ್ಠರು ಮತ್ತು ಭಾವಸಂಧಿ 
ಯಲ್ಲಿ ಅಫಲರು ಆಗಿರುತ್ತಾರೆ. ನಡುವಿನ ಭಾಗಗಳಲ್ಲಿ ಶೈರಾಶಿಕ ಕ್ರಮದಿಂದ 
ಗ್ರಹರ ಬಲವನ್ನು ನಿರ್ಣಯಿಸಬೇಕು, 


ಆರೋಜಹಿಗ್ರಹರು ಅಭಿವೃದ್ಧಿಯನ್ನು, ಭಂವಮಧ್ಯಸ್ಮಿತಗ್ರಹರು ಪೂರ್ಣ, 
ಶುಭ ಫಲವನ್ನು ಮತ್ತು ಅವರೋಹಿಗ್ರಹರು ಅವನತಿಯನ್ನು ನೀಡುತ್ತಾರೆ, 
ಭಾವಗಳನ್ನು ಗಣಿತರಿತ್ಕಾ ಸೂಕ್ಷ್ಮವಾಗಿ ಶೋಧಿಸು ಕ್ರಮವನ್ನು ಶ್ರೀಪತಿ 


ಪದ್ಧತಿ ಎಂಬ ಗ್ರಂಥದಲ್ಲಿ ವಿವರಿಸಿ ಬರೆದಿರುತ್ತಾರೆ. 


ಜ್ಯೋತಿಷ ಬೋಧಿಸಿ! 50 


ಕೇಂದ್ರಗಳು: ಲಗ್ನ, ಚತುರ್ಥ, ಸಪ್ತಮ ಮತ್ತು ದಶಮಭಾವ. 
ಸಣಫರೆ: ದ್ವಿತೀಯ, ಪಂಚಮ, ಅಷ್ಟಮ ಮತ್ತು ಏಕುದಶಭಾವ 
" ಆಪೋಕ್ಲಿಮ: ತೃತೀಯ, ಷಷ್ಠ, ನವಮ ಮತ್ತು ದ್ವಾದಶಭಾವ 
ತ್ರಿಕೋಣ: ಪಂಚಮ ಮತ್ತು ನವಮಭಾವ 
ಉಸಚಯೆ: ತೃತೀಯ, ಪಷ್ಮ, ದಶಮ ಮತ್ತು ಏಕಾದಶಭಾವ 
ಅನುಚಸಯ: ಲಗ್ನ, ದ್ವಿತೀಯ, ಚತುರ್ಥ, ಪಂಚಮ, ಸಪ್ತಮ, 
- ಅಷ್ಟಮ, ನವಮ ಮತ್ತು ದ್ವಾದಶ. 
7 ದುಸ್ಥಾನಃ: (ಶ್ರಿಕ) ಷಷ್ಮ. ಅಷ್ಟಮ ಮತ್ತು ದ್ವಾದಶಭಾವ 
8 ಚೆತುರಶ್ರ: ಚತುರ್ಥ ಮತ್ತು ಅಷ್ಟಮಭಾವ 
ಆಯುಷ್ಯಸ್ಥಾನ: ಅಷ್ಟಮ ಮತ್ತು ತೃತೀಯಭಾವ 
10 ಮಾರಕಸ್ಥಾನ: ಸಪ್ತಮ ಮತ್ತು ದ್ವಿತೀಯಭಾವ 
11 ನೇಶಿಸ್ಮಾನಃ: ಸೂರ್ಯನಿಂದ ದ್ವಿತೀಯ ಸ್ಥಾನ ವೇಶಿಸ್ಥಾನ 
12 ವಾಶಿಸ್ಮಾನ: ಸೂರ್ಯನಿಂದ ದ್ವಾದಶಸ್ಥಾನ ವಾಶಿಸ್ಥನ 
13 ಅಲೀನಸ್ಥಾನ: ತೃತೀಯ, ಷಷ್ಠ, ಅಪ್ಪಮ ಮತ್ತು ವೃಯಭಾವ 
ಗ್ರಹರು ಕೇಂದ್ರದಲ್ಲಿ ಬಲಿಷ್ಠರು, ಕೇಂದ್ರಸ್ಥಿತಗ್ರಹರು ಜಾತಕನನ್ನು 
ಪ್ರಸಿದ್ಧಿಗೆ ತರುತ್ತಾರೆ, ಕೇಂದ್ರದ ಗ್ರಹರು ಜೀವಿತದ "ಆದಿತ್ರಿಭಾಗದಲ್ಲಿ ತಮ್ಮ 
ಪ್ರಭಾವವನ್ನು ಅಧಿಕವಾಗಿ ನೀಡುತ್ತಾರೆ. ಗ್ರಹರು ಪಣಪರದಲ್ಲಿ ಮಧ್ಯಮ 
ಬಲಿಷ್ಠರು. ಪಣಪರದ ಗ್ರಹರು ಯೌವನಕಾಲದಲ್ಲಿ ಶುಭಾಶ:ಭಫಲಗಳನ್ನು 
ನೀಡುತ್ತಾರೆ. ಗ್ರಹರು ಆಪೋಕ್ಷಿಮದಲ್ಲಿ ನಿರ್ಬಲರು. ಆಪೋಕ್ಷಿಮದ 
ಗ್ರಹರು ವಾರ್ದಕ್ಕದಲ್ಲಿ ಫಲಾಫಲಗಳನ್ನು ನೀಡುತ್ತಾರೆ. ಶ್ರಿಕೋಣದ ಗ್ರಹರು 
ಜೀವಿತದ ಉತ್ತರಾರ್ಧದಲ್ಲಿ ಸುಖ, ಸಂಪತ್ತನ್ನು ನೀಡುತ್ತಾರೆ, ಉಪಚಯದ 
ಗ್ರಹರು ಏಳಿಗೆಯನ್ನು ದುಸ್ಥಾನದ ಗ್ರಹರು ಅಶುಭ ಫಲಗಳನ್ನು ಮತ್ತು 
ಚತುರಶ್ರದ ಗ್ರಹರು ಮಿಶ್ರಫಲವನ್ನು ನೀಡುತ್ತಾರೆ. ಅಪ್ಪಮದ ಗ್ರಹರು 
ಏರಿಳಿತ, ಅಕಸ್ಮಾತ್‌ ಘಟನೆ ನೀಡುತ್ತಾರೆ, ತೃತೀಯದ ಗ್ರಹರು ಸತತ 
ಪ್ರಯತ್ನದಿಂದ ಸಫಲತೆ ನೀಡುತ್ತಾರೆ. 
ಲಗ್ನ: ಪ್ರಥಮ ಭಾವವಾದ ಲಗ್ನವು ಜಾತಕನ ದೇಹ, ಆಕೃತಿ, ಗಾತ್ರ, 
ರೂಪ, ಗುಣ ಜಾತಿ, ವರ್ಣ, ಆರೋಗ್ಯ, ಬಲಾಬಲ. ಸುಖ, ದುಃಖ; 
ಯೋಗ್ಯತೆ, ಜಾನ, ಶಿರಸ್ಸು ಮತ್ತು ಇಡೀ ಶರೀರವನ್ನು ಸೂಚಿಸುತ್ತದೆ, 
ಕಿ (ದ್‌ ~ pe ಈ - 
ಇದನ್ನು ಲಗ್ನ ಅಥವಾ ತನುಭಾವ ಎಂದು ಕರೆಯುತ್ತಾರೆ. 
ಜ್ಯೋತಿಷ ಬೋದಿನೀ 51 


ಎ ಟು. ಬಂಟ ಎಂತಾ 


ದ್ವಿತೀಯೆ: ದ್ವಿತೀಯಭಾವವು ಧನ, ಸಂಪತ್ತು, ಸ್ವಭಾವ, ಮಾತು, 
ವಿದ್ಯೆ. ಕುಟುಂಬ, ನೇತ್ರ, ಭಕ್ಷಣೆ, ಧಾತು, ಮುಖ, ಮೃತ್ಯು, ಮಾರಕ 
ಸೂಚಿಸುತ್ತದೆ. ಇದನ್ನು ಧನ ಅಥವಾ ಕುಟುಂಬಭಾವ ಎಂದು 
ಕರೆಯುತ್ತಾರೆ. 

ತೃತೀಯ: ತೃತೀಯಭಾವವು ಸಹೋದರರು, ಭೃತ್ಯರು ಸಹಾಯ 
ಶಕ್ತಿ, ಪರಾಕ್ರಮ ಸಾಹಸ, ಉಪದೇಶ, ಬಲಕಿವಿ, ಕಂಠ ಮತ್ತು ಚಿಕ್ಕ ಪ್ರಯಾಣ 
ಗಳನ್ನು ಸೂಚಿಸುತ್ತದೆ. ಇದನ್ನು ವಿಕ್ರಮ ಅಥವಾ ಭ್ರಾತೃಭಾವ ಎಂದು 
ಕರೆಯುತ್ತಾರೆ. 

ಚತುರ್ಥ: ಚತುರ್ಥಭಾವವು ತಾಯಿ, ಸಂಬಂಧಿಕರು, ವಿದ್ಯೆ, ವಾಹನ, 
ಸುಖ, ಸೌಖ್ಯ, ಭೂಸಂಪತ್ತು, ನಿಧಿ, ಗೃಹ, ಕ್ಷೇತ್ರ, ವಸ್ತ್ರಾಭರಣ, ಹೆತ್ತವರ 
ಮರಣ, ಹೃದಯ ಇತ್ಯಾದಿ ಸೂಚಿಸುತ್ತದೆ. ಇದನ್ನು ಮಾತೃಸ್ಥಾ ನ ಅಥವಾ 
ಸುಖಸ್ಥಾನ ಎಂದು ಕರೆಯುತ್ತಾರೆ. 

ಪಂಚಮ : ಪಂಚಮಭಾವವು ಸಂತಾನ, ಮನಸ್ಸು, ಮತ್ತು ಮಾನಸಿಕ 
ಶಕ್ತಿ, ವಿದ್ಯೆ, ಬುದ್ಧಿ, ನೀತಿ, ಜ್ಞಾನ, ಪ್ರಶಿಭೆ, ಮಂತ್ರಸಿದ್ಧಿ, ಉದರ ಇತ್ಯಾದಿ 
ಸೂಚಿಸುತ್ತದೆ. ಇದನ್ನು ಪುತ್ತ ಅಥವಾ ಪೂರ್ವಪುಣ್ಮಸ್ಥಾ ನ ಎಂದು ಕರೆಯು 
ತ್ತಾರೆ, 

ಹ 

ಷಷ್ಠ: ಷಷ್ಮಭಾವವು ಚಿಂತೆ ರೋಗ, ಸಾಲ, ಶತ್ರು, ವ್ಯಾಜ್ಯ, ಶಿಕ್ಷೆ, 
ಆಯುಧಗಳು, ವಿಘ್ನ, ಟೊಂಕ, ಗ:ಯ, ವೃಣ, ಅಭಿಘಾತ, ಕ್ಟೂರಕರ್ಮ 
ಇತ್ಯಾದಿ ಸಣಚಿಸುತ್ತದೆ. ಇದನ್ನು ವೈರಿ ಅಥವಾ ರೋಗಸ್ಥಾನ ಎಂದು 
ಕರೆಯುತ್ತಾರೆ, 

ಸಪ್ತಮ: ಸಪ್ತಮಭಾವವು ಪ್ರಯಾಣ, ವ್ಯಾಪಾರ, ಜಣಜು, ಅಭಿಲಾಷೆ, 
ಯುದ್ಧ, ಸಂಘ, ಕಾಮ. ಪ್ರೇಮ, ಪತ್ನಿ ಯಾ ಪತಿ, ಪಾಲುವ್ಯಾಪಾರ, ಮಾರಕ, 
ಮೂತ್ರಾಶಯ ಇತ್ಯಾದಿ ಸೂಚಿಸುತ್ತದೆ, ಇದನ್ನು ಕಳತ್ರಸ್ಥಾನ ಅಥವಾ 
ನಿಷ್ಕ ೈತ್ತಿಸ್ಕಾನ ಎಂದು ಕರೆಯುತ್ತಾರೆ, 

ಅಷ್ಟಮ: ಅಪ್ಪಮಭಾವವು ಆಯುರ್ದಾಯ, ಖಣ, ಬಂಧನ. 
ಗುಹ್ಮಸ್ಥಾನ, ದಾನ, ಅನ್ನ, ಪರಾಭವ, ತುಚ್ಛಿಕಾರ, ಅಪವಾದ, ಎಫ್ನ, ಗುಪ್ತ 
ವಿಚಾರಗಳು, ಮರಣಶಾಸನಧನ, ಮಾಂಗಲ್ಯ ರೋಗೋತ್ಪತ್ತಿ, ನೋವು, 


ಜ್ಯೋತಿಷ ಬೋಧಿನೀ 52 


ಅಪಘಾತ, ಮರಣ ಇತ್ಯಾದಿ ಸೂಚಿಸುತ್ತದೆ. ಇದನ್ನು ರಂದ್ರ ಸ್ಥಾನ ಅಥವಾ 
ಆಯುಸ್ಕಾನ ಎಂದು ಕರೆಯುತ್ತಾರೆ. 


ನವಮ : ನವಮ ಭಾವವು ಭಾಗ್ಯ, ಸಂಪತ್ತು, ದೇವತಾರಾಧನೆ, 
ಗುರು, ತಂದೆ, ತೀರ್ಥಯಾತ್ರೆ, ಶುಭ, ಪೂಜೆ, ಭಾಗೃಪ್ರಾಪ್ತಿ, ಅಧಿದೇವತೆ, 
ತಪಸ್ಸು, ಸುಕೃತ, ಪಿತೃ, ಪುಣ್ಯ ಜಪ, ಧರ್ಮ, ವಂಶ, ಮೊಮ್ಮಗ, ದೂರ 
ಪ್ರಯಾಣ, ತೊಡೆಗಳು, ಇತ್ಯಾದಿ ಸೂಚಿಸುತ್ತದೆ. ಇದನ್ನು ಲಕ್ಷ್ಮೀಸ್ಸಾ; oA 
ಅಥವಾ ಭಾಗ್ಯಸ್ಮಾನ ಎಂದು ಕರೆಯುತ್ತಾರೆ, 


ದಶಮೆ: ಕರ್ಮ, ವೃತ್ತಿ, ವ್ಯಾಪಾರ, ಸಂಪಾದನೆ, ಜೀವನೋಪಾಯ, 
ಸ್ಥಾನ, ಮಾನ. ಗೌರವ. ಕೀರ್ತಿ, ಉನ್ನತಿ, ಪದವಿ, ಧರ್ಮ, ದರ್ಜೆ, ಜಯ, 
ಯಜ್ಞ. ಜೀವನ, ಅಕಾಶ, ಆಚಾರ, ಗುಣ, ಆಜ್ಞೆ ಜಾನುಯುಗಳ, ರಾಜ್ಯ 
ಪ್ತಿ, ಇತ್ಯಾದಿ ಸೂಚಿಸುತ್ತದೆ. ಇದನ್ನು ವಿಷ್ಣುಸ್ಥಾನ ಅಥವಾ ಕರ್ಮ 
ನ ಎಂದು ಕರೆಯುತ್ತಾರೆ, 


ಸ 


ವಿಕಾಡಶ: ಲಾಭ, ಸಂಪತ್ತು, ಪ್ರಾಪ್ತಿ, ಆದಾಯ, ಶ್ಲಾಘ್ಯತೆ, ಎಡ 
ಕಿವಿ, ಉತ್ತಮ ವಾರ್ತೆ, ಹಿರಿಯ ಸಹೋದರರು ಜಯ, ಶತ್ರುಗಳ ಪರಾಭವ, 
ವಾಹನ ಪ್ರಾಪ್ತಿ, ಕಿಗ್ಗಾಲ್ಕು ಭೂಷಣ ಇತ್ಯಾದಿ ಸೂಚಿಸುತ್ತದೆ, ಇದನ್ನು 


ಜ್ಯೇಷ್ಠಭ್ರಾತೃಸ್ಥಾನ ಅಥವಾ ಲಾಭಸ್ಮಾನ ಎಂದು ಕರೆಯುತ್ತಾರೆ. 


ದ್ವಾದಶ: ನಷ್ಟ, ವ್ಯಯ, ಖರ್ಚು, ಶಿಕ್ಷೆ, ದಂಡ, ಮೋಕ್ಷ, ದುಃಖ, 
ಕೊನೆ, ನಿದ್ರೆ, ಶಯನ, ಬಂಧನ, ಕಾಲು, ಎಡಕಣ್ಣು. ದೇವತಾ ಉಪಾಸನೆ 
ಇತ್ಯಾದಿ ಸೂಚಿಸುತ್ತದೆ. ಇದನ್ನು ಮೋಕ್ಷಸ್ಥಾನ ಅಥವಾ ವ್ಯಯಸ್ಕಾನ 
ಎಂದು ಕರೆಯುತ್ತಾರೆ. 


ಭಾವಫಲ ಚಿಂತನೆಯಲ್ಲಿ ಭಾವಾಧಿಪತಿಯು ಭಾವಸ್ಥಿ ತನಾದರೆ, ಅಥವಾ 
ಭಾವವನ್ನು ನೋಡಿದರೆ, ಶುಭದೃಷ್ಟ ಅಥವಾ ಶುಭಯುತನಾದರೆ, ಬಲಿಷ್ಟ 
ನಾದರೆ, ಭಾವಫಲ ಶುಭ ಹಾಗೂ ಪುಷ್ಪ ಆಗುತ್ತದೆ. ಭಾವಾಧಿಪತಿಯು 
ಬಲಹೀನ, ದುಸ್ಥಾನಗತ, ಪಾಪದೃಷ್ಟ ಅಥವಾ ಪಾಪಯುತ, ಅಸ್ತಂಗತನಾದರೆ 
ಅಶುಭಫಲಗಳನ್ನು ನೀಡುತ್ತಾನೆ. 


ಜ್ಯೋತಿಷ ಬೋಧಿನೀ ೧3 


೧೮. ಕಾಲಪುರುಷನ ಅಂಗಗಳು 


ಹೋರಾಶಾಸ್ತ್ರದಲ್ಲಿ ಕಾಲವನ್ನು ಕಾಲಪುರುಷ ಎಂದು ನಿರ್ಣಯಿಸಿ 
ದ್ವಾದಶ ರಾಶಿಗಳಲ್ಲಿ ಅವನ ಅಂಗಾಂಗಗಳನ್ನು ವಿಭಾಗಿಸಿರುತ್ತಾರೆ. 1. ಮೇಷ 
ರಾಶಿಯು ಕಾಲಪುರುಷನ ಶಿರಸ್ಸು ಆಗಿರುತ್ತದೆ. 2. ವೃಷಭವು ಮುಖ, 
3. ಮಿಥುನವುವಕ್ಚಸ್ಥಳ, 4. ಕರ್ಕಟಕವು ಹೃದಯ, 5, ಸಿಂಹವು ಉದರ, 
6, ಕನ್ಶೆಯು ನುಭಿಯ ಕೆಳಭಾಗ, 7, ತುಲೆಯು ಮೂತ್ರಪಿಂಡಗಳು, 
8. ವೃಶ್ವಿಕವು ಜನನೇಂದ್ರಿಯ ಮತ್ತು ಗುದ 9, ಧನವು ತೊಡೆಗಳು, 
10, ಮಕರವು ಮೊಣಕಾಲು, 11. ಕುಂಭವು ಕಿಗ್ಗಾಲುಗಳ ವೂನಖಂಡ, 
12. ವೀೂನವು ಕಾಲಪುರುಷನ ಪಾದಗಳು, ಇದು ನೈಸರ್ಗಿಕ ಅಂಗ ವಿಭಾಗ 
ಆಗಿರುತ್ತದೆ. 


ಜನನ ಜಾತಕದಲ್ಲಿ ಪ್ರಥಮ ಭಾವವಾದ ಜನ್ಮಲಗ್ನವು ಶಿರಸ್ಸು ಆಗಿರು 
ತ್ತದೆ. ಅನಂತರ ಉಳಿದ ಭಾವಗಳು ಅನುಕ್ರಮವಾಗಿ ಮೇಲೆ ಹೇಳಿದ ಅಂಗ 
ಗಳನ್ನು ಸೂಚಿಸುತ್ತದೆ. ಜನನಕಾಲದಲ್ಲಿ ಪಾಪಗ್ರಹರಿಂದ ಪೀಡಿತರಾಶಿಯು 
ಕಾಲಪುರುಷನು ಸೂಚಿಸುವ ಅಂಗವಿಭಾಗದಲ್ಲಿ ಜಾತಕನಿಗೆ ದೋಷ ಉಂಟಾಗ 
ಬಹುದು. ಅಥವಾ ಜಾತಕನ ಜನ್ಮಲಗ್ನದಿಂದ ಪ:ಪಗ್ರಹರು ಸ್ಥಿತ ಭಾವಕ್ಕೆ 
ಸಂಭಂದಿಸಿದ ಅಂಗಗಳಲ್ಲಿ ನ್ಯೂನ್ಯತೆ ಅಥವಾ ಹಾನಿ ಉಂಟಾಗುತ್ತದೆ, ಸೌಮ್ಯ 
ಗ್ರಹಸ್ಥಿತ ಭಾವಸೂಚಿಸುವ ಅಂಗವಿಭಾಗದಲ್ಲಿ ಪುಷ್ಟಿ ಉಂಟಾಗುತ್ತದೆ. 


1. ರವಿಯು ಕಾಲಪುರುಷನ ಆತ್ಮಕಾರಕನು ಅಂದರೆ ಜೀವಾತ್ಮನು, ಆಗಿರು 
ತ್ತಾನೆ, ಮತ್ತು ಅಂತಃಕರಣವನ್ನು ಸೂಚಿಸುತ್ತಾನೆ. 2. ಚಂದ್ರನು ಮನೋಕಾರ 
ಕನು ಮತ್ತು ಮನಸ್ಸನ್ನು ಸೂಚಿಸುತ್ತಾನೆ. 3. ಕುಜನು ಸತ್ವಕಾರಕನು ಮತ್ತು 
ಪರಾಕ್ರಮ ಸೂಚಕನು ಆಗಿರುತ್ತಾನೆ, 4, ಬುಧನು ವಾಕ್‌ ಶಕ್ತಿಯ ಸೂಚಕನು. 
5, ಗುರುವುಜ್ಞಾನಕಾರಕನು ಮತ್ತು ಆಅಧಸ್ಯತ್ಮಿಕ ಸುಖಕಾರಕನು ಆಗಿರುತ್ತಾನೆ. 
6. ಶುಕ್ರನು ಜ್ಞಾನಕಾರಕನು ಮತ್ತು ಲೌಕಿಕ ಸುಖಕಾರಕನು ಆಗಿರುತ್ತಾನೆ, 
7. ಶನಿಯುದುಃಖಕಾರಕನು ಮತ್ತು ಮರಣಕಾರಕನು ಆಗಿರುತ್ತಾನೆ. 


ಜ್ಯೋತಿಷ ಬೋದಿನೀ 54 


೧೯. ದ್ರೇಕ್ಕಾಣ ಹೇತುವಿನಿಂದ ಅಂಗವಿಭಾಗ 


, ಕಾಲಪುರುಷನ ಶರೀರವನ್ನು ಮೂರುಪಾಲು ಮಾಡಿರುತ್ತಾರೆ. ಶಿರಸಿ 
ನಿಂದ ಮುಖದವರೆಗೆ ಇರುವ ಭಾಗವನ್ನು ಪ್ರಥಮ ದ್ರೆ. ಕ್ಯಾಣವು ಸೂಚಿಸು 
ತ್ತದೆ, ಕಂಠದಿಂದ ನಾಭಿಯವರೆಗೆ ಇರುವ ಭಾಗವನ್ನು ದ್ವಿತೀಯ ದ್ರೇಕ್ಕಾಣವು 
ಸೂಚಿಸುತ್ತದೆ. ಬಸ್ತಿಯಿಂದ ಪಾದದ ವರೆಗೆ ಇರುವ ಭಾಗವನ್ನು ತೃತೀಯ 
ದ್ರೇಕ್ಕಾಣವು ಸೂಚಿಸುತ್ತದೆ. 


ದೃಶ್ಯಾರ್ಧ ರಃಶಿಗಳಲ್ಲಿ ಇರುವ ಗ್ರಹರು ಎಡಭಾಗವನ್ನು ಅದೃಶ್ಶಾರ್ಧ 
ರುಶಿಗಳಲ್ಲಿರುವ ಗ್ರಹರು ಬಲಭಾಗವನ್ನು ಸೂಚಿಸುತ್ತಾರೆ. 

ಪ್ರಥಮ ದ್ರೇಕ್ಕಾಣದಲ್ಲಿ ಲಗ್ನದ ಉದಿತಭಾಗವು ಶಿರಸ್ಸಿನ ಎಡಭಾಗ, 
ಅನುದಿತಭಾಗವು ಶಿರಸ್ಸಿನ ಬಲಭಾಗವನ್ನು ಸೂಚಿಸುತ್ತದೆ. ದ್ವಿತೀಯವು 
ಬಲಕಣ್ಣು ಮತ್ತು ದ್ವಾದಶವು ಎಡಕಣ್ಣನ್ನು ಸೂಚಿಸುತ್ತದೆ. ತೃತೀಯವು 
ಬಲಕಿವಿ ಮತ್ತು ಏಕಾದಶವು ಎಡಕಿವಿಯನ್ನು ಸೂಚಿಸುತ್ತದೆ. ಚತುರ್ಥವು 
ಮೂಗಿನ ಬಲಭಾಗ ಮತ್ತು ದಶಮವು ಮೂಗಿನ ಎಡಭಾಗವನ್ನು ಸೂಚಿಸು 
ತ್ತದೆ. ಪಂಚಮವು ಬಲಕೆನ್ನೆ ಮತ್ತು ನವಮವು ಎಡಕೆನ್ನೆಯನ್ನು ಸೂಚಿಸುತ್ತದೆ. 
ಷಷ್ಮನ್ರ ಬಲದವಡೆ ಮತ್ತು ಅಪ್ಪಮವು ಎಡದವಡೆಯನ್ನು ಸೂಚಿಸುತ್ತದೆ, 
ಸಪ್ತಮ ಭಾವದ ಅನುದಿತಾಂಶವು ಬಾಯಿಯ ಬಲಭಾಗ ಮತ್ತು ಉದಿತಾಂಶವು 
ಬಾಯಿಯ ಎಡಭಾಗವನ್ನು ಸೂಚಿಸುತ್ತದೆ. 


ದ್ವಿತೀಯ ದ್ರೇಕ್ಕಾಣದಲ್ಲಿ ಲಗ್ನದ ಅನುದಿತಾಂಶವು ಕುತ್ತಿಗೆಯ ಬಲ 
ಭಾಗವನ್ನು ಮತ್ತು ಉದಿತಾಂಶವು ಕುತ್ತಿಗೆಯ ಎಡಭಾಗವನ್ನು ಸೂಚಿಸುತ್ತದೆ, 
ದ್ವಿತೀಯವು ಬಲಭುಜ ಮತ್ತು ದ್ವಾದಕವು ಎಡೆಭುಜವನ್ನು ಸೂಚಿಸುತ್ತದೆ. 
ತೃತೀಯವು ಬಲಬಾಹು, ಮತ್ತು ಏಕಾದಶವು ಎಡಬಾಹುವನ್ನು ಸೂಚಿಸುತ್ತದೆ, 
ಚತುರ್ಥವು ಬಲಪಕ್ಕೆ ಮತ್ತು ದಶಮವು ಎಡಪಕ್ಕೆಯನ್ನು ಸೂಚಿಸುತ್ತದೆ. 
ಪಂಚಮವು ಹೃದಯದ ಬಲಭಾಗ ಮತ್ತು ನವಮವು ಹೃದಯದ ಎಡಭಾಗ 
ವನ್ನು ಸೂಚಿಸುತ್ತದೆ, ಷಷ್ಕವು ಉದರದ ಬಲಭಾಗ ಮತ್ತು ಅಷ್ಟಮವು 
ಉದರದ ಎಡಭಾಗವನ್ನು ಸೂಚಿಸುತ್ತದೆ. ಸಪ್ತಮ;ಭಾವದ ಅನುದಿತಾಂಶವು 
ನಾಭಿಯ ಬಲಭಾಗ ಮತ್ತು ಉದಿತಾಂಶವು ನಾಭಿಯ ಎಡಭಾಗವನ್ನು 
ಸೂಚಿಸುತ್ತದೆ. 


ಲಾ 
೮ 


ಜ್ಯೋತಿಷ ಬೋಧಿನೀ 


ತೃತೀಯ ದ್ರೇಕ್ಯಾಣದಲ್ಲಿ ಲಗ್ನದ ಅನುದಿತಾಂಶವು ಬಸ್ತಿಯ (ನಾಭಿಯ 
ಕೆಳಭಾಗ) ಬಲಭಾಗವನ್ನು ಉದಿತಾಂಶವು ಬಸ್ತಿ ಯ ಎಡಭಾಗವನ್ನು ಸೂಚಿಸು 
ತ್ತದೆ, ದ್ವಿತೀಯವು ಶಿಶ್ನ ಮತ್ತು ಗುದದ ಬಲಭಾಗ ಮತ್ತು ದ್ವಾದಶವು 
ಶಿಶ್ನ ಮತ್ತು ಗುದದ ಎಡಭಾಗವನ್ನು, ತೃತೀಯವು ವೃಷಣದ ಬಲಮಣಿಯನ್ನು 
ಏಕಾದಶವು ವೃಷಣದ ಎಡಮಣಿಯನ್ನು, ಚತುರ್ಥವು ಬಲತೊಡೆಯನ್ನು 
ಮತ್ತು ದಶಮವು ಎಡತೊಡೆಯನ್ನು, ಪಂಚಮವು ಬಲ ಮೊಣಕಾಲನ್ನು 
ಮತ್ತು ನವಮವು ಎಡಮೊಣಕಾಲನ್ನು, ಷಷ್ಮವು ಬಲಕಾಲನ್ನು ಅಷ್ಟಮವು 
ಎಡಕಾಲನ್ನು, ಸಪ್ತ ಮಭಾವದ ಅನುದಿತಾಂಶವು ಬಲಪಾದವನ್ನು ಉದಿತಾಂಶವು 
ಎಡಪಾದವನ್ನು ಸೂಚಿಸುತ್ತದೆ. 


(1) ರಾಶಿಯ ಪ್ರಥಮ ದ್ರೇಕ್ಕಾಣದಲ್ಲಿ ಜನಿಸಿದವರಿಗೆ ಪ್ರತಿಯೊಂದು 
ರಾಶಿಯ ಪ್ರಥಮ ದ್ರೇಕ್ಕಾಣವು ಶಿರೋಭಾಗದಿಂದ ಮುಖಪರ್ಯಂತ್ರದ 
ಅವಯವಗಳನ್ನು ಅನುಕ್ರಮವಾಗಿ ಸೂಚಿಸುತ್ತದೆ. ಪ್ರತಿಯೊಂದು ರಾಶಿಯ 
ದ್ವಿತೀಯ ದ್ರೇಕ್ಕಾಣವು ಕಂಠದಿಂದ, ನಾಭಿಪರ್ಯಂತ್ರದ ಅವಯವಗಳನ್ನು 
ಅನುಕ್ರಮವಾಗಿ ಸೂಚಿಸುತ್ತದೆ. ಪ್ರತಿಯೊಂದು ರಾಶಿಯ ತೃತೀಯ ದ್ರೇಕ್ಕಾ 
ಣವು ಬಸ್ತಿಯಿಂದ ಪಾದದ ವರೆಗಿನ ಅವಯವಗಳನ್ನು ಅನುಕ್ರಮವಾಗಿ 
ಸೂಚಿಸುತ್ತದೆ. 


(2) ರಾಶಿಯ ದ್ವಿತೀಯ ದ್ರೇಕ್ಕಾಣದಲ್ಲಿ ಜನಿಸಿದವರಿಗೆ ಪ್ರತಿ ಒಂದು 
ರಾಶಿಯ ದ್ವಿತೀಯ ದ್ರೇಕ್ಕಾಣವು ಶಿರೋಭ:ಗದಿಂದ ಮುಖಪರ್ಯಂತ್ರದ 
ಅವಯವಗಳನ್ನು ಪ್ರತಿಯೊಂದು ರಾಶಿಯ ತೃತೀಯ ದ್ರೇಕ್ಕಾಣವು ಕಂಠಭಾಗ 
ದಿಂದ ನಾಭಿಯ ವರೆಗಿನ ಅವಯವಗಳನ್ನು, ಪ್ರಶಿಯೊಂದು ರಾಶಿಯ ಪ್ರಥಮ 
ದ್ರೇಕ್ಕಾಣವು ಬಸ್ತಿಭಾಗದಿಂದ ಪಾದದವರೆಗಿನ ಅವಯವಗಳನ್ನು ಅನುಕ್ರಮ 
ವಾಗಿ ಸೂಚಿಸುತ್ತದೆ. 


(3) ರಾಶಿಯ ತೃತೀಯ ದ್ರೇಕ್ಕಾಣದಲ್ಲಿ ಜನಿಸಿದವರಿಗೆ ಪ್ರತಿಯೊಂದು 
ಶಿಯ ತೃತೀಯ ದ್ರೇಕ್ಕಾಣವು ಶಿರೋಭಾಗದಿಂದ ಮುಖದ ವರೆಗಿನ ಅವ 
ಯವಗಳನ್ನು ಪ್ರತಿಯೊಂದು ರಾಶಿಯ ಪ ್ರಥಮ ದ್ರೇಕ್ಯಾಣವು ಕಂಠಭಾಗದಿಂದ 


ದ ನ ನು. ಪತಠಿಯೆ 2 ಶಿ 
ನಾಭಿವರೆಗಿನ ಅವಯವಗಳನ್ನು, ಪ್ರತಿಯೊಂದು ರಾಶಿಯ ದ್ವಿತೀಯ ದ್ರೇಕ್ಕಾ 


ಜ್ಯೋತಿಷ ಜೋಧಿನೀ 56 


ಣವು ಬಸ್ತಿ ಭಾಗದಿಂದ ಪಾದದ ವರೆಗಿನ ಅವಯವಗಳನ್ನು ಅನುಕ್ರಮವಾಗಿ 
ಸೂಚಿಸುತ್ತದೆ. 


ದ್ರ ಕ್ಯಾಣಸ್ಥಿತ ಪಾಷಗ್ರಹರು ಅಥವಾ ದೂಶಿತಗ್ರ ಹರು ಮೇಲಿನನಿಯಮ 
ದಂತೆ ಅನುಗುಣವಾದ ಅಂಗ ವಿಭಾಗದಲ್ಲಿ ವೃಣ ಅಥವಾ ರೋಗುದಿಗಳನ್ನು 
ತಮ್ಮ ದಶಾಭುಕ್ತಿಕಾಲದಲ್ಲಿ ನೀಡುತ್ತಾರೆ. ಶುಭಗ್ರಹರಿಂದ ನೋಡಲ್ಪಟ್ಟರೆ 
ಅನುಗುಣವಾದ ಅಂಗ ವಿಭಾಗದಲ್ಲಿ ಜನನಕಾಲದಲ್ಲಿ ತಿಲ, ಮಚ್ಚೆ ಇತ್ಯಾದಿ 
ಚಿಹ್ನೆಗಳು ಇರಬಹುದು, 


py 
೨೦. ಲಗ್ನಫಲ 


ಜನನ ಕಾಲದಲ್ಲಿ ಭೂಮಿಗೆ ಸಮಾನಾಂತರವಾಗಿ ಉದಯ ಆಗುವ 
ರುಶಿಯು ಜನ್ಮಲಗ್ನ ಆಗಿರುತ್ತದೆ, ಲಗ್ನಾಧಿಪತಿ, ಗುರು ಅಥವಾ ಬುಧರು 
` ಲಗ್ನವನ್ನು ನೋಡಿದರೆ ಅಥವಾ ಲಗ್ನದಲ್ಲಿ ಇದ್ದರೆ ಲಗ್ನವು ಬಲಿಷ್ಟ ಆಗುತ್ತದೆ. 
ಪಾಪಗ್ರಹರ ದೃಷ್ಟಿ ಅಥವಾ ಯೋಗದಿಂದ ಲಗ್ನವು ಬಲಹೀನ ಆಗುತ್ತದೆ. 


ಮೇಷಲಗ್ನ: ಮೇಷಲಗ್ನದಲ್ಲಿ ಹುಟ್ಟಿದವನು ಉರುಟಾದ ಕಣ್ಣುಗಳು 
ಉಳ್ಳವನು, ಸೊಂಟದ ಕೆಳಗೆ ಬಲ ಇಲ್ಲದವನು, ಉಗ್ರಸ್ವಭಾವದವನು ನೀರನ್ನು 
ಕಂಡರೆ ಹೆದರುವವನು, ಅಲ್ಪ ಆಹಾರ ಸೇವಿಸುವವನು, ಕಾಮ:ಕನು, ಸಂಚಾರ 
ದಲ್ಲಿ ಆಸಕ್ತಿ ಉಳ್ಳವನು, ಚಪಲತೆ ಉಳ್ಳವನು ಅಸತ್ಯವನ್ನು ಮಾತಾಡುವವನು, 
ಅಂಗ ವೈಕಲ್ಯ ಉಳ್ಳವನು ಆಗುತ್ತಾನೆ. 


ವೃಷಭಲಗ್ಮ್ನಃ ವೃಷಭಲಗ್ನದಲ್ಲಿ ಹುಟ್ಟಿದವನು ಕೃಷಿವಲನು, ಸ್ತ್ರೀ 
ಲೋಲನು, ತ್ಯಾಗವಂತನು, ದಯೆಉಳ್ಳವನು, ಕಷ್ಟಶಹಿಷ್ಣುವು, ಪಶುಪಾಲಕನು, 
ಬೆನ್ನಿನಲ್ಲಿ, ಮುಖದಲ್ಲಿ ಕಲೆಗಳು ಉಳ್ಳವನು ಪರಕಾರ್ಯಗಳನ್ನು ಮಾಡು 


ವವನು ಜೀವಿತದ ಮಧ್ಯ ಮತ್ತು ಅಂತ್ಯಕಾಲದಲ್ಲಿ ಸುಖವಂತನು ಆಗುತ್ತಾ ನೆ, 


ವಿಂಥುನಲಗ್ಗೆ: ಮಿಥುನಲಗ್ನದಲ್ಲಿ ಹುಟ್ಟಿದವನು ಶ್ಯಾಮಲ ವರ್ಣದ 
ಕಣ್ಣುಗಳು ಉಳ್ಳವನು, ಸುರುಳಿಯಾದ ಗುಂಗುರು ಕೂದಲು ಉಳ್ಳವನು, 
ರತಿಕ್ರೀಡೆಯಲ್ಲಿ ಅಸಕ್ತಿ ಉಳ್ಳವನು, ಕುಶಲನು, ಅಭಿಮಾನ ಉಳ್ಳವನು, ನೃತ್ಯ. 
ಗೀತಗಳಲ್ಲಿ ಪ್ರೀತಿ ಉಳ್ಳವನು, ಉತ್ತಮ ಅಂತಃಕರಣ ಉಳ್ಳವನು ಆಗುತ್ತಾನೆ. 


pe 


ಜ್ಯೋತಿಷ ಬೋಧಿನೀ 57 


ಕರ್ಕೆಟಿಕಲಗ್ಗೆ: ಕರ್ಕಟಕಲಗ್ನದಲ್ಲಿ ಹುಟ್ಟಿದವನು ಸ್ತ್ರೀಯಿಂದ 
ತೈಜಿಸಲ್ಪಟ್ಟವನಂ, ಅಗಲವಾದ ಕುತ್ತಿಗೆ ಮತ್ತು ಎತ್ತರವಾದ ಸೊಂಟ ಉಳ್ಳ 
ವನು, ತುಂಬಾ ಮಿತ್ರರು ಮತ್ತು ಹೆಚ್ಚು ಮನೆ ಉಳ್ಳವನು, ಧನಿಕನು, 
ಪ್ರಮುಖನು, ಸಣ್ಣ ಆಕೃತಿಯವನು, ಕುತಂತ್ರ ಸ್ವಭಾವದವನು, ನೀರನ್ನು 
ಮೆಚ್ಚುವವನು, ಅಲ್ಬಸಂತಾನ ಉಳ್ಳವನು, ಮೇಧಾವಿಯು ಆಗುತ್ತಾನೆ, 


ಸಿಂಹಲಗ್ಗೆ: ಸಿಂಹಲಗ್ನದಲ್ಲಿ ಜನಿಸಿದವನು ಅಗಲವಾದ ಮುಖ ಉಳ್ಳೆ 
ವನು. ಅಭಿಮಾನಿಯು ಪರಾಕ್ರಮ ಉಳ್ಳವನು, ಕಾಡು, ವನ, ನಿರ್ಜನಪ್ಪದೇಶ 
ಸಂಚಾರಗಳಲ್ಲಿ ಪ್ರೀತಿ ಉಳ್ಳವನು, ಮಾತೃಸುಖ ಉಳ್ಳವನು, ಹಿಡಿದ ಕಾರ್ಯ 
ಗಳನ್ನು ಬಿಡದೆ ಸಾಧಿಸುವವನು, ಸ್ಥಿರವಾದ ಬುದ್ಧಿ ಉಳ್ಳವನು ಆಗುತ್ತಾನೆ, 


ಕನ್ಯಾಲಗ್ನ: ಕನ್ಯಾಲಗ್ನದಲ್ಲಿ ಹುಟ್ಟಿದವನು ಉತ್ತಮ ಪ್ರಿಯವಾದ 
ಮಾತುಗಳನ್ನು ಆಡುವವನು, ಸತ್ಯವಂತನು. ರತಿಕ್ರೀಡೆಯಲ್ಲಿ ಆಸಕ್ತಿ ಉಳ್ಳವನು, 
ಅಲ್ಪಸಂತತಿ ಉಳ್ಳವನು, ಶಾಸ್ತ್ರಗಳನ್ನು ಬಲ್ಲವನು, ಬುದ್ಧಿ ವಂತನು, ಪರಸಂಪತ್ತಿ 
ನಿಂದ ಮೆರೆಯುವವನು ಮತ್ತು ಪರರಿಂದ ಸನ್ಮಾನಿಸಲ್ಪಡುವವನು ಆಗುತ್ತಾನೆ. 


ತುಲಾಲಗ್ನ : ತುಲಾಲಗ್ನದಲ್ಲಿ ಹುಟ್ಟಿದವನು ಎತ್ತರವಾಗಿ ಕ್ಷೀಣದೇಹ 
ಉಳ್ಳವನು, ಅಲ್ಬಸಂತತಿ ಉಳ್ಳವನು, ದೇವ-ಬ್ರಾಹ್ಮಣರಲ್ಲಿ ಭಕ್ತಿ ಉಳ್ಳವನು, 
ಸಂಚಾರದಲ್ಲಿ ಆಸಕ್ತಿ ಉಳ್ಳವನು, ಪ್ರಸಿದ್ಧಿ ಹೊಂದಿದವನು, ವ್ಯಾಪಾರ ವ್ಯವ 
ಹಾರದಲ್ಲಿ ಚಾಣಾಕ್ಷನು, ಧೈರ್ಯವಂತನು ಮತ್ತು ನ್ಯಾಯವಂತನು ಆಗುತ್ತಾನೆ. 


ವೃಶ್ಚಿಕಲಗ್ನ: ವೃಶ್ಚಿಕಲಗ್ನದಲ್ಲಿ ಹುಟ್ಟಿದವನು ಬಾಲ್ಯಕ:ಲದಲ್ಲಿ ವ್ಯಾಧಿ 
ಗಳಿಂದ ಪೀಡಿತನು, ಗುರುಹಿರಿಯರಿಂದ ಪರಿತ್ಯಕ್ತನು, ಕ್ರೂರಕರ್ಮಗಳಲ್ಲಿ ಆಸಕ್ತಿ 
ಉಳ್ಳವನು. ರಾಜರಿಂದ ಅಥವಾ ಸರಕಾರದಿಂದ ಮಾನಸನ್ಮಾನ ಪಡೆಯುವವನು 
ಅಗಲವಾದ ಎದೆ ಮತ್ತು ಕೈಕಾಲುಗಳಲ್ಲಿ ಚಿಹ್ನೆ ಉಳ್ಳವನು ಮತ್ತು ಧೈರ್ಯ 
ವಂತನು ಆಗುತ್ತಾನೆ. 

ಧನುರ್ಲಗ್ನೃ: ಧನುರ್ಲಗ್ನದಲ್ಲಿ ಹುಟ್ಟಿದವನು ಬಲಾಢ್ಯನು, ಉದ್ದ 
ವಾದ ಕುತ್ತಿಗೆ, ಅಗಲವಾದ ಕಿವ, ಮೂಗು ಮತ್ತು ಮುಖ ಉಳ್ಳವನು, ಗಿಡ್ಡ 
ಪ್ರಕೃತಿಯವನು, ಸದಾಕರ್ಮನಿರತಿನು, ಸಮಾಜದಲ್ಲಿ ಮಾನ್ಯತೆ ಉಳ್ಳವನು, 
ಉದಾರನು, ಶತ್ರುಗಳನ್ನು ನಾಶಮಾಡುವವನು, ದಯಾವಂತನು ಆಗುತ್ತಾನೆ. 


ಜ್ಯೋತಿಷ ಜೋಧಿನೀ 58 


ಮಕೆರಲಗ್ಗೆ: ಮಕರಲಗ್ನದಲ್ಲಿ ಹುಟ್ಟಿದವನು ಉದ್ದವಾದ ಕಾಲುಗಳು 
ಉಳ್ಳವನು ವೀರ್ಯವಂತನು, ಆಲಸಿಯು, ಕೊಟ್ಟವಾಕ್ಯದಂತೆ ನಡೆಯು 
ವವನು, ವೃದ್ಧನು, ಅಂತ್ಯಜನು, ಸ್ತ್ರೀಲೋಲನು, ಭಾಗ್ಯವಂತನು, ಪ್ರವಾಸ 
ದಲ್ಲಿ ಆಸಕ್ತಿ ಉಳ್ಳವನು ವಾತಪ್ರಕೃತಿಯವನು ಆಗುತ್ತಾನೆ. 


ಶುಂಚೆಲಗ್ಗೆ: ಕುಂಭಲಗ್ನದಲ್ಲಿ ಹುಟ್ಟಿದವನು ಗುಪ್ತವಾದ ಪಾಪಕಾರ್ಯ 
ಗಳಲ್ಲಿ ನಿರತನು, ವೃತ್ತಾಕಾರವಾದ ದೇಹ ಉಳ್ಳವನು, ಪರರನ್ನು ಪೀಡಿಸು 
ವವನು, ಪ್ರವಾಸಿಯ, ಅಲ್ಪಧನ ಸಂಪತ್ತು ಉಳ್ಳವನು, ಲೋಭಿಯು ಪರ 
ದ್ರವ್ಯದಲ್ಲಿ ಆಸಕ್ತಿ ಉಳ್ಳವನು. ವೃದ್ಧಿಕ್ಷಯ ಸಂಪತ್ತು ಉಳ್ಳವನು, ಸುಗಂಧ 
ದ್ರವ್ಯಗಳಲ್ಲಿ ಪ್ರೀತಿ ಉಳ್ಳವನು ಆಗುತ್ತಾನೆ. 


ನಿನಲಗ್ನೃ: ವೂನಲಗ್ನದಲ್ಲಿ ಹುಟ್ಟಿದವನು ಸಮಕಟ್ಟಾದ ಹೊಳಪುಳ್ಳ 
ದೇಹ ಉಳ್ಳವನು, ಸದಾ ಪತ್ನಿಯಲ್ಲಿ ಆಸಕ್ತಿ ಉಳ್ಳವನು, ಜಲಸಂಬಂಧ 
ವ್ಯಾಪಾರದಿಂದ ಧನ-ಸಂಪತ್ತನ್ನು ಗಳಿಸುವವನು, ವಿದ್ಯಾವಂತನು, ಕೃತಜ್ಞನು, 
ಶತ್ರುಗಳನ್ನು ಜಯಿಸಿದವನು, ಶುಭದೃಷ್ಟಿ ಉಳ್ಳವನು ಮತ್ತು ಭಾಗ್ಯವಂತನು 
ಆಗುತ್ತಾನೆ. 


ಲಗ್ನಾಧಿಪತಿ. ಅಥವಾ ಶುಭಗ್ರಹರು, ಲಗ್ನದಲ್ಲಿದ್ದರೆ ಅಥವಾ ಲಗ್ನವನ್ನು 
ನೊಡಿದರೆ ಮೇಲೆಹೇಳಿದ ಶುಭಫಲಗಳು ಪುಷ್ಪವಾಗುತ್ತದೆ. ಪಾಪಗ್ರಹರ 
ದೃಷ್ಟಿ ಅಥವಾ ಯೋಗದಿಂದ ಅಶುಭಫಲ ಪುಷ್ಪ ಆಗುತ್ತದೆ. 


೨೧. ಭಾವಸ್ಥಿತ ಗ್ರಹಫಲ 
ಲಗ್ನಭಾವಫಲ - ಭಾವಕಾರಕ- ರವಿ 


ಸೊರ್ಯೆ : ಸೂರ್ಯನು ವೃಷಭ, ಮಿಥುನ್ಮ ಕನ್ಶಾ, ವೃಶ್ಚಿಕದಿಂದ 
ವೂನಲಗ್ನದ ವರೆಗೆ ಲಗ್ನದಲ್ಲಿ ಇದ್ದರೆ ಜಾತಕನು ಶೂರನು, ಆದರೆ ನಿಧಾನ 
ವಾಗಿ ಕಾರ್ಯಗಳನ್ನು ನಿರ್ಣಯಿಸುವವನು, ದೃಷ್ಟಿದೋಷ ಉಳ್ಳವನು, 
ನಿರ್ದಯಿಯು ಆಗುತ್ತಾನೆ. ಸೂರ್ಯನು ಮೇಷಲಗ್ನದಲ್ಲಿ ಇದ್ದರೆ, ಸ್ವಾರ್ಜಿತ 
ವಿತ್ತ ಉಳ್ಳವನು, ದೃಷ್ಟಿದೋಷ ಉಳ್ಳವನು ಆಗುತ್ತಾನೆ. ಸಿಂಹಲಗ್ನದಲ್ಲಿ 
ಸೂರ್ಯನಿದ್ಧರೆ ರಾತ್ರೆ ಕುರುಡನು ಆಗುತ್ತಾನೆ. ತುಲಾಲಗ್ನದಲ್ಲಿ ಸೂರ್ಯ 


ಜ್ಯೋತಿಷ ಬೋಧಿನಿ! 59 


ನಿದ್ದರೆ ಕುರುಡನು, ದರಿದ್ರನು ಆಗುತ್ತಾನೆ. ಕರ್ಕಟಕ ಲಗ್ನದಲ್ಲಿ ಸೂರ್ಯ 
ನಿದ್ದರೆ ದೋಷ ಉಳ್ಳ ಕಣ್ಣು ಉಳ್ಳವನು ಆಗುತ್ತಾನೆ. ಲಗ್ನದ ಸೂರ್ಯನಿಂದ 
ಪತ್ನಿ ಹಾಗೂ ದಾಯಾದಿಗಳಿಂದ ಮಾನಸಿಕ ಸಂತಾಪ ಲಭಿಸುತ್ತದೆ. ವಾತಪಿತ್ತ 
ದಿಂದ ಶಾರೀರಿಕ ಕಷ್ಟ ಉಂಟಾಗುತ್ತದೆ. ಆರ್ಥಿಕ ಏರಿಳಿತ ಸಂಭವಿಸುತ್ತದೆ. 

ಚಂದ್ರ : ಮೇಷಲಗ್ನದಲ್ಲಿ ಚಂದ್ರನಿದ್ದರೆ ಧನವಂತನು, ಹೆಚ್ಚು ಪುತ್ರ 
ಸಂತತಿ ಉಳ್ಳವನು, ಆಗುತ್ತಾನೆ, ವೃಷಭ ಮತ್ತು ಕರ್ಕಟಕ ಲಗ್ನದಲ್ಲಿ ಚಂದ್ರ 
ನಿದ್ದರೆ ಧನವಂತನು ಆಗುತ್ತಾನೆ. ಉಳಿದ ಲಗ್ನಗಳಲ್ಲಿ ಚಂದ್ರನಿದ್ದರೆ ಮಾತು 
ಬಾರದವನು, ಮೂಢನು, ಅಂಧನು, ಕಿವುಡನು, ಸೇವಕನು ಆಗುತ್ತಾನೆ. 

ಕುಜ: ಕುಜನು ಲಗ್ನದಲ್ಲಿದ್ದ! ರೆ ವ್ಯಸನ, ಕ್ರೋಧ, ಪಿತ್ತವಿಕಾರ, 
ಪರಸ್ತ್ರೀಯರಲ್ಲಿ ಆಸಕ್ತಿ, ಅಗ್ನಿಬಾಧೆ. ಗಾಯಗೊಂಡ ಶರೀರ ಉಳ್ಳವನು, ಕಣ್ಣು 
ಅಥವಾ ಶಿರೋವ್ಯಾಧಿಗಳಿಂದ ಪೀಡಿತನು ಆಗುತ್ತಾನೆ. ಫಲಪ್ಪಾಖ್ತಿಕಾಲದಲ್ಲಿ 
ವಿಘ್ನ ಅಥವಾ ತಡೆ ಉಂಟಾಗುತ್ತದೆ. 

ಬಂಧ: ಬುಧನು ಲಗ್ನದಲ್ಲಿದ್ದರೆ ಬುದ್ಧಿವಂತನು, ಲೇಖಕ, ಕಾಂತಿ 
ಯುತ ಶರೀರ, ಗೂಢವಿದೆ ಅಥವಾ ಮಂತ್ರವಿದೈ ಬಲ್ಲವನು, ವಿದ್ಯಾವಂತನು, 
ಅನಾರೋಗ್ಯದಿಂದ ಬಳಲುವವನು ಆಗುತ್ತಾನೆ. 

ಗುರು: ಗುರುವು ಲಗ್ನದಲ್ಲಿದ್ದರೆ, ವಿದ್ಯಾವಂತನು, ಸುಖವಂತನು, 
ಅಲ್ಬವೀರ್ಯ ಉಳ್ಳವನು, ಮತ್ತಾ ಉಪಭೋಗದಿಂದ ಧನವ್ಯಯ ಆಗುತ್ತದೆ. 
ಲಗ್ನದ ಗುರುವು ದೀರ್ಫಾಯುಷ್ಯ, ಸ್ಥಾನ-ಮಾನ, ಕೀರ್ತಿ ನೀಡುತ್ತಾನೆ. 

ಶುಕ್ರ: ಶುಕ್ರನು ಲಗ್ನದಲ್ಲಿದ್ದರೆ ಕಾಂತಿಯುತ ಶರೀರ, ಸತ್ಸಂಗ, 
ಉತ್ತಮ ಸ್ಟ್ರೀಸಂಗ, ರತಿಕ್ರೀಡೆಯಲ್ಲಿ ನಿಪುಣತೆ, ವ್ಯವಹಾರ ಕುಶಲತೆ, ಸುಖ, 
ಚತುರತೆ ಇತ್ಯಾದಿ ನೀಡುತ್ತಾನೆ. 

ಶನಿ: ಮೇಷದಿಂದ ಕನ್ಯಾ ಮತ್ತು ವೃಶ್ಚಿಕ ಲಗ್ನದಲ್ಲಿ ಶನಿ ಇದ್ದವನು 
ಅಧಮನು, ರೋಗಿ, ಕುಮುಕ, ಅತ್ಯಂತ ಮಲಿನನು, ಕೊಳಕು ವಸ್ತ್ರಧರಿಸುವವನು 
ಬಾಲ್ಕಕಾಲದಲ್ಲಿ ರೋಗಪೀಡಿತನು, ಆಲಸಿಯು, ಅವ್ಯಕ್ತಭಾಷಿಯು ಆಗು 
ತ್ತಾನೆ. ತುಲಾ, ಧನುವಿನಿಂದ ಮೂನ ಲಗ್ನದ ವರೆಗೆ ಶನಿ ಇದ್ದರೆ, ಉನ್ನತ 
ಅಧಿಕಾರದಲ್ಲಿ ಇರುವವನು, ನಗರಸಭಾಪತಿ, ವಿದ್ಯಾವಂತನು, ಸೌಂದರ್ಯ 


ವಂತನು, ಆಗುತ್ತಾನೆ, ಧನುರ್ಲಗ್ನದ ಶನಿಯು ರಾಜಯೋಗ ಕಾರಕನು 
ಆಗುತ್ತಾನೆ. 


ಜ್ಯೋತಿಷ ಬೋಧಿನೀ 60 


ರ್ಯವಂತನು, ಆಗುತ್ತಾನೆ. ಧನುರ್ಲಗ್ನದ ಶನಿಯು ರಾಜಯೋಗ ಕಾರಕನು 
ಆಗುತ್ತಾನೆ. 


ರಾಹು: ಲಗ್ನದಲ್ಲಿ ರಾಹು ಇದ್ದವನು ಉದ್ದವಾದ ಶರೀರ ಉಳ್ಳವನು 
ಕಲಹಪ್ಪಿಯನು. ವ್ಯಾಧಿಷೀಡಿತನು, ಕ್ರೂರ ಸ್ವಭಾವದವನು, ಅಭಿಮಾನಿ, ನಿರ್ದ 
ಯನು, ಅಧಾರ್ಮಿಕ ಪ್ರವೃತ್ತಿ ಉಳ್ಳವನು, ಮುಖರೆೋಗ, ಮಸ್ತಿಷ್ಯದ ವ್ಯಾಧಿ 


ಗಳು, ಚಂಚಲ ಸ್ವಭಾವ, ಧನಲಾಭ, ಮತ್ತು-ಶೆತ್ತ್ರುನಾಶ ಸಂಭವಿಸುತ್ತದೆ. 


ಕೇತು: ಲಗ್ನದಲ್ಲಿ ಕೇತು ಇದ್ದವನು ಅಸತ್ಯವಾದಿ, ಕೃತಘ್ನನು, ದುಃಖಿ 
ತನು, ಕಲಹಸ ಶ್ವಭಾವದವನು, ಸ್ತ್ರೀನಾಶ ಅಥವಾ ಚಿಂತೆಯಿಂದ ಪೀಡಿತನು, 
ನಿಸ್ತೇಜನು ಪದಚ್ಯುತನಾದವನು, ಶಾರೀರಿಕ ವೈಕಲ್ಯ. ವುತಪೀಡೆ, ವ್ಯಾಕುಲತೆ, 
ಕ್ಲೇಶ, ಉದ್ವೇಗ, ಭಯ, ಇತ್ಯಾದಿಗಳಿಂದ ಬಳಲುವವನು ಆಗುತ್ತಾನೆ, 


೨೨. ದ್ವಿತೀಯ ಭಾವ ಫಲ. ಭಾವಕಾರಕ ಗುರು. 


ಸೂರ್ಯೆ: ಸೂರ್ಯನು ದ್ವಿತೀಯದಲ್ಲಿ ಇದ್ದರೆ ಕುಟುಂಬ ಕಲಹ 
ಮತ್ತು ಕೋರ್ಟು ವ್ಯವಹಾರಗಳಿಂದ ಧನನಷ್ಟ ಸಂಭವಿಸುತ್ತದೆ. ಮುಖ 
ರೋಗ ಉಳ್ಳವನು, ಧನವಂತನು ಆಗುತ್ತಾರೆ. ಚತುಷ್ಪಾದ ಪ್ರಾಣಿಗಳನ್ನು 
ಪಡೆಯುತ್ತಾನೆ. ಸತ್ಯರ್ಮ-ಸದ್ವಿನಿಯೋಗ ಮಾಡುತ್ತಾನೆ. ಮಾತಿನಲ್ಲಿ 
ಘನಸ್ಮಿಕೆ, ಆತ್ಮಾಭಿಮಾನ ಇರುತ್ತದೆ. 


ಚಂದ್ರ: ಚಂದ್ರನು ದ್ವಿಶೀಯದಲ್ಲಿ ಇದ್ದರೆ ಉರುಟಾದ ಆಕರ್ಷಕ 
ಮುಖ, ಸವಿನುಡಿ, ಶರೀರಸೌಖ್ಯ, ದೊಡ್ಡಕುಟುಂಬ, ವಿಲಾಸಮಯ ಜೀವನ, 
ಧಾನ್ಯ ಲಾಭ, ಲಭಿಸುತ್ತದೆ, 


ಕುಜ: ಕುಜನು ದ್ವಿತೀಯದಲ್ಲಿ ಇದ್ದರೆ, ಕುತ್ಲಿತಾನ್ನ ವಾದವಿವಾದ 
ಗಳಲ್ಲಿ ಪರಾಜಯ, ಮಾತಿನಲ್ಲಿ ತೀಕ್ಷ್ಣತೆ, ಕುಟುಂಬ ಕಲಹ, ಆರ್ಥಿಕ ಸಂಕಷ್ಟ 
ಗಳು. ಪ್ರವಾಸ, ಬೇಸಾಯ, ಅಥವಾ ತೋಟಗಾರಿಕೆ, ಭೂಲಾಭ, ಸ್ಮಿರವಸ್ತು 
ಗಳನ್ನು ನೀಡುತ್ತಾನೆ. 


ಜ್ಯೋತಿಷ ಜೋಧಿನೀ 61 


ಬುಧಃ ಬುಧನು ದ್ವಿಶೀಯದಲ್ಲಿ ಇದ್ದರೆ ವಿದ್ಯಾವಂತನು, ಬುದ್ಧಿ 
ವಂತನು, ಧನವಂತನು, ಉದಾರನು, ಭಾಷಣದಲ್ಲಿ ಪರಿಣೀತನು, ಭೋಗ 
ವಂತನು ಆಗುತ್ತಾನೆ. 


ಗುರು: ಗುರುವು ದ್ವಿತೀಯದಲ್ಲಿ ಇದ್ದರೆ ವಾಕ್‌ಚಾತುರ್ಯ, ಕವಿತಾ 
ಶಕ್ತಿ, ಪರಿಶ್ರಮದಿಂದ ಧನಪ್ರಾಪ್ತಿ. ಅಸ್ಥಿರಧನ, .ಮುಖದೋಷ, ಮತ್ತು 
ಜ್ಞಾ ನದ ಪ್ರತಿಭೆ ನೀಡುತ್ತಾನೆ. 

ಶುಕ್ರ: ಶುಕ್ರನು ದ್ವಿತೀಯದಲ್ಲಿ ಇದ್ದರೆ ಸೌಂದರ್ಯ, ಉತ್ತಮ 
ವಸ್ತ್ರ, ಆಹಾರ-ವಿಹಾರ, ದೇವತಾರಾಧನೆ, ಮಾತಿನಲ್ಲಿ ಬುದ್ಧಿ ವಂತಿಕೆ ಮತ್ತು 
ಚತುರತೆ ಇತ್ಯಾದಿ ನೀಡುತ್ತಾನೆ. 

ಶನಿ: ಶನಿಯು ದ್ವಿತೀಯದಲ್ಲಿ ಇದ್ದರೆ ಕುಟುಂಬಕಲಹ, ಮುಖರೋಗ, 
ರಾಜರಿಂದ ಧನನಾಶ, ವಾಹನಸುಖ, ಲೋಹದಿಂದ ಲಾಭ ಪಡೆಯುತ್ತಾನೆ. 

ರಾಹು: ರಾಹುವು ದ್ವಿ ್ವತೀಯದಲ್ಲಿ ಇದ್ದರೆ ಮಖಖರೋಗ, ವಾಕ್‌ 
ದೋಷ, ಅಸತ್ಯವನ್ನು ಸಾಧಿಸುವವನು, ಕುಟುಂಬದಲ್ಲಿ ಮರಣ, ನಿರ್ಭಯತೆ, 
ಸುಖ-ದುಃಖ, ವಿದೇಶದಲ್ಲಿ ಧನ ಸಂಪತನ್ನು ಗಳಿಸುತ್ತಾನೆ. 

ಕೇತು: ಕೇತುವು ದ್ವಿತೀಯದಲ್ಲಿ ಇದ್ದರೆ ಧನಹಾನಿ, ದುಃಖ, ದುರಾ 
ದೃಷ್ಟ, ಕುಟುಂಬಕಲಹ, ವಾಚಾಳಿತನ, ರಾಜಭಯ, ವಿದ್ಯಾಭ್ಯಾಸದಲ್ಲಿ ವಿಘ್ನ 
ಮತ್ತು ಅನಾರೋಗ್ಯನೀಡುತ್ತಾನೆ. 


೨೩. ತೃತೀಯ ಭಾವಫಲ--ಭಾವಕಾರಕ - ಕುಜ 


ರವಿ: ರವಿಯು ತೃತೀಯದಲ್ಲಿ ಇದ್ದರೆ ಪ್ರತಾಪವಂತನು, ಪರಾಕ್ರಮಿಯು, 
ಬುದ್ಧಿವಂತನು, ಸಹೋದರರಿಂದ ಪೀಡಿಸಲ್ಪಟ್ಟವನು. ಶೀರ್ಥಯಾತ್ರೆಗಳನ್ನು 
ಮಾಡುವವನು, ಶತ್ರುಗಳನ್ನು ನಾಶಮಾಡುವವನು, ರಾಜರಿಂದ ಸನ್ಮಾನಿಸಲ್ಪ 
ಡುವವನು ಆಗುತ್ತಾನೆ. 
ಚಂದ್ರ: ಚಂದ್ರನು ತೃತೀಯದಲ್ಲಿ ಇದ್ದರೆ ಕೃಪಣನು, ಸಾಹಸಿಯು, 
ನಿಫೈಣನು, ಪರಾಕ್ರಮಿಯು, ಧನವಂತನು, ತಪಸಿ ಒಯು ಆಗುತ್ತಾನೆ. ಹಿಂಸ್ರ 
ಸ್ವಭಾವದವನು, ಕೈಕೊಂಡ ಕಾರ್ಯಗಳಲ್ಲಿ ಜಯಲಭಿಸುತ್ತದೆ, 


ಜ್ಯೋತಿಷ ಬೋಧಿನೀ 02 


ಕಂಜ: ಕುಜನು ತೃತೀಯದಲ್ಲಿ ಇದ್ದರೆ ಬುದ್ಧಿವಂತಿಕೆ, ಪರಾಕ್ರಮ 
ಮತ್ತು ಬಾಹುಬಲದಿಂದ ಧನ ಸಂಪತ್ತನ್ನು ಗಳಿಸುತ್ತಾ. ನೆ. ಸಹೋದರರಿಂದ 
ವ್ಯಥೆ ಮತ್ತು ಹಾನಿ ಉಂಟಾಗುತ್ತದೆ. 

ಬುಧ: ಬುಧನು ತೃತೀಯದಲ್ಲಿ ಇದ್ದರೆ ವ್ಯಾಪಾರ ವ್ಯವಹಾರ ಕುಶಲತೆ, 
ಸಂಘಸಂಸ್ಥೆ ಗಳಲ್ಲಿ ಪ್ರಭಾವಶಾಲಿಯು, ದುಷ್ಟಬುದ್ಧಿ ಯವನು, ಭೋಗವಂತನು 
ಆಗುತ್ತಾನೆ. 

ಗುರು: ಗುರುವು ತೃತೀಯದಲ್ಲಿ ಇದ್ದರೆ ಕೃಪಣನು, ಕೃತಘ್ನನು, 
ಮಿತ್ರರಿಲ್ಲದವನು, ಭ್ರಾತೃಸುಖ ಉಳ್ಳವನು ಆಗುತ್ತಾನೆ. 

ಶುಕ್ರ : ಶುಕ್ರನು ತೃತೀಯದಲ್ಲಿ ಇದ್ದರೆ ಧನಿಕನು, ಕೃಪಣನು, ಅತೃಪ್ತ 
ಸ್ತ್ರೀಸುಖ ಉಳ್ಳವನು, ಅಪೂರ್ಣ ಪುತ್ರಸುಖ, ಬಲಿಷ್ಕ್ಠನಾದರೂ ಭೀತನು 
ಆಗುತ್ತಾನೆ, 

ಶನಿ: ಶನಿಯು ತೃತೀಯದಲ್ಲಿ ಇದ್ದರೆ ಬುದ್ಧಿವಂತನು, ಪರಾಕ್ರಮ 
ಉಳ್ಳವನು, ಉದಂರವಂತನು, ಆಶಾವಾದಿ, ಅಸಂತುಷ್ಟನು ಆಗುತ್ತಾನೆ. 
ಸಹೋದರನಾಶ ಸಂಭವಿಸುತ್ತದೆ. 

ರಾಹು: ರಾಹುವು ತೃತಿಯದಲ್ಲಿ ಇದ್ದರೆ ಪರಾಕ್ರವಂ, ಧನವಂತನು 
ವಿಲಾಸಿಯು, ಸಹೋದರ ಮರಣ ಅಥವಾ ವಿರೋಧ, ದೀರ್ಫಾಯುಸ್ಸು, 
ವಾಹನ ಸುಖ, ಕೀರ್ತಿ, ಶತ್ರುನಾಶ ಮತ್ತು ಕಿವಿರೋಗ ಉಂಟಾಗುತ್ತದೆ, 

ಕೇತು: ಕೇತುವು ತೃತೀಯದಲ್ಲಿ ಇದ್ದರೆ ಗುಣವಂತನು, ಧನವಂತನು, 
ಸುಖವಂತನು, ಕೀರ್ತಿವಂತನು, ಪರಾಕ್ರಮಿಯು ಆಗುತ್ತಾನೆ. ಶತ್ರುನಾಶ 
ಮತ್ತು ಬಾಹುವೇದನೆ ಉಂಟಾಗುತ್ತದೆ, 


೨೪. ಚತುರ್ಥ ಭಾವಫಲ 
ಭಾವಕಾರಕ ಎ ಚಂದ್ರ ಮತ್ತು ಬುಧ 
ರವಿ: ರವಿಯು ಚತುರ್ಥದಲ್ಲಿ ಇದ್ದರೆ ಅತ್ಯಂತ ವಿರಾಜ ಮಾನನು, 
ಸಂಬಂಧಿಕರೊಂದಿಗೆ ಜಗಳ, ಗೃಹಕಲಹ, ಕ್ರೂರಸ್ವಭಾವ, ಪ್ರವಾಸ, ಹೃದಯ 
ವಿಕಾರ, ಅಶಾಂತಟಿತ್ತ, ಅಸುಖ, ಚಂಚಲ ವಿಚಾರ, ಸಂಶಯ, ಪ್ರವೃತ್ತಿ, ಶತ್ರು 
ಗಳಿಂದ ಮಾನಭಂಗ ಸಂಭವಿಸುತ್ತದೆ., 


ಜ್ಯೋತಿಷ ಬೋಧಿನೀ 63 


ಚಂದ್ರ : ಚಂದ್ರನು ಚತುರ್ಥದಲ್ಲಿ ಇದ್ದರೆ, ಜೀವಿತದ ಆದಿತ್ರಿಭಾಗ 
ದಲ್ಲಿ ಸಂಕಷ್ಟಗಳು, ಮಧ್ಯಪ್ರಾಯದ ನಂತರ ಅಧಿಕಾರ, ಸುಖ, ವಾಹನ, ಗೃಹ 
ಇತ್ಯಾದಿ ಲಭಿಸುತ್ತದೆ. ಜನ್ಮಸ್ಥಳ ತ್ಯಜಿಸಿ ಪರಊರಿನಲ್ಲಿ ವಾಸ, ಪಿತ್ರಾರ್ಜಿತ 
ಸಂಪತ್ತಿನಿಂದ ವಂಚಿತರು ಆಗುತ್ತಾರೆ. 


ಕುಚ: ಕುಜನು ಚತುರ್ಥದಲ್ಲಿ ಇದ್ದರೆ ಅಸುಖ, ಮಾನಸಿಕ ವ್ಯಥೆ, 
ಮತ್ತು ಗೃಹಕಲಹ ಅಥವಾ ಭೂವಿವಾದ ಸಂಭವಿಸುತ್ತದೆ. ಸಂಬಂಧಿಕ 
ರೊಂದಿಗೆ ಕಲಹ ಮತ್ತು ಮಿತ್ರರಿಂದ ಹಾನಿ ಉಂಟಾಗುತ್ತ ದೆ. ರಾಜಕೀಯ 
ದಿಂದ ಲಾಭ ಆಗುತ್ತದೆ. 


ಬುಧಃ ಬುಧನು ಚತುರ್ಥದಲ್ಲಿ ಇದ್ದರೆ ವಿದ್ಯಾವಂತನು, ಉತ್ತ ಮ 
ಮಿತ್ರರು ಉಳ್ಳವನು, ರಾಜಾಧಿಕಾರಿಯು, ಲೇಖಕನು, ಆಗುತ್ತಾನೆ. ಪಿತ್ರಾ 
ರ್ಜಿತ ಸಂಪತ್ತು ಲಭಿಸುವುದಿಲ್ಲ. 


ಗುರುಃ ಗುರುವು ಚತುರ್ಥದಲ್ಲಿ ಇದ್ದರೆ ಸುಖವಂತನು, ಧನವಂತನು, 
ದೇವಬ್ರಾಹ್ಮಣರ ಆರಾಧಕನು, ಅಂತಃಕರಣದಲ್ಲಿ ಚಿಂತಿತನು ಆಗುತ್ತಾನೆ. 


ಶುಕ್ರ: ಶುಕ್ರನು ಚತುರ್ಥದಲ್ಲಿ ಇದ್ದರೆ ನೂತನಗೃಹ, ವಾಹನ, ವಸ್ತ್ರ, 
ಆಭರಣ, ಸುಖ, ಇತ್ಯದಿ ಲಭಿಸುತ್ತ ದೆ. 


ಶನಿ: ಶನಿಯು ಚತುರ್ಥದಲ್ಲಿ ಇದ್ದರೆ ಮಾನಸಿಕ ವೇದನೆ, ಅಸುಖ, 
ಕಲಹ, ಪಿತ್ರಾರ್ಜಿತ ಸಂಪತ್ತಿನಿಂದ ವಂಚಿತನು, ಅವಮಾನ, ವಾತರೋಗ, 
ದೇಶತ್ಯಾಗ, ಹೃದಯ ವೇದನೆ ನೀಡುತ್ತಾನೆ, 


ರಾಹು: ರಾಹುವು ಚತುರ್ಥದಲ್ಲಿ ಇದ್ದರೆ ಚಿಂತಿತನು, ಕಷ್ಟಗಳನ್ನು 
ಅನುಭವಿಸುವವನು. ಸಾಹಸಿಯು ಆಗುತ್ತಾನೆ. ಭ್ರಮಣ, ಕಲ್ಲು ಕಾಷ್ಟಗಳ 
ಹೊಡೆತ, ಬಂಧುಗಳೊಡನೆ ಕಲಹ, ಶತ್ರುಬಾಧೆ, ಉಂಟಾಗುತ್ತ ಬೆ. 


ಹೇತು: ಕೇತುವು ಚತುರ್ಥದಲ್ಲಿ ಇದ್ದರೆ ಹೆತ್ತವರಿಗೆ ಕಷ್ಟ, ಪಿತ್ರಾರ್ಜಿತ 
ಸಂಪತ್ತಿನ ಅವನತಿ, ಅಥವಾ ಪಿತ್ಪುರ್ಜಿತ ಸಂಪತ್ತು ಲಭಿಸುವುದಿಲ್ಲ, ಪರನಿಂದೆ, 
ಚಿಂತೆ, ಕಷ್ಟ, ಸುಖನಾಶ ಆಗುತ್ತದೆ, 


ಜ್ಯೋತಿಷ ಬೋಧಿನೀ 64 


೨೫. ಪಂಚಮ ಭಾವಫಲ-- ಭಾವಕಾರಕ.. ಗುರು 


ರನಿ: ರವಿಯ ಪಂಚಮದಲ್ಲಿ ಇದ್ದರೆ ಪ್ರಥಮ ಸಂತಾನದಿಂದ ದುಃಖ, 
ಕುಶಾಗ್ರಮತಿ ಮತ್ತು ವ್ಯವಹಾರ ಕುಶಲತೆ ಇರುತ್ತದೆ. ಅಧಿಕಾರ, ಶೌರ್ಯ, 
ಮಂತ್ರವಿದ್ಯೆ ಇತ್ಯಾದಿಗಳಿಂದ ಪ್ರಸಿದ್ಧಿ ಹೊಂದುತ್ತಾನೆ. ಕಾಮಿಯು, ಪ್ರವಾಸ 
ನಿರತನು. ಸ್ತ್ರೀಸುಖವಂಚಿತನು, ಅಭಿಮಾನಿಯು, ಉದರವ್ಯಾಧಿಗಳಿಂದ ಪೀಡಿ 
ತನು ಆಗುತ್ತಾನೆ. 


ಚಂದ್ರಃ: ಚಂದ್ರನು ಪಂಚಮದಲ್ಲಿ ಇದ್ದರೆ ಸಂತಾನಸುಖ, ಹೆಚ್ಚು 
ಸ್ವೀಸಂತತಿ, ನಿರ್ಮಲ ಚಿತ್ತ, ಬುದ್ಧಿ ವಂತಿಕೆ, ಭೂಮಿ ಮತ್ತು ರತ್ನಲ:ಭ, 
ಬಡ್ಡಿ, ವಟ್ಟ ಇತ್ಯಾದಿಗಳಿಂದ ಲಾಭ, ಆಕರ್ಷಕ ವ್ಯಕ್ತಿತ್ವ, ಮತ್ತು ಸುಖ 
ಲಭಿಸುತ್ತ ದೆ. 

ಚುಜಃ ಕುಜನು ಪಂಚಮದಲ್ಲಿ ಇದ್ದರೆ ಸಂತಾನ ಚಿಂತೆ ಮತ್ತು ಹಾನಿ, 
ಹೊಟ್ಟೆಯಲ್ಲಿ ಉರಿ, ಕ್ರೋಧ, ಕ್ರೂರ ಅಥವಾ ಪಾಪಕಾರ್ಯಗಳಲ್ಲಿ ಆಸಕ್ತಿ, 
ಧನನಾಶ ಮತ್ತು ವನಾನಸಿಕ ವೃಥೆಯಿಂದ ಪೀಡಿಸಲ್ಪಡುತ್ತಾನೆ. 


ಬುಧಃ ಬುಧನು ಪಂಚಮದಲ್ಲಿ ಇದ್ದರೆ ಬುದ್ಧಿವಂತನು ಅಧಿಕಾರಿಯು, 
ಅಭಿಚಾರ, ಗೂಢವಿದೆ ಇತ್ಯಾದಿ ಬಲ್ಲವನು ಆಗುತ್ತಾ ನೆ, ಪ್ರಥಮ ಸಂತಾನ 
ನಷ್ಟ ಸಂಭವಿಸುತ್ತದೆ. 

ಗುರುಃ ಗುರುವು ಪಂಚಮದಲ್ಲಿ ಇದ್ದರೆ ಜ್ಞಾನವಂತನು, ವಿಲಾಸಿಯು, 
ಬೋಧಕನು, ಲೇಖಕನು, ಸಂತಃನಚಿಂತೆ, ಮತ್ತು ಫಲಪ್ರಾಪ್ತಿಕಾಲದಲ್ಲಿ ವಿಘ್ನ 
ಗಳು ಉಂಟಾಗುತ್ತವೆ. 

ಶುಕ್ರ: ಶುಕ್ರನು ಪಂಚಮದಲ್ಲಿ ಇದ್ದರೆ ಅಲ್ಪ ಪ್ರಯತ್ನದಿಂದ ಲಾಭ, 
ಸುಖ, ಮಂತ್ರಸಿದ್ಧಿ , ಕವಿತಾಶಕಿ, ಉತಮ ಆಹಾರ ವಿಹಾರ ಲಭಿಸುತ್ತವೆ. 

ಛಿ ಆತಿ - 


ಶನಿಃ ಶನಿಯು ಪಂಚಮದಲ್ಲಿ ಇದ್ದರೆ ಧನಹೀನನು, ಬುದ್ಧಿಹೀನನು, 
ದೀನನು, ನಾಸ್ತಿಕನು, ಸಂತಾನ ಚಿಂತೆ ಮತ್ತು ಉದರ ಶೊಲೆಯಿಂದ ಪೀಡಿತನು 
ಆಗುತ್ತಾನೆ. 


ಜ್ಯೋತಿಷ ಬೋಧಿನಿ 66 


ರಾಹು: ರಾಹುವು ಪಂಚಮದಲ್ಲಿ ಇದ್ದರೆ ಧೈರ್ಯ ಇಲ್ಲದವನು, 
ದಯಾವಂತನು, ಧನಹೀನನು ಮಂದಬುದ್ಧಿ ಯವನು ಆಗುತ್ತಾನೆ. ವಿದ್ಯಾಭ್ಯಾಸ 
ದಲ್ಲಿ ವಿಘ್ನಗಳು, ಉದರ ವ್ಯಾಧಿ ಮತ್ತು ಸಂತಾನ ಚಿಂತೆಯನ್ನು ನೀಡುತ್ತಾನೆ. 


ಕೇತು: ಕೇತುವು ಪಂಚಮದಲ್ಲಿ ಇದ್ದರೆ ಭಯ. ದುಃಖ, ವಿಧ್ಯಾಭ್ಯಾಸ 
ದಲ್ಲಿ ಭಂಗ, ಅಂಜುಬುರುಕತನ, ಧರ್ಮಬಾಹಿರ ಕಾರ್ಯಗಳು, ಪಿಶಾಚ ಪೀಡೆ 
ಅಥವಾ ದುಷ್ಪ ಶಕ್ತಿಗಳಿಂದ ಹಾನಿ, ವಿದೇಶವಾಸದ ಅಪೇಕ್ಷೆ, ಉದರಶೂಲಿ 
ಮತ್ತು ಪಶುಸಂಪತ್ತು ನೀಡುತ್ತಾನೆ. 


೨೬. ಷಷ್ಮಭಾವಫಲ 
ಭಾವಕಾರಕ ಎ ಶನಿ ಮತ್ತು ಕುಜ 


ರವಿಃ; ರವಿಯು ಷಷ್ಠದಲ್ಲಿ ಇದ್ದರೆ ಶತ್ರುನಾಶ, ರಾಜಕಾರ್ಯ ಮತ್ತು 
ಮಿತ್ರರಿಗೋಸ್ಕರ ವ್ಯಯ, ಚತಾಷ್ಟ್ಠಾದ ಮತ್ತು ತಾಯಿಯ ಕುಟುಂಬದವರಿಂದ 
ಹಾನಿ ಸಂಭವಿಸುತ್ತದೆ. ಉದರ ವ್ಯಾಧಿ, ಯಾತ್ರಾಕಾಲದಲ್ಲಿ ಹಾನಿ ಸಂಭವಿಸು 
ತ್ತದೆ, 
- 


ಚಂದ್ರ: ಚಂದ್ರನು ಪಷ್ಮದಲ್ಲಿ ಇದ್ದರೆ ಸುಕುಮಾರ ಶರೀರ, ಅಲ್ಪ 
ಜೀರ್ಣಶಕ್ತಿ, ಅಲ್ಪಕಾವಿ, ತೀಕ್ಷ್ಣ ಸ್ವಭಾವ, ಅಲಸ್ಯತನ, ವೈರಿಗಳು ಉಳ್ಳವನು, 
ಕಲಹದಿಂದ ಲಾಛ, ಮತ್ತು ಮಾತೃಶೋಕ ನೀಡುತ್ತಾನೆ. 


ಕುಜ: ಕುಜನು ಷಷ್ಮದಲ್ಲಿ ಇದ್ದರೆ ಬಲಿಷ್ಕನು, ಶತ್ರುಗಳನ್ನು ಜಯಿಸಿ 
ದವನು, ತಿಳುವಳಿಕೆ ಉಳ್ಳವನು, ಗಾಯಗೊಂಡ ಶರೀರ, ಧನಲಾಭವಾದರೂ 
ಧನ ಸಂಚಯ ಆಗುವುದಿಲ್ಲ. 


ಬುಧ: ಬುಧನು ಷಷ್ಠದಲ್ಲಿ ಇದ್ದರೆ ಶತ್ರುರಹಿತನು, ಅದರೆ ಜನರಿಂದ 
ವಿರೋಧ ಇರುತ್ತದೆ. ಶಕ್ತಿಯಿಂದ ಧನಾರ್ಜನೆ ಮತ್ತು ಸದ್ವ್ಯೈಯ ಆಗುತ್ತದೆ. 


ಗುರು: ಗುರುವು ಷಷ್ಮದಲ್ಲಿ ಇದ್ದರೆ, ಪಶುಪಾಲನೆ, ವಿಜಯ ಮತ್ತು 
ಶತ್ರುರಹಿತನು ಆಗುತ್ತಾನೆ, 


ಜ್ಯೋತಿಷ ಬೋಧಿನಿ 66 


ಶುಕ್ರ: ಶುಕ್ರನು ಪಷ್ಮದಲ್ಲಿ ಇದ್ದರೆ ದುರ್ಬಲನು, ಶತ್ರುರಹಿತನು, 
ಸ್ತ್ರೀಯರಿಂದ ದೂಹಿಸಲ್ಪಡವವನು ಮತ್ತು ಚಿಂತಿತನು ಆಗುತ್ತಾನೆ. 


ಶನಿ: ಶನಿಯು ಷಷ್ಠದಲ್ಲಿ ಇದ್ದರೆ ಬಲಿಷ್ಕನು, ಶತ್ರುಗಳನ್ನು ಜಯಿಸಿ 
ದವನು, ಪಶುಸಂಪತ್ತಿ ಉಳ್ಳವನು, ಕ್ರಾಂತಿಕಾರನಂ, ಅಧಿಕಾರ, ಕೀರ್ತಿ ಮತ್ತು 
ಸಂಪತ್ತು ಲಭಿಸುತ್ತದೆ. 

ರಾಹು: ರಾಹುವು ಷಷ್ಠದಲ್ಲಿ ಇದ್ದರೆ ಕುಲೀನನು, ಬುದ್ಧಿವಂತನು, 
ಶೂರನು, ಪ್ರಖ್ಯಾತನು, ದೀರ್ಫಾಯುವು, ಸುಖವಂತನು, ಶತ್ರುಗಳನ್ನು 
ಜಯಿಸಿದವನು ಆಗುತ್ತಾನೆ. ಪಶುಸಂಪತ್ತು ಮತ್ತು ವಾಹನ ಲಭಿಸುತ್ತದೆ. 


ಕೇತು: ಕೇತುವು ಪಷ್ಕದಲ್ಲಿ ಇದ್ದರೆ ಉದಾರನು, ಬಂಧುಪ್ರಿಯನು, 
ಗುಣವಂತನು, ಪ್ರಸಿದ್ಧನು, ದೃಢತೆ, ಪ್ರಭುತ್ವ, ಶತ್ರುನಾಶ, ಯಶಸ್ಸು, 
ಪಶುಸಂಪತ್ತು ಹಲ್ಲು ಮತ್ತು ತುಟಿರೋಗ, ಉಂಟಾಗುತ್ತದೆ. ಮಾನಸಿಕ 
ಭಯ ಇರುತ್ತದೆ, 


೨೭. ಸಪ್ತಮ ಭಾವಫಲ-ಭಾವಕಾರಕ. ಶುಕ್ರ 


ರವಿ; ರವಿಯು ಸಪ್ತಮದಲ್ಲಿ ಇದ್ದರೆ, ವಿರಹ, ಸಂತಾನಚಿಂತೆ, ವ್ಯಾಪಾರ 
ದಲ್ಲಿ ಅಲ್ಬಲಾಭ, ಪ್ರತಿಸ್ಪರ್ಧಿಗಳ ದ್ವೇಷದಿಂದ ನಿದ್ರಾನಾಶ, ಪತ್ನಿಯು 
ಪ್ರಭಾವಶಾಲಿ, ವ್ಯಾಪಾರ ವ್ಯವಹಾರಗಳಲ್ಲಿ ಏರಿಳಿತ, ಕಲಹ, ಅಸಂತುಷ್ಟಿ 
ನೀಡುತ್ತಾನೆ. 


ಚಂದ್ರ: ಚಂದ್ರನು ಸಪ್ತಮದಲ್ಲಿ ಇದ್ದರೆ ಮೃಷ್ಟುನ್ನ ಭೋಜನ 
ಧನಲಾಭ, ಸ್ತ್ರೀಸುಖ, ಸಂಚಾರ ವ್ಯಾಪಾರ, ಶತ್ರುಗಳಿಂದ ಪರಾಜಿತನು, 
ಕಾಮಿಂಯು ಆಗುತ್ತಾನೆ. 

ಕುಜ: ಕುಜನು ಸಪ್ತಮದಲ್ಲಿ ಇದ್ದರೆ ದಾಂಪತ್ಕ ಕಲಹ, ಸಂಚಾರ 
ವ್ಯಾಪರ ಮತ್ತು ಎದುರಾಳಿಗಳನ್ನು ನಾಶಮಾಡುತ್ತಾನೆ. 

ಬುಧ : ಬುಧನು ಸಪ್ತಮದಲ್ಲಿ ಇದ್ದರೆ ಧರ್ಮಶಾಸ್ತ್ರಬಲ್ಲವನು, 
ಭೋಗವಂತನು, ದೇಹಕಾಂತಿ ಮತ್ತು ಸಂಪತ್ತು ಉಳ್ಳವನು ಆಗುತ್ತಾನೆ. 


ಜ್ಯೋತಿಷ ಬೋಧಿನೀ 67 


ಗುರುಃ ಗುರುವು ಸಪ್ತಮದಲ್ಲಿ ಇದ್ದರೆ ವಿದ್ಯಾವಂತನು. ತಂದೆಗಿಂತ 
ಅಧಿಕಗುಣ ಉಳ್ಳವನು, ಧನವಂತನು, ಅಧಿಕಾರ ಉಳ್ಳವನು ಆಗುತ್ತುನೆ, 
ವಿಳಂಬದಿಂದ ವಿವಾಹ ಆಗುತ್ತದೆ. 


ಶುಕ್ರ: ಶುಕ್ರನು ಸಪ್ತಮದಲ್ಲಿ ಇದ್ದರೆ ಕಲಹ ಪ್ರಿಯನು, ಕಾಮುಕನು, 
ಕಾಮತಂತ್ರ ಕುಶಲನು, ಉತ್ತಮ ಸಂತಾನ ಉಳ್ಳವನು ಆಗುತ್ತಾನೆ. 

ಶನಿ: ಶನಿಯು ಸಪ್ತಮದಲ್ಲಿ ಇದ್ದರೆ ಸ್ತ್ರೀಯರಿಂದ ಅಪಮಾನ, ಅಲ್ಬ 
ಸಂತತಿ, ಮಾನಸಿಕ ಚಾಂಚಲ್ಯ, ಹೀನವಿಚಾರ, ಕಾಮುಕತೆ ಇರುತ್ತದೆ. 
ದಾಂಪತ್ಯ ಅತೃಪ್ತಿಕರ, 

ರಾಹು : ರಾಹುವು ಸಪ್ತಮದಲ್ಲಿ ಇದ್ದ ರೆ ಗರ್ವಿಷ್ಠನು, ವ್ಯಭಿಚಾರಿ, 
ರೋಗಿ, ಕುಟಿಲನು, ಸ್ಥಾನನಾಶ, ಪಶ್ನಿನಾಶ, ನಿಂದೆ ಮತ್ತು ಪ್ರಿಯಜನರ 
ವಿರೋಧ ಇರುತ್ತದೆ, 

ಳೇತು: ಕೇತುವು ಸಪ್ತಮದಲ್ಲಿ ಇದ್ದರೆ ಶೀಲಹೀನನು, ಅತಿನಿದ್ರೆ, 
ದೀನವಚನ, ಪ್ರವಾಸದಲ್ಲಿ ಕಷ್ಟ, ಮೂರ್ಯತನ, ಧನನಾಸ, ನೀರಿನಭಯ, 
ಅನಾವ್ರಯ, ಮಾನಸಿಕ ವ್ಯಾಕುಲತೆ ಮತ್ತು ಧಾತುಹಾನಿ ಉಂಟಾಗುತ್ತದೆ. 


೨೮. ಅಷ್ಮಮಭಾವ-ಭಾವಕಾರಕ =ಶೆನಿ 


ರೆನಿ: ರವಿಯು ಅಷ್ಕಮದಲ್ಲಿ ಇದ್ದಾಗ ಕರ್ಮದಲ್ಲಿ ವಂಚನೆಯಿಂದ 
ಕಷ್ಟಗಳನ್ನು ಅನುಭವಿಸುತ್ತಾನೆ. ದೃಷ್ಟಿದೋಷ. ಸಂತಾನ ಚಿಂತೆ, ವಿದೇಶಿಯ 
ಸ್ತ್ರೀಸಹವುಸ, ಕುತ್ಸಿತಾನ್ನ ಚೋರರಿಂದ ಧನಹಾನಿ ಮತ್ತು ಗುಹ್ಮರೋಗಗಳು 
ಉಂಟಾಗುತ್ತದೆ, 

ಚಂದ್ರ: ಚಂದ್ರನು ಅಪ್ಪಮದಲ್ಲಿ ಇದ್ದರೆ ಕ್ಲೇಷ. ಚಪಲತೆ, ಶತ 
ಭಯ ಮತ್ತು ಅನಾರೋಗ್ಯ ಉಂಟಾಗುತ್ತದೆ. 


ಒಬ 


ಕುಜ: ಕುಜನು ಅಷ್ಟಮದಲ್ಲಿ ಇದ್ದರೆ ಅಲ್ಬಸಂತಾನ ಅಥವಾ ಸಂತಾನ 
ಚಿಂತೆ, ಕುತ್ತಿತಾನ್ನ, ಕೈಕೊಂಡಕಾರ್ಯಗಳಲ್ಲಿ ವಿಘ್ನಗಳು. ದೃಷ್ಟಿದೋಷ 
ಮಿತ್ರರಿಗೆ ಸಹಾಯ ಮಾಡಿದರೂ ಅವರಿಂದ ಹಾನಿ ಮತ್ತು ಶತ್ರು 
- ವ 

ಉಂಟಾಗುತ್ತದೆ, 


» 


ಜ್ಯೋತಿಷ ಬೋಧಿನೀ 68 


ಬುಧಃ ಬುಧನು ಅಷ್ಟಮದಲ್ಲಿ ಇದ್ದರೆ ದೀರ್ಫಾಯುಸ್ಸು, ವಿಖ್ಯಾತನು, 
ವಿಷಯ ಸುಖಾಪೇಕ್ಷೆ ಉಳ್ಳವನು ಆಗುತ್ತಾನೆ. ಪರದೇಶದಲ್ಲಿ ವ್ಯಾಪಾರದಿಂದ 
ಧನ-ಸಂಪತ್ತನ್ನು ಗಳಿಸುತ್ತಾನೆ. 


ಗುರು: ಗುರುವು ಅಷ್ಟಮದಲ್ಲಿ ಇದ್ದರೆ ಗುಣರಹಿತನು, ಅಥವಾ ನೀಚ 
ಗುಣ ಉಳೆ ವನು, ಅನಾರೋಗ್ಯ ಮತ್ತು ಮರಣಶಾಸನ ಧನ ಲಭಿಸುತ್ತದೆ. 
ls ತೆ 


ಶುಕ್ರ : ಶುಕ್ರನು ಅಷ್ಟಮದಲ್ಲಿ ಇದ್ದರೆ ದೀರ್ಫಾಯು, ಪಶುಸಂಪತ್ತು 
ಕಪ್ಟದಿಂದ ಜಯ, ನೀಚಗುಣ, ಆರ್ಥಿಕ ಸಂಕಷ್ಟಗಳು ಉಂಟಾಗುತ್ತವೆ. 


ಶನಿ: ಶನಿಯು ಅಷ್ಟಮದಲ್ಲಿ ಇದ್ದರೆ ದೃಷ್ಟಿದೋಷ, ಧನನ:ಶ, 
ದಾರಿದ್ರ್ಯ, ದುರ್ಬಲತೆ, ಅಂಜುಬುರುಕುತನ, ಸಂತತಿ ಅಥವಾ ಸಂಪತ್ತಿನ 
ಅಭವ, ಬಂಧನ ಉಂಟಾಗುತ್ತದೆ. 


ರಾಹು: ರಾಹುವು ಅಷ್ಟಮದಲ್ಲಿ ಇದ್ದರೆ ಸಂಕಷ್ಟ, ಕ್ಲೇಶ, ನಿಂದಿತ, 
ರೋಗಿ, ದುಷ್ಟಸ್ವಭಾವ, ಯಾತನೆ, ಭಾಗ್ಯದ ಏರಿಳಿತ, ಪೂರ್ವಾರ್ಜಿತ ಧನ 
ನಾಶ, ಗ್ರಂಥಿರೋಗ, ಗುಹ್ಮರೋಗ, ಅಂಡವೃದ್ಧಿ, ಅಲ್ಪಾಯು, ಶಸ್ತ್ರದಿಂದ 
ಆಘಾತ ಸಂಭವಿಸುತ್ತದೆ. 

ಕೇತು: ಕೇತುವು ಅಷ್ಟಮದಲ್ಲಿ ಇದ್ದರೆ ಪರಧನದ ಆಕಾಂಕ್ಷೆ. ಪರ 
ಸ್ತ್ರೀಯರಲ್ಲಿ ಆಸಕ್ತಿ, ದುರಾಚಾರ, ಅತಿಲೋಭ ಗುದರೋಗ, ಪರಿಶ್ರಮ 
ಮತ್ತೂ ನಿರಂತರ ಉದ್ಯೋಗ ನೀಡುತ್ತಾನೆ. 


೨೯. ನವಮ ಭಾವಫಲ 
ಭಾವಕಾರಕ ಎ ರನಿ ಮತ್ತು ಗುರು 


ರವಿ: ರವಿಯು ನವಮದಲ್ಲಿ ಇದ್ದರೆ ಕ್ರೂರ ಅಥವಾ ದುಷ್ಕಾರ್ಯ 
ಪ್ರವೃತ್ತಿ ಮತ್ತು ಮಾನಸಿಕ ಅಶಾಂತಿ ಇರುತ್ತದೆ. ಮನಸ್ಸಿಲ್ಲದಿದ್ದರೂ ಸತತ 
ಪ್ರಯತ್ನ ಮತ್ತು ಹಠಸಾಧನೆಯಿಂದ ಉನ್ನತ ಪದವಿ, ಕೀರ್ತಿ, ಸಂತಾನ, ಧನ, 
ಸುಖ ಇತ್ಯಾದಿಗಳನ್ನು ಪಡೆಯುತ್ತಾನೆ. ಸಹೋದರರಿಂದ ಕಷ್ಟಗಳನ್ನು 
ಅನುಭವಿಸುತ್ತಾನೆ, ಗುರು ಹಿರಿಯರೊಡನೆ ಕಲಹ ಸಂಭವಿಸುತ್ತದೆ. 


ಜ್ಯೋತಿಷ ಜೋಧಿನೀ 69 


ಚಂದ್ರ: ಚಂದ್ರನು ನವಮದಲ್ಲಿ ಇದ್ದರೆ. ಸನ್ಮಾನ, ಶೀಘ್ರಭಾಗ್ಯೋ 
ದಯ, ಸಾಹಸ, ಧನ, ಸಂಪತ್ತು, ಶರೀರಸುಖ, ಬಂಧುಬಾಂಧವರಿಂದ 
ಕೂಡಿದವನು ಆಗುತ್ತಾನೆ. 

ಕಂಜ ; ಕುಜನು ನವಮದಲ್ಲಿ ಇದ್ದರೆ ತೀಕ್ಷ್ಣ ಮತ್ತು ಕಠೋರ ಬುದ್ಧಿ 
ಉಳ್ಳವನು, ಹೆಚ್ಚುಧನ ಮತ್ತು ಭಾಗ್ಯ ಉಳ್ಳವನು, ಪಾಪಕರ್ಮ ನಿರತನು 
ಆಗುತ್ತಾನೆ. 

ಬುಧ: ಬುಧನು ನವಮದಲ್ಲಿ ಇದ್ದರೆ, ಪುತ್ರ, ಧನ, ಸುಖ ಉಳ್ಳವನು 
ಧರ್ಮಶೀಲನು, ಅತ್ಯಂತ ಬುದ್ಧಿ: ವಂತನು ಪ್ರತಾಪವಂತನು ಆಗುತ್ತಾನೆ. 

ಗುರು : ಗುರುವು ನವಮದಲ್ಲಿ ಇದ್ದರೆ ನ್ಯಾಯವಂತನು, ಶಾಂತ 
ಸ್ವಾಭಾವದವನು, ಸದಾಚಾರಿ, ಧಾರ್ಮಿಕ ವಿಚಾರ ಉಳ್ಳವನು, ಆಗುತ್ತಾನೆ. 
ಸಹೋದರರಲ್ಲಿ ಭೇಧಾಭಿಪ್ರಾಯ ಅಥವಾ ಕಲಹ ಮತ್ತು ಸಂತೂನ ಚಿಂತೆ 
ಇರುತ್ತದೆ. 

ಶುಕ್ರ : ಶುಕ್ರನು ನವಮದಲ್ಲಿ ಇದ್ದೆ ರೆ ನ್ಯಾಯವಂತನು, ಧಾರ್ಮಿಕ 
ಪ್ರವೃತ್ತಿ ಉಳ್ಳವನು, ಸುಖವಂತನು ಸ್ವಾರ್ಜಿತವಿತ್ತ ಉಳ್ಳವನು, ಪ್ರಸಿದ್ಧ: ನು 


ಬಲಾ 
ಆಗುತ್ತಾನೆ. 


ಶನಿ: ಶನಿಯು ನವಮದಲ್ಲಿ ಇದ್ದರೆ, ವಿದ್ಯಾವಂತನು, ಸಂಶೋಧಕನು, 
ತೀರ್ಥಯಾತ್ರೆ, ಪುತ್ರ. ಧನ ಸಂಪತ್ತು, ಸುಖ ಉಳ್ಳವನು ಆಗುತ್ತಾನೆ ತೀಕ್ಷ್ಣ 
ಬುದ್ಧಿ, ಯೋಗಾಭ್ಯಾಸ, ಸನ್ಮಾಸ, ಕರ್ಮನಿಷ್ಠತೆ, ಗೂಢವಿಧ್ಯೆಯಂಲ್ಲಿ ಪರಿಣೀ 
ತನು ಆಗುತ್ತಾನೆ. 

ರಾಹು: ರಾಹುವು ನವಮದಲ್ಲಿ ಇದ್ದರೆ, ಪುತ್ತು, ಧನ, ಸುಖ, 
ಸಂಪತ್ತನ್ನು ನೀಡುತ್ತಾನೆ. ವಿದ್ಯಾವಂತನು, ಸಂಶೋಧನಾ ಪ್ರವೃತ್ತಿ ಉಳ್ಳವನು, 
ನಗರಸಭಾಪತಿಯು, ಸಂತಾನಚಿಂತೆ ಮತ್ತು ಬಂಹುರೋಗದಿಂದ ಪೀಡಿತನು 
ಆಗುತ್ತಾನೆ. 

ಕೇತು: ಕೇತುವು ನವಮದಲ್ಲಿ ಇದ್ದರೆ ಕ್ರೋಧಿ. ಪರನಿಂದಕನು, 
ವಂಚಕನು, ಶೂರನು, ಅಭಿಮಾನಿ, ನಿರುತ್ಸಾಹಿ, ಧನ, ಧರ್ಮ ಮತ್ತು ಶೀಲ 
ಇಲ್ಲದವನು ಆಗುತ್ತಾನೆ, ಪುತ್ತಚಿಂತೆ ಮತ್ತು ತಂದೆಯೊಂದಿಗೆ ಬೇಧಾಭಿಪ್ರಾಯ 
ಇರುತ್ತದೆ. 


ಜ್ಯೋತಿಷ ಬೋಧಿನಿ 70 


೩೦. ದಶಮಭಾವ ಫಲ 
ಭಾವಕಾರಕ ಎ ಗುರು, ರನಿ ಮತ್ತು ಬುಧ 

ರನಿ : ರವಿಯು ದಶಮದಲ್ಲಿ ಇದ್ದರೆ ಪರಿಶ್ರಮದಿಂದ ಉನ್ನತ ಪದವಿ, 
ಕೀರ್ತಿ ಲಭಿಸುತ್ತದೆ. ತಾಯಿಯಿಂದ ದುಃಖ ಅಥವಾ ಕಲಹ, ಪ್ರೀಯಜನರೆ 
ವಿಯೋಗ ಮತ್ತು ಚಿತ್ತಚಾಂಚಲ್ಕ ಇರುತ್ತದೆ. ವಿದ್ಯೆ, ಸುಖ, ವಾಹನ. 
ಐಶ್ವರ್ಯ ಮತ್ತು ಪಿತ್ರಾರ್ಜಿತ ಸಂಪತ್ತು ಲಭಿಸುತ್ತದೆ. 

ಚಂದ್ರ: ಚಂದ್ರನು ದಶಮದಲ್ಲಿ ಇದ್ದರೆ ನ್ಯಾಯ-ನೀತಿ, ಪರಾಕ್ರಮ, 
ಬಂಧು, ಸುಖ, ಸಫಲತೆ, ವೈಭವ, ಕರ್ಮಸಿದ್ದಿ ನೀಡುತ್ತಾನೆ. 

ಕುಜ ; ಕುಜನು ದಶಮದಲ್ಲಿ ಇದ್ದರೆ ವೀರ್ಯವಂತನು, ಪರಾಕೃಮಿಯು, 
ಸುಖವಂತನು, ಕೀರ್ತಿವಂತನು, ಪರಿಶ್ರಮದಿಂದ ಪ್ರಗತಿ ಹೊಂದಿದವನು ಆಗು 
ತ್ತಾನೆ, ಕರ್ಮಕ್ಕೆ ತಕ್ಕ ಪ್ರತಿಫಲ ನೀಡುವುದಿಲ್ಲ. 


ಬುಧ: ಬುಧನು ದಶಮದಲ್ಲಿ ಇದ್ದರೆ ಬಲಿಷ್ಮನು, ಶೂರನು, ಸುಖ 
ವಂತನು, ಹೆಚ್ಚುಲಾಭ ಉಳ್ಳವನು ಪೂಜನೀಯನು, ದಯಾವಂತನು ಆಗು 
ತ್ತಾನೆ, ಪ್ರಿತ್ರಾರ್ಜಿತ ಸಂಪತ್ತು ಲಭಿಸುತ್ತದೆ. 

ಗುರು: ಗುರುವು ದಶಮದಲ್ಲಿ ಇದ್ದರೆ ಭಾಗ್ಯವೃದ್ಧಿ , ಧನ, ಅಧಿಕಾರ, 
ಕೀರ್ತಿ ಮತ್ತು ಯಶಸ್ಸನ್ನು ನೀಡುತ್ತಾನೆ. i 

ಶುಕ್ರ: ಶುಕ್ರನು ದಶಮದಲ್ಲಿ ಇದ್ದರೆ, ಧನ, ವಾಹನ, ಪ್ರಭಾವ, 
ವ್ಯುಪಾರದಲ್ಲಿ ಸಫಲತೆ, ವ್ಯವಹಾರ ಕುಶಲತೆ, ವಾದ-ವಿವಾದ ಪ್ರವೃತ್ತಿ 
ನೀಡುತ್ತಾನೆ. 

ಶನಿ: ಶನಿಯು ದಶಮದಲ್ಲಿ ಇದ್ದರೆ ಶೂರನು, ಸುಖವಂತನು, 
ಮುಖಂಡನು, ಅಧಿಕಾರಿ, ಮಂತ್ರಿ, ಹೀನಕರ್ಮಗಳನ್ನು ಮಾಡುವವನು, ಕೃಷಿ, 
ಬೇಸಾಯ, ಲೋಹದ ವ್ಯವಹಾರ ಇತ್ಯಾದಿಗಳನ್ನು ಮಾಡುತ್ತಾನೆ. ಕರ್ಮಕ್ಕೆ 
ತಕ್ಕ ಪ್ರತಿಫಲ ನೀಡುವುದಿಲ್ಲ. ಅಧಿಕ ಪರಿಶ್ರಮ ಅಲ್ಬಲಾಭ ಲಭಿಸುತ್ತದೆ. 

ರಾಹು : ರಾಹುವು ದಶಮದಲ್ಲಿ ಇದ್ದರೆ ಶೂರನೂ, ಧನವಂತನು, 
ಅಭಿಮಾನಿ, ಕಲಹಸ್ವಭಾವದವನು, ಭೋಗವಂತನು, ವಿಲಾಸಿಯು, ಅಧಿಕ 
ಪರಿಶ್ರಮ ಉಳ್ಳವನು ಆಗುತ್ತಾನೆ, 


ಜ್ಯೋತಿಷ ಚೋಧಿನೀ 171 


ಭೇತುಃ: ಕೇತುವು ದಶಮದಲ್ಲಿ ಇದ್ದರೆ ಶೂರನು, ಶೇಜಸ್ವಿಯು. ಪ್ರಸಿದ್ಧಿ 
ಅಶಾಂತಿ, ಪಾಪಕೃತ್ಯ. ಸಂಗೀತ ಮತ್ತು ಪರಸ್ತ್ರೀಯರಲ್ಲಿ ಆಸಕ್ತಿ ಉಳ್ಳವನು, 
ಕಾರ್ಯವಿಫ್ನತೆ ಮತ್ತು ಹೆತ್ತವರ ಸುಖ ಇಲ್ಲದವನು ಆಗುತ್ತಾನೆ. 


೩೧. ಏಕಾದಶಭಾವ ಫಲ 
ಭಾವಕಾರಕ ಇ ಗುರು 


ರವಿ : ರವಿಯು ಲಾಭದಲ್ಲಿ ಇದ್ದರೆ ಧನಸಂಪತ್ತು. ಲಾಭ, ಶತ್ರುನಾಶ, 
ಸಂತಾನಚಿಂತೆ ನೀಡುತ್ತಾನೆ. ಪ್ರತಾಪವಂತನು, ಶ್ರೀಮಂತನು ಆಗುತ್ತಾನೆ, 


ಚಂದ್ರ: ಚಂದ್ರನು ಲಾಭದಲ್ಲಿ ಇದ್ದರೆ ಖ್ಯಾತಿ, ಪ್ರತಿಷ್ಠೆ, ಅಧಿಕಾರ, 

ವಸ್ತ್ರ, ಧನಸಂಪತ್ತು ಮತ್ತು ಸ್ವ್ರೀಸಂತಾನ ಲಭಿಸುತ್ತ ದೆ. 
ಕುಜ: ಕುಜನು ಲಾಭದಲ್ಲಿ ಇದ್ದರೆ ವಾಹನ, ಪಶುಸಂಪತ್ತು, ಧನಲಾಭ, 

ಶತ್ರುನಾಶ, ಸ್ವಪರಿಶ್ರಮ ಮತ್ತು ಪ್ರಯತ್ನದಿಂದ ಭಾಗ್ಕೋನ್ನತಿ ನೀಡುತ್ತಾನೆ. 
ಕೃಪಣತ್ವದಿಂದ ಧನನಷ್ಟ ಸಂಭವಿಸುತ್ತದೆ. 

ಬುಧ : ಬುಧನು ಲಾಭದಲ್ಲಿ ಇದ್ದ ರೆ ಲಾಭ, ಪ್ರತಿಭೆ, ದಾನ-ಧರ್ಮ 
ಮತ್ತು ಕೀರ್ತಿ ನೀಡುತ್ತಾನೆ. 

ಗುರು : ಗುರುವು ಲಾಭದಲ್ಲಿ ಇದ್ದರೆ ಬುದ್ಧಿವಂತನು, ಭಾಗ್ಯವಂತನು, 
ಕರ್ಮಕುಶಲನು. ಆಗುತ್ತಾನೆ. ಹೆಚ್ಚು ಲಾಭ, ಪ್ರಸಿದ್ಧಿ ಮತ್ತು ಸಂಪತ್ತು 
ಲಭಿಸುತ್ತದೆ. 

ಶುಕ್ರ : ಶುಕ್ರನು ಲಾಭದಲ್ಲಿ ಇದ್ದರೆ ಸದಾಚಾರ, ಕೀರ್ತಿ, ವೈಭವ, 
ಅಧಿಕಾರ ಮತ್ತು ಅಧಿಕಲಾಭವನ್ನು ನೀಡುತ್ತಾನೆ. 

ಶನಿ: ಶನಿಯು ಲಾಭದಲ್ಲಿ ಇದ್ದರೆ ದೀರ್ಫಾಯು, ಕೀರ್ತಿವಂತನು, 
ಭಾಗ್ಯವಂತನು ವಿದ್ಯಾವಂತನು, ಧನವಂತನು ಆಗುತ್ತಾನೆ. ಜವಿೂನು ವ್ಯವ 
ಹಾರದಿಂದ ಹಾನಿ ಸಂಭವಿಸುತ್ತದೆ. 

ರಾಹು : ರಾಹುವು ಲಾಭದಲ್ಲಿ ಇದ್ದರೆ ಧನ, ಭಾಗ್ಯ, ಕೀರ್ತಿ, ವಿದ್ಯೆ. 
ಸಂತಾನ, ದೀರ್ಫಾಯುಸ್ಸು, ಏಿದೇಶವ್ಯಾಪಾರ, ವಾಹನ. ಆಭರಣನೀಡುತ್ತಾನೆ. 

ಕೇತು: ಕೇತುವು ಲಾಭದಲ್ಲಿ ಇದ್ದರೆ ಪರಾಕ್ರಮ, ಲೋಕಪ್ಪಿಯತೆ, 
ಪ್ರಶಂಸೆ, ಸಂತುಷ್ಟಿ, ಅಧಿಕಾರ, ಉತ್ತಮಕಾರ್ಯ, ಲಾಭ ಅರ್ಥಸಿದ್ದಿ, 
ವಾಹನ, ಉದರವ್ಯಾಧಿ ನೀಡುತ್ತಾನೆ, 


ಜ್ಯೋತಿಷ ಜೋಧಿನೀ 


~l 
ಓಂ 


೨೩. ದ್ವಾದಶ ಭಾವಫಲ 
ಭಾವಕಾರಕ ಎ ಶನಿ 


ಕನಿ: ರವಿಯು ವೃಯಭಾವದಲ್ಲಿ ಇದ್ದರೆ ನೇತ್ರದೋಷ್ಮ ದಾಹ, 
ದುಃಖ, ಸೋಲು ಅವನತಿ ಮತ್ತು ಪ್ರಯಾಣದಲ್ಲಿ ಹಾನಿ ನೀಡುತ್ತಾನೆ. 

ಚಂದ್ರ: ಚಂದ್ರನು ವ್ಯಯದಲ್ಲಿ ಇದ್ದರೆ ಶತ್ರುಬಾಧೆ, ಹಿಂಸ್ರಸ್ವಭಾವ, 
ನೇತ್ಚರೋಗ, ಅಂಗಹೀನತೆ, ತಾಯಿ ಮತ್ತು ಸಂಬಂಧಿಕರಿಂದ ಮಾನಸಿಕ ವ್ಯಥೆ, 
ಸತ್ಕರ್ಮ ಸದ್ವಿನಿಯೋಗ ಪ್ರವೃತ್ತಿ ಇರುತ್ತದೆ. 


ಕುಜ: ಕುಜನು ವ್ಯಯದಲ್ಲಿ ಇದ್ದರೆ ಪತಿತನು, ಆಯಸ್ಸಿನ ಹಾನಿ, 
ಆಯುಧಗಳಿಂದ ಗಾಯ, ಧನನಾಶ, ಅಪವಾದ, ಕಳ್ಳರಭಯ, ಪರರ ಮಾಶಿ 
ನಂತೆ ನಡೆಯುವುದರಿಂದ ದುಃಖ ಮತ್ತು ಕಲಹ ನೀಡುತ್ತಾನೆ. 


ಬುಧ : ಬುಧನು ವ್ಯಯದಲ್ಲಿ ಇದ್ದರೆ ಪಶಿತನು, ಶತ್ರುಗಳನ್ನು ನಾಶ 
ಮಾಡುವವನು, ಧನ ಸಂಪತ್ತು ಮತ್ತು ಭೋಗವನ್ನು ನೀಡುತ್ತಾನೆ, 


ಗುರು: ಗುರುವು ವ್ಯಯದಲ್ಲಿ ಇದ್ದರೆ ಅಭಿಮಾನ, ದುಷ್ಪಸ್ವಭಾವ, 
ಕೃಪಣತ್ವ, ಸ್ವಾರ್ಥಪರತೆ, ಧನನಾಶ ಮತ್ತು ಗೂಢವಿದೈೆಯನ್ನು ನೀಡುತ್ತಾನೆ, 


ಶುಕ್ರ ಶುಕ್ರನು ವ್ಯಯದಲ್ಲಿ ಇದ್ದರೆ ದುಷ್ಪಸ್ವಭಾವದವನು, ಆರ್ಥಿಕ 
ಏರಿಳಿತ ಉಳ್ಳವನು, ಕಲಹಸ್ವಭಾವದವನು ಕಾಮಃಕನು ಆಗುತ್ತಾನೆ, ಉಚ್ಚದ 
ಶುಕ್ರನು ಧನವನ್ನು ನೀಡುತ್ತಾನೆ. ಆದರೆ ದ್ವಿಭಾರ್ಯಾಯೋಗ ಸಂಭವನೀಯ. 


ಶನಿ; ಶನಿಯ ವ್ಯವಭಾವದಲ್ಲಿ ಇದ್ದರೆ ಪತಿತನು, ತೀಕ್ಷ್ಣಟುದ್ದಿ 
ಯವನು, ನಿರ್ದಯಿಯು, ಅನಾವ್ರಯ, ಆಲಸ್ಯತನ, ಮಂದದೃಷ್ಟಿ ಮತ್ತು 
ಬಂಧನ ಸಂಭವಿಸುತ್ತದೆ. 


ರಾಹು: ರಾಹುವು ವ್ಯಯಭಾವದಲ್ಲಿ ಇದ್ದರೆ ಶೀಲ ಇಲ್ಲದವನು. 
ನೀಚ ಕೃತ್ಯ ಮಾಡುವವನು, ಧನವಂತನು, ಕಪಟಿಯು, ಸಂಚಾರಶೀಲನು, 
ಆಗುತ್ತಾನೆ, ಕಾಲುನೋವು, ನೇತ್ರರೋಗ ಸಂಭವಿಸುತ್ತದೆ, ಹೀನಕರ್ಮದಿಂದ 
ಧನನಾಶ ಸಂಭವಿಸುತ್ತದೆ. 


ಜ್ಯೋತಿಷ ಬೋಧಿನೀ 73 


ಸೇತು; ಕೇತುವು ವ್ಯಯದಲ್ಲಿ ಇದ್ದರೆ ಶೀಲ ಇಲ್ಲದವನು, ಚಂಚಲ 
ಸ್ವಭಾವದವನು, ಗುಪ್ತಪಾಪ ಮಾಡುವವನು ಆಗುತ್ತಾ ನೆ. ಉತ್ತಮ ಶಿಕ್ಷಣ 
ಲಭಿಸುತ್ತದೆ. ಶತ್ರುನಾಶ ಮತ್ತು ಧನನಾಶ ಉಂಟಾಗುತ್ತದೆ, 


- ಮೇಲೆ ಹೇಳಿದ ಭಾವಫಲಗಳನ್ನು ನಿರ್ಣ ಯಿಸುವಾಗ ಭಾವಸ್ಥಿತ ಗ್ರಹನ 
ಬಲ, ಉಚ್ಚಾದಿಸ್ಟಿ ತಿ, ಇತರ ಗ್ರಹರ ಪ್ರಭಾವ ಆದಿ ತಿಳಿದು ಫಲ ನಿರ್ಣಯಿಸ 
ಬೇಕು. ಉಚ್ಚೆ. ಸ್ವಕ್ಷೇತ್ರ. ಮೂಲತ್ರಿಕೋಣ. ವಂತ್ರಕ್ಷೇತ್ರದಲ್ಲಿರುವ ಗ್ರಹರ 
ಶುಭಫಲವು ಪುಷ್ಟ ಆಗುತ್ತದೆ. ಅಶುಭಫಲವು ಕ್ಷೀಣವಾಗುತ್ತದೆ. ನೀಚ 
ರಾಶಿಸ್ಥಿತ, ಶತ್ರುಕ್ಷೇತ್ರಗತ, ಅಸ್ಪ, ಪಾಪದೃಷ್ಟ ಗ್ರಹರು ಅಶುಭಫಲವನ್ನು 
ವೃದ್ಧಿ ಮಾಡಿ ಶುಭಫಲಗಳನ್ನು ಕ್ಷೀಣಗೊಳಿಸುತ್ತಾರೆ. ಗ್ರಹಸ್ಥಿತಿ, ಭಾವಾಧಿಪತಿ 
ಮತ್ತು ಭಾವಕಾರಕನ ಬಲಾಬಲ ಇತ್ಯಾದಿ ತಿಳಿದು ಭಾವಫಲವನ್ನು 
ನಿರ್ಣಯಿಸಬೇಕು. 


೩೩, ಆಯುರ್ದಾಯ 


ಜನನ ಸಮಯದಾರಭ್ಯ ಅವಸಾನ ಪರ್ಕಂತದ ಕಾಲವನ್ನು ಆಯುರ್ದಾಯ 
ಎಂದು ಕರೆಯುತ್ತಾರೆ, ಲಗ್ನಭಾವವು ದೇಹವನ್ನು, ಅಷ್ಟಮವು ಜೀವವನ್ನು 
ಸೂಚಿಸುತ್ತದೆ. ಶರೀರ ಮತ್ತು ಜೀವಾತ್ಮನ ಸಂಘರ್ಷದ ಅಂತ್ಯವು ಮಾನವನ 
ಅವಸಾನ ಆಗಿರುತ್ತದೆ. ಅಷ್ಟಮ;ಭಾವ ಮತ್ತು ತೃತೀಯ ಭಾವವು ಆಯುಷ್ಯ 
ಸ್ಥಾನ ಆಗಿರುತ್ತದೆ. ಇವುಗಳ ವ್ಯಯಸ್ಮಾ ನವಾದ ಸಪ್ತಮ ಮತ್ತೂ ದ್ಧಿ ಿತೀಯ 
ಭಾವವು ಮಾರಕ ಸ್ಥಾನ ಆಗಿರುತ್ತದೆ. 


ಲಗ್ನಧಿಪತಿ, ಗುರು ಅಥವಾ ಬುಧನು ಲಗ್ನವನ್ನು ನೋಡಬೇಕು. 
ಅಥವಾ ಲಗ್ನದಲ್ಲಿ ಇರಬೇಕು. ಚಂದ್ರನು ಬಲಿಷ್ಕನಾಗಿ ಶುಭದೃಷ್ಠಿ, ಶುಭ 
ಯೋಗದಲ್ಲಿ ಇರಬೇಕು. ಇದು ಅರಿಷ್ಟಯೋಗಗಿಳನ್ನು ನಾಶಮಾಡಿ ದೀರ್ಫಾ 
ಯುಸ್ಸನ್ನು ನೀಡುತ್ತದೆ. 


ಆಯುರ್ದಾಯು ವಿಭಾಗ ; (1) ಎಂಟು ವರ್ಷದೊಳಗೆ ಮರಣ 
ಸಂಭವಿಸಿದರೆ ಬಾಲಾರಿಷ (2) ಇಪ್ಪತ್ತು ವರ್ಷದೊಳಗೆ ಮರಣವಾದರೆ 
ಯೋಗಜಾಯೆಂ (3) ಮೂವತ್ತೆರಡು ವರ್ಷದೊಳಗೆ ಮರಣ ಸಂಭವಿಸಿದರೆ 


ಜ್ಯೋತಿಷ ಬೋಧಿನಿ! 74 


ಅಲ್ಫಾ ಯೆಂ(4)ಅರ್ವತ್ತನಾಲ್ಕುವರ್ಷದೊಳಗೆ ಮರಣವಾದರೆ ಮಧ; ಯು 
(5), ನೂರು ವರ್ಷದೊಳಗೆ ಮರಣವಾದರೆ ದೀರ್ಥಾಯೆು (6) ನೂರು 
ವರ್ಷಕ್ಕೆ ಮೇಲ್ದಟ್ಟ ಆಯುಸ್ಸು ಉತ್ತಮಾಯು (7) ನೂರಿಪ್ಪತ್ತು ವರ್ಷ 
ಆಯುಸ್ಸು ಪೂರಾಯ (8) ನೂರಿಪ್ಪತ್ತು ವರ್ಷಕ್ಕೆ ಮೇಲ್ಪಟ್ಟ ಆಯು 
ರ್ದಾಯವನ್ನು ಅಮಿತಾಯು ಎಂದು ಕರೆಯುತ್ತಾರೆ. 


ಮಾರಕಸ್ಥಾನ: ದ್ವಿತೀಯ ಮತ್ತು ಸಪ್ತಮ ಭಾವಗಳು ಮಾರಕ 
ಸ್ಥಾನಗಳು ಆಗಿರುತ್ತವೆ, ಮಾರಕಸ್ಥಾನಗಳಲ್ಲಿ ಸಪ್ತಮ ಭಾವಕ್ಕಿಂತ ದ್ವಿತೀಯ 
ಭಾವವು ಬಲಿಷ್ಠವಾದ ಮಾರಕ ಸ್ಥಾನ ಆಗಿರುತ್ತದೆ. ಮಾರಕಸ್ಥೂನಗಲಲ್ಲಿ 
ಮಾರಕಗ್ರಹರಿದ್ದರೆ ಅಥವಾ ಪಾಪಗ್ರಹ, ಅಸ್ತಂಗತ ನೀಚಾದಿ ಗ್ರಹರಿದ್ದರೆ 
ಅವರ ದಶಾಭುಕ್ತಿಗಳಲ್ಲಿ ಮರಣ ಸಂಭವಿಸುತ್ತದೆ. ಮೇಲಿನ ಗ್ರಹರ ದಶಾಭುಕ್ತಿ 
ಗಳಲ್ಲಿ ಮರಣ ಸಂಭವಿಸದಿದ್ದರೆ, ವ್ಯಯಾಧಿಪತಿಯ ದಶಾಭುಕ್ತಿಯಲ್ಲಿ ಮರಣ 
ಸಂಭವಿಸುತ್ತದೆ, ಮಾರಕ ಗ್ರಹನಿಗೆ ಪಾಪಸಂಭಂಧ ಇರಬೇಕು ಅನ್ಯಥಾ 
ಮಾರಕ ಸಂಭವಿಸದು. 


ಮಾರಕಾಧಿಪತ: 


(1) 
ಮಾರಕಾಧಿಪತಿಯ ಯುತಿಯ 


ಮಾಧಿಪತಿ (2) 'ದ್ವಿತೀಯಾಧಿಪತಿ (3) 
ಹ. ಬಲಿಷ್ಠ ಮಾರಕ (4) ದ್ವಿತೀಯ 
6) ಸಪ್ತಮಾಧಿಪಶಿಯು ದ್ವಿತೀಯ 


| 
ಪಶಿ ಸಪ್ತಮದಲ್ಲಿ ಬಲಿಷ್ಠ ಮಾರಕನು 


ಲ್‌ 
3೧% 


ಆಗುತ್ಮ್ಶಾನೆ. 
ಲ, 


ಮರಣಹೇತು: (1)ನಿಜಹೇತು (2) ಆಗಂತುಕ ಹೇತು, ನಿಜಹೇತುವಿ 
ನಲ್ಲಿ ಎರಡು ವಿಧ (1) ಶಾರೀರಿಕ (2) ಮಾನಸಿಕ, ಆಗಂತುಕ ಹೇತುವಿನಲ್ಲಿ 
ಎರಡು ವಿಧ (1) ದೃಷ್ಟ ನಿಮಿತ್ತಜ (2) ಅದೃಷ್ಟ ನಿವಿಿತ್ತಜ, 
ಶಾರೀರಿಕ ಹೇತುಃವಾತ, ಪಿತ್ತ. ಕಫ,ತ್ರಿದೋಷ, ಸಂಸರ್ಗ, ಸನ್ನಿಪಾತಾದಿ 
ದೋಷಗಳಿಂದ ಮರಣ ಸಂಭವಿಸುತ್ತದೆ. ಅಷ್ಟಮಸ್ಥಿತ ಅಥವಾ ಅಷ್ಟಮ 
ವನ್ನು ನೋಡುವ ಗ್ರಹರಿಂದ ಮತ್ತೂ ಅಪ್ಪಮಾಧಿಪತಿಯ ಭಾವಸ್ಥಿತಿ, ಬಲಾಬಲ 
ಹಾಗೂ ಗುಣಾವಗುಣಗಳಿಂದ ಮರಣ ಹೇತುವನ್ನು ಶಿಳಿಯಬೇಕು. 


ಜ್ಯೋತಿಷ ಬೋಧಿನೀ 75 


ಮಾನಸಿಕಹೇತು : ಭಯ ಶೋಕ, ಕ್ರೋಧ, ಉದ್ವೇಗ ಜನಿತವ್ಯಾಧಿ 
ಯಿಂದ ಮರಣ ಸಂಭವಿಸುತ್ತದೆ, ಇದು ಪಂಚಮಾಧಿಪತಿಗೆ ಷಷ್ಠಾಧಿಪತಿಯ 
ಯೋಗ, ವೃಷ್ಟಿ ಅಥವಾ ಸಂಬಂಧದಿಂದ ಉದ್ಭ. ವಿಸುತ್ತದೆ, 

ದೃಷ್ಟ "ಸಿಮಿತ್ತಜ ಹೇತು: ಸ ಸದ್ಯೋ ವೃಣಾದಿ ವ್ಯಾಧಿಗಳು ಷಷ್ಮಾಧಿ 
ಪತಿಯಿಂದ ಉಂಟಾಗುತ್ತದೆ. 

ಅದೃಷ್ಟ ನಿಮಿತ್ತಜ ಹೇತುಃ ಅಭಿಘಾತ, ಅಭಿಚಾರ, ಶಾಪ ಮೊದ 
ಲಾದವುಗಳ ಜನಿತ ಹೇತುವಿನಿಂದ ಮರಣ ಸಂಭವಿಸುತ್ತದೆ. ಷಷ್ಠಾಧಿಪತಿ 
ಅಥವಾ ಅವನ ದೃಷ್ಟಿ ಮತ್ತು ಷಷ್ಕರಾಶಿಯಿಂದ ಸೂಚಿಸಲ್ಪಡುತ್ತದೆ. ಅಷ್ಕ 
ಮಾಧಿಪತಿಯ ಯೋಗ ದೃಷ್ಠಿ ಯಿಂದ ಇದು ಪ್ರಬಲ ಆಗುತ್ತದೆ. 

ಜನ್ಮ ಲಗ್ನದಿಂದ ಅಷ್ಟಮಭಾವವು ಗ್ರಹರಹಿತವಾಗಿದ್ದು, ಬಲಿಷ್ಮಗ್ರಹ 
ದಿಂದ ನೆೋಡಲ್ಪಟ್ಟಾಗ, ಆ ಗ್ರ ಹನಿಗೆ ಹೇಳಿದ ಧಾತುಪ್ಪಕೋಪದಿಂದ, ಜಾತ 
ಕನ ಅಪ ಮಭಾವರಾಶಿಯು ಸೂಚಿಸುವ ಅಂಗದಲ್ಲಿ ರೋಗ ಉಂಟಾಗಿ ಮರಣ 
ಆಗುತ್ತದೆ. ಬಲಿಷ್ಕರಾದ ಅನೇಕ ಗ್ರಹರು ಗ್ರಹರಹಿತ ಅಷ್ಟಮಭಾವವನ್ನು 
ನೋಡಿದರೆ, ಆ ಗ್ರಹರಿಗೆ ಹೇಳಿದ ಧಾತುಪ್ಪಕೋಪದಿಂದ. ಆ ಸೂಚಿತ ಅಂಗಕ್ಕೆ 
ಪೀಡೆಯುಂಟಾಗಿ ಮರಣ ಸಂಭವಿಸುತ್ತದೆ. 
[ಪುಟ 54ರಲ್ಲಿರುವ ೧೮, ಕಾಲಪುರುಷನ ಅಂಗವಿಭಾಗ ವಿಚಾರ ನೋಡಿರಿ.] 

ಸೂರ್ಯೆನು-ಅಗ್ನಿಯಿಂದ, ಚೆಂದ್ರನು-ನೀರಿನಿಂದ, ಕಂಜನು- 
ಆಯುಧದಿಂದ, ಬುಧನು-ಜ್ವರದಿಂದ, ಗುರುವು-ಉದರವ್ಕಾಧಿಯಿಂದ, 
ಶುಕ್ರನು — ಬಾಯಾರಿಕೆಯಿಂದ, ಶನಿಯು — ಉಪವಾಸದಿಂದ, ಮರಣ 
ದಾಯಕರು ಆಗುತ್ತಾರೆ. 


ಆಯುರ್ಬಲವಿದ್ದ ರೆ ರೋಗಗಳನ್ನು ಚಿಕಿತ್ಸೆ, ಪರಿಹಾರ ಶೊ ವರಿಸು 
ಗುಣಪಡಿಸಬಹುದು. "ಅಸಾಧ್ಯ ವಂದಲ್ಲಿ ತ್ರಿ ಸ್ಭು Ry (ಜನನ ಕಾಲದ ಲಗ್ನ ಸ್ಬು ಟ್ರ 
ಚಂದ್ರಸ: ಸ್ಫುಟ ಮತ್ತು ಮಾಂದಿಸ್ಫುಟವನ್ನು” ಕೊಡಿಸಿ ಬುದ ಲಬ್ದಸ: ್ರಟವನ್ನು 
ತಿಸ್ಪು B ವಂದು ಕರೆಯುತ ರೆ) ಸೂಚಿತ ಯೋಗದಿಂದ ನಿರ್ಯಾಡೀಕಲವನ್ನು 
ಚಿಂತಿಸಬೇಕು. 

ಗ್ರಹರ ಧಾತುಪ್ರ ಕೋಪ: ಇದನ್ನು ತ್ರಿದೋಷ-ವಾತ, ಪಿತ್ತ, 
ಕಫ ಎನ್ನುತ್ತಾರೆ ಸೂರ್ಯ- ಸತ್ತ, ಚಂದ್ರ. ವಾತ-ಕಫ, ಕುಜ-ಪಿತ್ಕೃ 
ಬುಧ - ತ್ರಿದೋಷ, ಗುರು - ಕಫ, 'ಕುಕ್ರು - ಕಫ-ವಾತ್ರ ಮತ್ತು ಶನಿಯು 
ವಾತಪ್ರಕೋಪ ನೀಡುತ್ತಾನೆ, 


ಜ್ಯೋತಿಷ ಜೋಧಿನೀ 76 


೩೪. ನಕ್ಷತ್ರ ಫಲ 


. ಅಶ್ವಿನೀ: ಅಶ್ವಿನೀ ನಕ್ಷತ್ರದಲ್ಲಿ ಜನಿಸಿದವನು ಅಲಂಕಾರದಲ್ಲಿ ಪ್ರೀತಿ 
ಉಳ್ಳವನು, ಸೌಂದರ್ಯ ವಂತನು, ಭಾಗ್ಯವಂತನು, ಸಮರ್ಥನು, ಬುದ್ಧಿ 
ವಂತನು ಆಗುತ್ತಾನೆ. 

ಭರಣೀ: ಭರಣೀ ನಕ್ಷತ್ರದಲ್ಲಿ ಜನಿಸಿದವನು ಹಿಡಿದ ಕಾರ್ಯಗಳನ್ನು 
ದೃಢ ನಿಶ್ಚಯದಿಂದ ಪೂರೈಸುತ್ತಾನೆ. ಸತ್ಯವಂತನು, ರೋಗವಿಲ್ಲದವನು, 
ಸಮರ್ಥನು, ಸುಖವಂತನು ಆಗುತ್ತಾನೆ. 

ಕೃತ್ತಿಕಾ: ಕೃತ್ತಿಕಾ ನಕ್ಸತ್ತದಲ್ಲಿ ಜನಿಸಿದವನು ಅಧಿಕವಾಗಿ ಆಹಾರ 
ಸೇವಿಸುವವನು, ಪರಸ್ತ್ರೀಯರಲ್ಲಿ ಆಸಕ್ತಿ ಉಳ್ಳವನು, ಕಾಂತಿಯುತನು, 
ಪ್ರಖ್ಯಾತನು ಆಗುತ್ತಾ ನೆ. 

ರೋಹಿಣೀ: ರೋಹಿಣೀ ನಕ್ಷತ್ರದಲ್ಲಿ ಜನಿಸಿದವನು ಸತ್ಯವಂತನು, 
ಶುಚಿರ್ಭೂತನು, ಮಧುರವಾಗಿ ಮಾತಾಡುವವನು. ಪರಿಶುದ್ಧ ನು ನಿಶ್ಚಲವಾದ 
ಮನಸ್ಸು ಉಳ್ಳವನಂ ಸುಂದರವಾದ ಶರೀರಉಳ್ಳವನು ಆಗುತ್ತಾನೆ. 

ಮೃಗಶಿರಾ: ಮೃಗಶಿರಾ ನಕ್ಷತ್ರದಲ್ಲಿ ಜನಿಸಿದವನು ಚಂಚಲವಾದ 
ಮನಸ್ಸು ಉಳ್ಳವನು ಚತುರನು, ಭಯಾಗ್ರಸ್ಥನು, ಬುದ್ದಿವಂತನು, ಉತ್ಸಾಹ 
ಉಳ್ಳವನು, ಧನವಂತನು, ಸುಖ, ಭೋಗ ಇತ್ಯಾದಿ ಉಳ್ಳವನು ಆಗುತ್ತಾನೆ, 

ಆರ್ದ್ರಾಃ ಆರ್ದ್ರ ನಕ್ಷತ್ರದಲ್ಲಿ ಜನಿಸಿದವನು ಅಹಂಕಾರ ಉಳ್ಳವನು, 
ಹಟವಾದಿ, ಕೃತಘ್ನನು., ಹಿಂಸ್ರಸ್ತಭಾವದವನು. ಪಾಪಕರ್ಮ ನಿರತನು 
ಆಗುತ್ತಾನೆ. 

ಪುನರ್ನಸು: ಪುನರ್ವಸು ನಕ್ಷತ್ರದಲ್ಲಿ ಜನಿಸಿದವನು ಉತ್ತಮ ಅಂತಃ 
ಕರಣ ಉಳ್ಳವನು, ಸಹಿಷ್ಣುವು, ಸುಖವಂತನು, ಉತ್ತಮ ಗುಣ ಉಳ್ಳವನಾ, 
ಅನಾರೋಗ್ಯ ಉಳವನು, ಹೆಚ್ಚು ಬಾಯಾರಿಕೆ ಉಳ್ಳವನು, ಅತಿ ಆಶೆ 


ಉಳ್ಳವನು ಆಗುತ್ತಾನೆ. 

ಪುಷ್ಯಾ: ಪುಷ್ಯೂ ನಕ್ಷತ್ರದಲ್ಲಿ ಜನಿಸಿದವನು ಸಮಾಧಾನ ಉಳ್ಳವನು, 
ಸೌಭಾಗ್ಯವಂತನು, ವಿದ್ಯಾವಂತನು, ಧನವಂತನು, ಧರ್ಮವನ್ನು ಆಶ್ರಯಿಸು 
ವವನು ಆಗುತ್ತಾನೆ. 


2 
- 


ಜ್ಯೋತಿಷ ಬೋಧಿನೀ 77 


ಲಬ) ೧ 
ಮೋಸಗಾರನು ಪಾಪಿಷ್ಟನು, ಕೃತಫ್ನನು, ಧೂರ್ತನು ಆಗುತ್ತಾನೆ. 


ಆಕೆ (ಷಾ: ಆಶ್ಲೇಷಾ ನಕ್ಷತ್ರದಲ್ಲಿ ಜನಿಸಿದವನು ಹಟವಾದಿಯು, 
iS 


ಮುಖಾ: ಮಖಾ ನಕ್ಷತ್ರದಲ್ಲಿ ಜನಿಸಿದವನು ಅಧಿಕವಾದ ಧನ ಸಂಪತ್ತು 
ಧಾನ್ಯ ಇತ್ಯಾದಿ ಉಳ್ಳವನು, ತುಂಬಾ ಸೇವಕರು ಉಳ್ಳವನು, ಭೋಗವಂತನು, 
ಗುರುಹಿರಿಯರನ್ನು ಪೂಜಿಸುವವನು, ದೇವಭಕ್ತನು, ಮಹತ್ಕಾರ್ಯಗಳನ್ನು 
ಸಾಧಿಸುವವನು ಆಗುತ್ತಾನೆ. 


ಹುಬ್ಬಾ: ಹುಬ್ಬಾ ನಕ್ಷತ್ರದಲ್ಲಿ ಜನಿಸಿದವನು ಮಧುರವಾದ ಮಾತು 
ಉಳ ವನು, ದಾನಶೀಲನು, ಕಾಂತಿಯಂತನು, ಪ್ರಯಾಣದಲ್ಲಿ ಅಸಕ್ತಿ ಉಳ್ಳಿ ವನು, 
ಸರಕಾರಿ ಹುದ್ದೆಯಲ್ಲಿರುವವನು ಆಗುತ್ತಾನೆ. 


ಉತ್ತರಾ: ಉತ್ತರಾ ನಕ್ಷತ್ರದಲ್ಲಿ ಜನಿಸಿದವನು ಸೌಭಾಗ್ಯವಂತನು, 
ವಿದ್ಯಾವಂತನು, ಸ್ವಾರ್ಜಿತ ಧನ-ಸಂಪತ್ತು ಉಳ್ಳವನು, ಭೋಗವಂತನು, 
ಸುಖವಂತನು ಆಗುತ್ತಾನೆ. 


ಹಸ್ತಾ: ಹಸ್ತುನಕ್ಷತ್ರದಲ್ಲಿ ಜನಿಸಿದವನು ಉತ್ಸಾಹವಂತನು, ದಯೆ 
ಇಲ್ಲದವನು, ಧೈರ್ಯವಂತನು, ಮದ್ಯವಾನಮಾಡುವವನು, ವಂಚಕನು 
ಆಗುತ್ತಾನೆ. 


ಚಿತ್ರಾ: ಚಿತ್ರಾನಕ್ಷತ್ರದಲ್ಲಿ ಜನಿಸಿದವನು ಸುಂದರವಾದ ಅಂಗಾಂಗ 
ಉಳ್ಳವನು, ವಿಧವಿಧದ ವಸ್ತ್ರಾಭರಣಗಳನ್ನು ಸ ಧರಿಸುವವನು ಆಗುತ್ತಾ. ನೆ, 


ಸ್ವಾತಿ: ಸ್ವಾತಿನಕ್ಷತ್ರದಲ್ಲಿ ಜನಿಸಿದವನು ಉತ್ತಮವಾದ ಅಂತಃಕರಣ 
ಉಳ್ಳವನು, ಜಿತೇಂದ್ರಿಯನು, ವ್ಯಾಪಾರಿಯೂ, ದಯಾವಂತನು, ಮಧುರವಾದ 
ಮಾತುಗಳನ್ನು ಆಡುವವನು, ಧರ್ಮಪರಾಯಣನು ಆಗುತ್ತಾನೆ. 


ವಿಶಾಖಾ: ವಿಶಾಖಾ ನಕ್ಷತ್ರದಲ್ಲಿ ಜನಿಸಿದವನು ಮತ್ಸಿರ ಉಳ್ಳವನು, 
ಲೋಭಿಯು, ಕಾಂತಿಯುತನು, ಮಾತುಗ:ರನಂ, ಕಲಹವಂತನು ಆಗುತ್ತಾನೆ. 
ಅನುರಾಧಾ: ಅನುರಾಧಾ ನಕ್ಷತ್ತದಲ್ಲಿ ಜನಿಸಿದವನು ಧನವಂತನು, 
ವಿದೇಶಗಳಲ್ಲಿ ವಾಸಿಸುವವನು, ಹೆಚ್ಚು ಹಸಿವೆ ಉಳ್ಳವನು, ಪರಿಭ್ರಮಣಶೀಲನು 
ಆಗುತ್ತಾನೆ. 
ಜ್ಯೋತಿಷ ಬೋಧಿನೀ 78 


ಜ್ಯೇಷ್ಠಾ: ಜ್ಯೇಷ್ಠಾ ನಕ್ಷತ್ರದಲ್ಲಿ ಜನಿಸಿದವನು ಹೆಚ್ಚು ಮಿತ್ರರು ಇಲ್ಲ 
ದವನು, ತೃಪ್ತಿವಂತನು, ಧರ್ಮಕಾರ್ಯನಿರತನು. ಶೀಘ್ರ ಕೋಪ ಉಳ್ಳವನು 


ಆಗುತ್ತಾನೆ. 


ಮೂಲಾ: ಮೂಲಾ ನಕ್ಷತ್ರದಲ್ಲಿ ಜನಿಸಿದವನು ಮಾನವಂತನು, ಧನ 
ವಂತನು. ಸುಖವಂತನು, ಸ್ಥಿರವಾದ ಮನಸ್ಸು ಉಳ್ಳವನು. ದಯಾವಂತನು 
ಆಗುತ್ತಾನೆ. 


ಪೂರ್ನಾಷಾಢಾ: ಪೂರ್ವಾಷಾಢಾ ನಕ್ಷತ್ರದಲ್ಲಿ ಜನಿಸಿದವನು ಸುಖ 
ಸಂತೋಷಖಳ್ಳವನು, ಸುಗಮ ದಾಂಪತ್ಯ ಜೀವನ ಉಳ್ಳವನು, ಮಾನವಂತನು, 
ಉತ್ತಮ ಮಿತ್ರರು ಉಳ್ಳವನು ಆಗುತ್ತಾನೆ. '" 


ಉತ್ತರಾಷಾಢಾ: ಉತ್ತರಾಷಾಢಾ ನಕ್ಷತ್ರದಲ್ಲಿ ಜನಿಸಿದವನು ವಿನಯ 
ವಂತನು, ಧರ್ಮಜ್ಞನು, ಅನೇಕ ಮಿತ್ರರು ಇರುವವನು, ಕೃತಜ್ಞನು, ಸೌಭಾಗ್ಯ 
ವಂತನು, ಆಗುತ್ತಾನೆ. 


ಶ್ರವಣಾ: ಶ್ರವಣಾ ನಕ್ಷತ್ರದಲ್ಲಿ ಜನಿಸಿದವನು ಐಶ್ವರ್ಯವಂತನು, 
ಮಾನಿಸಲ್ಪಡುವವನು, ಉದಾರಿಯಂ, ಕೀರ್ತಿವಂತನು, ಧನವಂತನು ಆಗುತ್ತಾನೆ. 


ಧನಿಷ್ಠಾ: ಧನಿಷ್ಠಾ ನಕ್ಷತ್ರದಲ್ಲಿ ಜನಿಸಿದವನು ಪರಾಶ್ಚಮ ಉಳ್ಳವನು, 
ಸಂಗೀತಪ್ರಿಯನು, ಔದಾರ್ಯವಂತನು, ಧನಸಂಪತ್ತಿನ ಅಭಿಲಾಷೆ ಉಳ್ಳವನು 
ಆಗುತ್ತಾನೆ. 


ಶತಭೀಷಾ; ಶತಭೀಷಾ ನಕ್ಷತ್ರದಲ್ಲಿ, ಜನಿಸಿದವನು, ಮಕ್‌ಶಕ್ತಿ 
ಉಳ್ಳವನು, ವ್ಯಸನವಂತನು, ವೈರಿಮರ್ದನನು, ಸಾಹಸಕಾರ್ಯಗಳನ್ನು ಮಾಡು 
ವವನು, ಪರರಿಂದ ವಶಮಾಡಲ್ಪಡದವನು ಆಗುತ್ತಾನೆ. 

ಪೂರ್ನಾಭಾದ್ರಾ: ಪೂರ್ವಾಭಾದ್ರು ನಕ್ಷತ್ರದಲ್ಲಿ ಜನಿಸಿದವನು ಸ್ತ್ರೀಯ 
ರಿಂದ ಜಯಿಸಲ್ಪಟ್ಟವನು, ಧನವಂತನು, ಕುಶಲನು, ಜಿಪುಣನು ಆಗುತ್ತಾನೆ. 

ಉತ್ತರಾಭಾದ್ರ: ಉತ್ತರಾಭಾದ್ರಾ ನಕ್ಷತ್ರದಲ್ಲಿ ಜನಿಸಿದವನು ಕಾಲಕ್ಕೆ 
ಸರಿಯಾಗಿ ನಡೆಯುವವನಂ, ಸುಖವಂತನಂ, ಉತ್ತಮ ಸಂತಾನ ಉಳ್ಳವನು, 
ಶತ್ರುಗಳು ಉಳ್ಳವನು, ಧಾರ್ಮಿಕನು ಅಗುತ್ತಾನೆ. 


ಜ್ಕೋತಿಷ ಬೋಧಿನೀ 79 


ರೇವತೀ : ರೇವತೀ ನಕ್ಷತ್ರದಲ್ಲಿ ಜನಿಸಿದವನು ಸುಂದರವಾದ ಮತ್ತು 
ಪರಿಪೂರ್ಣವಾದ ಅಂಗಾಂಗ ಉಳ್ಳವನು, ಸೌಭಾಗ್ಯವಂತನು, ಶೌರ್ಯವಂತನು, 
ನಿರ್ಮಲವಾಗಿ ಇರುವವನು, ಧನವಂತನು, ಆಗುತ್ತಾನೆ. 


೩೫. ಸೂರ್ಯನ ರಾಶಿಸ್ಥಿತ ಫಲ 


ಮೇಷರಾಶಿಯಲ್ಲಿ ಸೂರ್ಯನು ಇರುವಾಗ ಜನಿಸಿದವನು ಪ್ರಖ್ಯಾತನು, 
ಬುದ್ಧಿ ವಂತನು, ಸಂಚಾರಶೀಲನು, ಸ ಲ್ಪ ಧನ ಉಳ್ಳವನು, ಆಯುಧಗಳನ್ನು 
ಹೊಂದಿದವನು ಆಗುತ್ತಾನೆ. ಸೂರ್ಯನು ಪರವಮೋಚ್ಚದಲ್ಲಿ ಇರುವಾಗ 
( ಮೇಷದ 10") ಜನಿಸಿದವನು, ಸ್ವಪ್ರಯತ್ನದಿಂದ ಅಭಿವೃದ್ಧಿ ಹೊಂದಿ, ಧನ 
ಸಂಪತ್ತನ್ನು ಗಳಿಸುತ್ತಾನೆ. ಉನ್ನತ ಅಧಿಕಾರವನ್ನು ಪಡೆದು ಕೇರ್ಶಿವಂತನು 
ಆಗುತ್ತಾನೆ. 


ವೃಷಭರಾಶಿಯಲ್ಲಿ ಸೂರ್ಯನು ಇರುವಾಗ ಜನಿಸಿದವನು ಸುಗಂಧ 
ದ್ರವ್ಯ ವಸ್ತ್ರ. ಇತ್ಯಾದಿಗಳ ಮಾರಾಟದಿಂದ ಜೀವಿಸುತ್ತಾನೆ. ಸ್ತ್ರೀಯರನ್ನು 
ದ್ವೇಷಿಸುತ್ತಾನೆ, ಮಾದ್ಯ ಗಾಯನಗಳಲ್ಲಿ ನುರಿತವನು ಆಗುತ್ತಾನೆ. 


ಮಿಥುನ ರಾಶಿಯಲ್ಲಿ ರವಿ ಇರುವಾಗ ಜನಿಸಿದವನು ವಿದ್ಯಾವಂತನು, 
, ಜ್ಯೋತಿಷ್ಕಾಸ್ಟ್ರ ಬಲ್ಲವನು, ಧನವಂತನು ಆಗುತ್ತಾನೆ. 


ಕರ್ಕಟಕ ರಾಶಿಯಲ್ಲಿ ರವಿ ಇರುವಾಗ ಜನಿಸಿದವನು ಕ್ರೂರನು, ಬಡ 
ವನು, ಪರರಸೆ:ವೆಯನ್ನು ಮಾಡುವವನು, ಭಾರವಾದ, ನಿಕೃಷ್ಟ ಕೆಲಸಗಳನ್ನು 
ಮಾಡುವವನು, ದುಃಖದಿಂದ ಕೂಡಿದವನು ಆಗುತ್ತಾನೆ, 


ಸಿಂಹ ರುಶಿಯಲ್ಲಿ ರವಿ ಇರುವಾಗ ಜನಿಸಿದವನು ಪರ್ವತ ಪ್ರದೇಶ, 
ಅರಣ್ಯ, ಗೋ ಸಂಪತ್ತಿನಲ್ಲಿ ಪ್ರೇಮಉಳ್ಳವನು, ಬಲಾಢ್ಯನು, ಬುದ್ಧಿ ಹೀನನು, 
ಆಗುತ್ತಾನೆ, 

ಆಸಿ 

ಕನ್ಶಾರಾಶಿಯಲ್ಲಿ ರವಿ ಇರುವಾಗ ಜನಿಸಿದವನು ಪುಸ್ತಕ, ಕಾವ್ಯ ೯ 
ಚಿತ್ರಗಳನ್ನು ರಚಿಸುವವನು, ಜ್ಲ್ಲನವಂತನು, ಸ್ತ್ರೀಯರಂತೆ ಸುಂದರವಾದ 

ಅಲ ಈ 

ಮತ್ತು ಕೋಮಲವಾದ ಶರೀರಉಳ್ಳಿವನು ಆಗುತ್ತಾನೆ, 


ತ 
ತ 
a. 
[al 


ಜ್ಯೋತಿಷ ಬೋಧಿನೀ 80 


ತುಲಾರಾಶಿಯಲ್ಲಿ ರವಿ ಇರುವಾಗ ಜನಿಸಿದವನು ಮದ್ಯಪುನ ಮಾಡು 
ವವನು, ಮತ್ತು ವಿಕ್ರೆಯಿಸುವವನು. ಶ್ರಮವಾದ ಕೆಲಸಗಳನ್ನು ಮಾಡು 
ವವನು, ತ್ಕಾಜ್ಯಕಾರ್ಯಗಳನ್ನು ಮಾಡುವವನು ಆಗುತ್ತಾನೆ. 


ವೃಶ್ಚಿಕ ರಾಶಿಯಲ್ಲಿ ರವಿ ಇರುವಾಗ ಜನಿಸಿದವನು ಕ್ರೂರಸ್ವಭಾವ 
ದವನು. ಸಾಹಸ ಕಾರ್ಯಗಳನ್ನು ಮಾಡುವವನು. ವಿಷ ವಸ್ತುಗಳಿಂದ ಮತ್ತು 
ಶಸ್ತ್ರಾಸ್ತ್ರಗಳಿಂದ ಧನಸಂಪತ್ತನ್ನು ಗಳಿಸುತ್ತಾನೆ. 


ಧನುರಾಶಿಯಲ್ಲಿ ರವಿ ಇರುವಾಗ ಜನಿಸಿದವನು ಸತ್ಪುರುಷರಿಂದ ಪೂಜಿ 
ಸಲ್ಪಡುವವನು, ಧನವಂತನು, ಕೋಪಿಷ್ಟನು, ವೈದ್ಯಕೀಯವನ್ನು ಮತ್ತು 
ಶಿಲ್ಪಕಲೆಯನ್ನು ಬಲ್ಲವನು ಆಗುತ್ತಾನೆ, 


ಮಕರರಾಶಿಯಲ್ಲಿ ರವಿ ಇರುವಾಗ ಜನಿಸಿದವನು ನೀಚಕೆಲಸಗಳನ್ನು 
ಮಾಡುವವನು. ಅಜ್ಞಾನಿಯು, ಹೀನವಾದ ವ್ಯಾಪಾರ ವ್ಯವಹಾರಗಳನ್ನು 
ಮಾಡುವವನು, ಅಲ್ಪವಾದ ಸಂಪತ್ತು ಉಳ್ಳವನು. ಲೋಭಿಯು. ಪರರ ಸಂಪ 
ತ್ತನ್ನು ಅನುಭವಿಸುವವನು, ಆಗುತ್ತಾನೆ, 


ಕುಂಭರಾಶಿಯಲ್ಲಿ ರವಿ ಇರುವಾಗ ಜನಿಸಿದವನು ನೀಚಕಾರ್ಯಗಳನ್ನು 
ಮಾಡುವವನು, ಪುತ್ತ ಭಾಗ್ಯಹೀನನು. ಧನರಹಿತನು, ಆಗುತ್ತಾನೆ. 


ವೂನ ರಾಶಿಯಲ್ಲಿ ರವಿ ಇರುವಾಗ ಜನಿನಿದವನು ಜಲಜನ್ಯ ವಸ್ತುಗಳ 
ವ್ಯಾಪಾರದಿಂದ ದ್ರವ್ಯವನ್ನು ಸಂಪಾದಿಸುತ್ತಾನೆ, ಮತ್ತು ಸ್ತ್ರೀಯರಿಂದ ಭಾಗ್ಯ 
ಉಳ್ಳವನು ಆಗುತ್ತಾನೆ. 


೩೬. ಚಂದ್ರನ ರಾಶಿಸ್ಥಿತ ಫಲ 
ಮೇಷರಾಶಿ: ಮೇಷರಾಶಿಯಲ್ಲಿ ಚಂದ್ರನು ಇರುವಾಗ ಜನಿಸಿದವನು 
ಉರುಟಾದ ತಾಮ್ರವರ್ಣದ ಕಣ್ಣು ಗಳು ಉಳ್ಳವನು, ಬಿಸಿಯಾದ ಆಹಾರ 
ಸೇವಿಸುವವನು, ಅಲ್ಪ ಆಹಾರ ಸೇವಿಸುವವನು, ಕ್ರೋಧ ಉಳ್ಳವನು ಆದರೆ 
ಶೀಘ್ರ ಸಮಾಧಾನ ಹೊಂದುವವನು, ಹೆಚ್ಚಾಗಿ ಸಂಚಾರದಲ್ಲಿ ಇರುವವನು, 
ಹೆಚ್ಚು ಆಶೆ ಉಳ್ಳವನು, ಕಾಲುಗಳಲ್ಲಿ ಬಲ ಕಮ್ಮಿ ಇರುವವನು, ವೃದ್ಧಿ ಕ್ಷಯ 
ಧನ ಉಳ್ಳವನು, ಧೈರ್ಯವಂತನು. ಪರಾಕ್ರಮಿಯು, ಸ್ತ್ರೀಯರಿಂದ ಪ್ರೇಮಿಸ 


ಜ್ಯೋತಿಷ ಬೋಧಿನಿ! 81 


ಲ್ಪಡುವವನು, ಕರ್ಮಕುಶಲನು, ಸ್ವಚ್ಛತೆಯನ್ನು ನಿರ್ಲಕ್ಷಿಸುವವನು, ಶಿರಸ್ಸಿನಲ್ಲಿ 
ಶಸ್ತ್ರದ ಅಥವಾ ವೃಣದ ಚಿಹ್ನೆ “ರುವನು, ಅಹೆಂಭಾವ ಉಳ್ಳವನು, 
ಕುಟುಂಬದಲ್ಲಿ ಚರು ಕೈಯಲ್ಲಿ ಶಕ್ತಿರೇಖೆ ಇರುವವನು, ಚಂಚಲ 
ಸ್ವಭಾವದವನು, ನೀರನ್ನು ಕಂಡರೆ ಭಯು ಪಡುವವನು, ಆಗುತ್ತಾನೆ. 


ವೃಷಭರಾಶಿ: ವೃಷಭರಾಶಿಯಲ್ಲಿ ಚಂದ್ರ; ನು ಇರುವಾಗ ಜನಿಸಿದವನು, 

ಸುಂದರವಾದ ಶರೀರ ಉಳ್ಳಿ ವನು, ಕಿ ಕ್ರೀಡಾಪಟು, ಗುವಾರ ಮುಖಲಉಳ್ಳ; ವನು, 
ಬೆನ್ನಿನ ಬದಿಯಲ್ಲಿ ಗುರುತು, ಚಿ ಚಿತೆ ಉಳ್ಳವನು, ಉದಾರ ಸ್ನ 4 ಭಾವದವನು, 
ಕಷ್ಟ ಸಹಿಷ್ಣುವು, ಅಧಿಕಾರ ಉಳ್ಳವನು, ಹೆಚ್ಚು ಸ್ವೀ ಸಂತತಿ ಉಳ್ಳವನು, 
ಕಫ ಪ್ರಕೃತಿಯವನು. ಕುಟುಂಬದಲ್ಲಿ ಹಿರಿಯನು, ಭಾಗ್ಯವಂತನು, ದಯಾ 
ವಂತನು, ಹೆಚ್ಚು ಹಸಿವೆ ಉಳ್ಳವನು, ಹೆಂಗಸರಿಂದ ಪ್ರೀತಿಸಲ್ಪಡುವವನು, 
ದೀರ್ಫುಕ:ಲ ಮಿತ್ತರು ಉಳ್ಳವನು, ಆಗುತ್ತಾನೆ. ವೃಷಭವು ಚಂದ್ರನ ಉಚ್ಚೆ 
ರಾಶಿ ಆಗಿರುತ್ತದೆ. ಸಾಮಾನ್ಯವಾಗಿ ವೃಷಭರಾಶಿಯವರ ಶೈನವ ಕಾಲವು 
ಕಷ್ಟಮಯ ಆಗಿರುತ್ತ ದೆ, ಆದರೆ ಯೌವನ ಮತ್ತು ವಾರ್ಧಿಕ್ಯ ಕಾಲದಲ್ಲಿ 
ಸುಖವಂತರು ಆಗುತ್ತಾರೆ. 


ವಿಢುನರಾಶಿ: ಮಿಥುನದಲ್ಲಿ ಚಂದ್ರನು ಇರುವಾಗ ಹುಟ್ಟಿದವನು 
ಸ್ತ್ರೀಯರಲ್ಲಿ ವ್ಯಾಮೋಹ ಉಳ್ಳವನು, ರತಿಕ್ರೀಡಾಕುಶಲನಂ, ಕೆಂಪಾದ ಕಣ್ಣು 
ಗಳು ಉಳ್ಳವನು, ವಿದ್ಯಾವಂತನು, ರಾಯಭಾರಿ, ವಕ್ಪವಾದ ಕೂದಲು ಉಳ್ಳ 
ವನು. ಚುರುಕಾದ ಬುದ್ಧಿ ಉಳ್ಳವನು, ಹಾಸ್ಯಜ್ಞನು, ಜೂಜಾಡುವವನು, ನಗು 
ಮೊಗಉಳ್ಳವನು, ಮೃದುವಾದ ಮಾತುಗಳನ್ನು ಆಡುವವನು ಸುಂದರವಾದ 
ರೂಪಉಳ್ಳ; ವನು, ರುಚಿಕರವಾದ ಅಹಾರ ಸೇವಿಸುವವನು. ಸಂಗೀತ ಪ್ರಿಯನು, 
ನಾಟ್ಯ ಬಲ್ಲವನು, ಅಹಂಭಂದಿಯು ಆಗುತ ನೆ. 


ಕರ್ಕಟಿಕರಾಶಿ: ಕರ್ಕಟಕರಾಶಿಯಲ್ಲಿ ಚಂದ್ರನು ಇರುವಾಗ ಜನಿಸಿ 
ದವನು, ವೇಗವಾಗಿ ಚಲಿಸುವವನು, ಶೀಘ್ರವಾಗಿ ಕಾರ್ಯಗಳನ್ನು ಮಾಡು 
ವವನು, ಎತ್ತರವುದ ಜಘನಉಳ್ಳಿ: ವನು, ಸ್ತ್ರೀಯರಿಂದ ಪರಾಜಿತನಾದವನು, 
ಶಾಸ್ತ್ರವನ್ನು ಬಲ್ಲವನು, ಉತ್ತ ಪುಮುವಮನೆ.ಉಳ್ಳ ವನು, ಗಿಡ್ಡಪ್ರಕೃತಿಯವನು 


ಬಲಿಷ್ಠವಾದ ಕುತ್ತಿಗೆ ಉಳ್ಳವನು, ನೀರು ಮುತ್ತು ಉದ್ಯಾನಗಳಲ್ಲಿ ಪ್ರೀತಿ 


ಜ್ಯೋತಿಷ ಬೋಧಿನಿ! 82 


ಉಳ್ಳವನು, ಆಗುತ್ತಾನೆ. ಸಾಮಾನ್ಯವಾಗಿ ಕರ್ಕಟಕರಾಶಿಯವರ ಧನ-ಸಂಪತ್ತು 
ಚಂದ್ರನಂತೆ ವೃದ್ಧಿ ಕ್ಷಯ ಆಗುತ್ತದೆ, ಸಿಹಿಯಾದ ಮಾತುಗಳಿಂದ ಇವರನ್ನು 
ವಶಮಾಡಬಹುದು. 


ಸಿಂಹರಾಶಿ: ಸಿಂಪರಃಶಿಯಲ್ಲಿ ಚಂದ್ರನು ಇರುವಾಗ ಜನಿಸಿದವನು. 
ತೀಕ್ಷ್ಣಸ್ವಭಾವದವನು, ಕೋಪಉಳ್ಳವನು, ದಪ್ಪವಾದ ಗಲ್ಲಊಳ್ಳವನು ಅಗಲ 
ವಾದ ಮುಖಉಳ್ಳವನು, ಪಿಂಗಲ ಕಣ್ಣು ಉಳ್ಳವನು, ಅಲ್ಲಸಂತತಿಯವನು, 
ಸ್ತ್ರೀಯರನ್ನು ದ್ವೇಷಿಸುವವನು. ವನ, ಗುಡ್ಡ, ಕಾಡು, ಪರ್ವತ ಇತ್ಯಾದಿ 
ಸಂಚಾರ ಪ್ರಿಯನು, ಮಾಂಸಾಹಾರದಲ್ಲಿ ಪ್ರೀಶಿಉಳ್ಳವನು, ಮಾಡಬುರದ 
ಕಷ್ಟವಾದ ಕಾರ್ಯಗಳನ್ನು ಮಾಡಬಲ್ಲವನು, ಬಾಯಾರಿಕೆ ಹೊಟ್ಟೆನೋವು, 
ಹಲ್ಲುನೋವು, ಮತ್ತು ಮಾನಸಿಕ ಪೀಡೆಉಳ್ಳವನು, ಅಹಂಭಾವ ಉಳ್ಳವನು, 
.ಉದಾರನು, ಪರಾಕ್ರವೀಯಂ. ದೃಢವಾದ ಬುದ್ದಿ ಉಳ್ಳವನು, ಮತ್ತು ಮಾತೃ 
ವಾಕ್ಯ ಪರಿಪಾಲಕನು ಆಗುತ್ತಾನೆ, 


ಕನ್ಯಾರಾಶಿ: ಕನ್ಯಾರಾಶಿಯಲ್ಲಿ ಚಂದ್ರನು ಇರುವಾಗ ಜನಿಸಿದವನು, 
ಲಜ್ಜಾ ವಂತನು, ಆಲಸಿಯು, ಸುಂದರವಾದ ದೃಖ್ಬ ಮತ್ತು ಚಲನೆ ಉಳ್ಳವನು, 
ಬಲಿಪ್ಪ ಭುಜಗಳು ಉಳ್ಳ] ವನು, ಸುಡಿವಂತನು ಸತ್ಯ ರತನು, ಕಲಾಪ್ಪಿಯನು, 
ನೃತ್ಯಸಂಗೀತ ತಗಳಲ್ಲಿ ನಿಪುಣನು, ಶಾಸ್ತ್ರ ಕ್ರಬಲ್ಲವನು, ಧರ್ಮದಂತೆ ನಡೆಯುವವನು, 
ಮೇಧಾವಂತನು, ರಶಿಕ್ರೀಡಾನಿಪ್ಪಣನು, ಧನ, ಗೃಹಾದಿಗಳನ್ನು ಪರರ ಧನದಿಂದ 
ಪಡೆಯುವವನು, ಹೆಚ್ಚು ಸ್ತ್ರೀನಂತತಿ ಉಳ್ಳವನು, ವಿದೇಶ ಸಂಚಾರ ಮಾಡು 
ವವನು, ಮತ್ತು ಮಧುರವಾದ ಮಾತುಗಳನ್ನು ಅಡುವವನು ಆಗುತ್ತಾನೆ. 


ತುಲಾರಾಶಿ: ತುಲಾರಃಶಿಯಲ್ಲಿ ಚಂದ್ರನು ಇರುವಾಗ ಜನಿಸಿದವನು 
ದೇವತಾರಾಧನೆ, ಗುರುಹಿರಿಯರ ಸೇವೆ, ಸತ್ಪುರುಷರ ಮತ್ತು ಬ್ರಾಹ್ಮಣರ 
ಆದರವನ್ನು ಮಾಡುವವನು, ಜ್ನ ನವ ೦ತನ್ನು, ಮೇಧಾವಿ, ನಿರ್ಮಲಚಿತ್ತ. ಮು, 
ಉತ್ತಮವಾದ ಶರೀ ರಉಳ್ಳ ವನು. ಮಾನವಂತನು, ಮೆಲ್ಲಗೆ ಚಲಿಸುವವನು, 
ಪ್ರಯಾಣದಲ್ಲಿ ಅಭಿರುಚಿ ಉಳ್ಳವನು, ಧನವಂತನು, ಅವಯುವಗಳಲ್ಲಿ ನ್ಯೂನತೆ 
ಉಳ್ಳವನು, ವ್ಯಾಪಾರ ವ್ಯವಹಾರದಲ್ಲಿ ಕುಶಲನು, ಹೆಸರುವಂತನು, ಕುಟುಂಬ, 
ಪರಿವಾರಕ್ಕೆ ಸಹಾಯಕನು, ಆದರೆ ಅವರಿಂದ ದೂಷಿಸಲ್ಪಡುವವನು ಆಗುತ್ತಾನೆ. 


ಜ್ಯೋತಿಷ ಬೋಧಿನಿ! 13 


ವೃಶ್ಚಿಕರಾಶಿ ಾ ವೃಶ್ಚಿಕರಾಶಿಯಲ್ಲಿ ಚಂದ್ರನಿರುವಾಗ ಜನಿಸಿದವನು, 
ಅಗಲವಾದ ಕಣ್ಣು ಮತ್ತು ಎದೆಉಳ್ಳವನು, ಉರುಟಿದ ತೊಡೆಗಳು ಉಳ್ಳ 
ವನು, ಗುರುಹಿರಿಯರಿಂದ, ತಂದೆಯಿಂದ ದೂರ ಇರುವವನು, ಬಾಲ್ಕಕಾಲದಲ್ಲಿ 
ರೋಗಪೀಡಿತನು. ಸಮಾಜದಲ್ಲಿ ಗಣ್ಮವ್ಯಕ್ತಿ , ಕ್ರೂರಸ್ಥ ಶ್ವಭಾವದವನು. ಮತ್ತ 6 
ವಜ್ರ, ಪಕ್ಷಿರೇಖೆಗಳು ಉಳ್ಳವನು, ಆಗುವನು, `ವೃಶ್ಚಿಕರಾಶಿಯು ಚಂದ್ರನ 
ನೀಚರಾಶಿ ಆಗಿರುತ್ತದೆ. ಸಾಮಾನ್ಯವಾಗಿ ವೃಶ್ಚಿಕರಾಶಿಯ ಚಂದ್ರನು ಮಧ್ಯ 
ವಯಸ್ಸಿನಲ್ಲಿ ಸುಖವನ್ನು, ಆದಿ. ಅಂತ್ಯಕಾಲದಲ್ಲಿ ದುಃಖವನ್ನು ನೀಡುತ್ತಾನೆ. 


ಧನುರಾಶಿ: ಧನುರಾಶಿಯಲ್ಲಿ ಚಂದ್ರನಿರುವಾಗ ಜನಿಸಿದವನು, ಉದ್ದ 
ವಾದ ಮುಖ ಮತ್ತು ಕುತ್ತಿಗೆ ಉಳ್ಳವನು ಪಿತ್ರಾರ್ಜಿತ ಧನಉಳ್ಳವನು, 
ಉದಾರವಾದ ಬುದ್ದಿ ಉಳ್ಳವನು ಕವಿತಾಶಕ್ತಿ ಉಳ್ಳವನು, ಬಲಿಷ್ಕನು, ವಾಕ್‌ 
ಚಾತುರ್ಯ ಉಳ ವನು, ಕರ್ಮನಿರತನು. ಕಲಾನಿಪುಣನು, ಮಲಿನನು, ಮೇಧಾ 
ವಿಯು, ಧರ್ಮಶಾಸ್ತ್ರವನ್ನು ಬಲ್ಲವನು, ಕಟುಂಬ ಕಲಹ ಉಳ್ಳವನು ಆಗು 
ತ್ತಾನೆ. ದಂಡೋಪಾಯದಿಂದ ಇವರನ್ನು ವಶಮಾಡಲು ಅಗುವುದಿಲ್ಲ ಆದರೆ 
ಉಪಯದಿಂದ ಇವರನ್ನು ವಶಮಾಡಬಹುದು. 


ಮಕರರಾಶಿ: ಮಕರರಾಶಿಯಲ್ಲಿ ಚಂದ್ರನಿರುವಾಗ ಜನಿಸಿದವನು, ಸದಾ 
ಸಂಕಷ್ಟಗಳಲ್ಲಿ ನಿರತನಾಗಿ ಇರುವವನು, ದಾನ ಧರ್ಮದ ಹೆಸರಿನಲ್ಲಿ ಮೋಸ, 
ವಂಚನೆ ಇತ್ಯಾದಿಗಳಿಂದ ಧನಗಳಿಸುವವನು, ಕೃಶವಾದ ಕಾಲು ಮತ್ತು ತೊಡೆ 
ಗಳು ಮತ್ತು ಸುಂದರವದ ಕಣ್ಣು ಗಳು, ಉಳ್ಳವನು, ಉತ್ತಮ ಮೇಧಾಶಕ್ತಿ 
ಉಳ್ಳವನು, ಸೌಭಾಗ್ಯವಂತನು, ಸಂಪತ್ತು ಉಳ್ಳವನು, ಆಲಸಿಯು, ಶೀತವನ್ನು 
ತಡೆಯಲು ಅಸಮರ್ಥನು, ಸಂಚಾರದಲ್ಲಿ ಆಸಕ್ತಿ ಉಳ್ಳವನು, ಬಲಿಷ್ಕನು, 
ಕವಿತಾಶಕ್ತಿ ಉಳ್ಳವನು, ಲೋಭಿಯು, ಹೀನಜಾಶಿಯ ಸ್ತ್ರೀಯರಲ್ಲಿ ಮತ್ತು 
ವೃದ್ಧ ಸ್ತ್ರೀಯರಲ್ಲಿ ಆಸಕ್ತಿ ಉಳ್ಳವನು, ನಿರ್ಲಜ್ಜನು, ನಿರ್ದಯಿಯು ಆಗುತ್ತಾನೆ, 


ಕುಂಭರಾಶಿ: ಕುಂಭರಾಶಿಯಲ್ಲಿ ಚಂದ್ರನು ಇರುವಾಗ ಜನಿಸಿದವನು 
ಉದ್ದವಾದ ಕುತ್ತಿಗೆ ಉಳ್ಳ ವನು, ಉಬ್ಬಿದ ನರಗಳು, ತುಂಬಾ ರೋಮ ಇರುವ 
ದೀರ್ಥವಾದ ಶರೀರ ಉಳ್ಳವನು, ಕಿಪುಡನು, ಪರಸ್ತ್ರೀ, ಪರದ್ರವ್ಯ ಮತ್ತು 
ಪಾಪಕಾರ್ಯದಲ್ಲಿ ಆಸಕ್ತಿ ಉಳ್ಳವನು, ಕೆಲವೊಮ್ಮೆ ಉತ್ತಮ ಸ್ಥಿತಿಯಲ್ಲಿದ್ದರೆ, 


ಜ್ಯೋತಿಷ ಬೋಧಿನೀ 84 


ಕೆಲವೊಮ್ಮೆ ಹಾಳಾದ ನಷ್ಟಸ್ಥಿತಿಯಲ್ಲಿ ಇರುವವನು, ಇಷ್ಟವಿತ್ರ, ಸುಗಂಧ 
ದ್ರವ್ಯ, ಅಲಂಕಾರ ವಸ್ತುಗಳಲ್ಲಿ ಪ್ರೀತಿಉಳ್ಳವನು, ಮತ್ತು ಕಷ್ಟ ಸಹಿಷ್ಣುವು 
ಆಗುತ್ತಾನೆ, 

ನೂನರಾಶಿ: ವೂನರಾಶಿಯಲ್ಲಿ ಚಂದ್ರನಿರುವಾಗ ಜನಿಸಿದವನು ಜಲ 
ಜನ್ಯ ಅಥವಾ ಜಲಸಂಬಂಧ ವ್ಯಾಪರದಿಂದ ದೃವ್ಯಗಳಿಸುತ್ತಾ ನೆ, ಇತರರ 
ಧನವನ್ನು ಅನುಭವಿಸುವವನು, ವಸ್ತ್ರ, ಅಲಂಕಾರ ದುತ್ತು ಹೆಂಡತಿಯಲ್ಲಿ ಅಸಕ್ತಿ 
ಉಳ್ಳವನು, ಕಾಂತಿಯುತ ಶರೀರ ಉಳ್ಳವನು, ಮಾನವಂತನು, ಬುದ್ಧಿವಂತನು, 
ಸ್ತ್ರೀಯರಿಂದ ತ್ಯಜಿಸಲ್ಪಟ್ಟವನು, ಜೂಜು ನಿಕ್ಷೇಪಗಳಿಂದ ಹಣಗಳಿಸುವವನು, 
ಸುಖವಂತನು ಮತ್ತು ವಿದ್ಯಾವಂತನು ಆಗುತ್ತಾನೆ. 


ಮೇಲೆ ಹೇಳಿದ ಚಂದ್ರನ ರಾಶಿಸ್ಥಿತ ಫಲವನ್ನು ನಿರ್ಣಯಿಸುವಾಗ ಚಂದ್ರ 
ಸ್ಥಿತರಾಶಿಯ ಬಲವನ್ನು, ಚಂದ್ರರಾಶ್ಯಾಧಿಪನ ಬಲವನ್ನು ಮತ್ತು ಚಂದ್ರನ ಬಲ 
ವನ್ನು ತಿಳಿದು ಫಲವನ್ನು ನಿರ್ಣಯಿಸಬೇಕು, ಮೂವರೂ ಬಲಿಪ್ಮರಾದರೆ 
ಮೇಲಿನ ಫಲಗಳು ಪೂರ್ಣವಾಗಿ ಸಂಭವಿಸುತ್ತದೆ. ಅನ್ಯಥಾ ಬಲಾಬಲಗಳಿಗೆ 
ಅನುಸಾರವಾಗಿ ಮೇಲಿನ ಫಲಗಳಲ್ಲಿ ವ್ಯತ್ಯಾಸ ಸಂಭವಿಸುತ್ತದೆ. 


೩೭. ಕುಜನ ರಾಶಿಸ್ಥಿತ ಫಲ 


ಮೇಷ ಮತ್ತು ವೃಶ್ಚಿಕ; ಕುಜನು ಸ್ವಕ್ಷೀತ್ರಗಳಾದ ಮೇಷ ಮತ್ತು 
ವೃಶ್ಚಿಕ ರಾಶಿಗಳಲ್ಲಿ ಇರುವಾಗ ಜನಿಸಿದವನು ರಾಜಪೂಜಿತನು, ಸಂಚಾರಶೀಲನು, 
ಸೇನಾಧಿಕಾರಿ, ವ್ಯಾಪಾರಿಯು, ಧನವಂತಿನು, ದೇಹದಲ್ಲಿ ಗಾಯ ಉಳ್ಳವನು, 
ಕಳ್ಳೆತನ ಮಾಡುವವನು, ಭೂಸಂಪತ್ತು ಉಳ್ಳವನು, ವಿಷಯಾಸಕ್ತಿ ಉಳ್ಳವನು 
ಆಗುತ್ತಾನೆ, 

ವೃಷಭ ಮತ್ತು ತುಲಾ : ಕುಜನು ಶುಕ್ರಕ್ಷೇತ್ರಗಳಾದವೃಷೆಭ ಮತ್ತು 
ತುಲಾ ರುಶಿಗಳೆಲ್ಲಿ ಇರುವಾಗ ಜನಿಸಿದವನು ಮಿತ್ರರ ಸದುಪದೇಶಗಳನ್ನು 
ಅಲಕ್ಷಿಸುವವನು. ಇಂದ್ರಜಾಲವಿದ್ಕೆ ಬಲ್ಲವನು. ಅಲಂಕಾರಪ್ಪಿಯನು, ಭಯ 
ಉಳ್ಳವನು ಮತ್ತು ಜಡವಾದ ದೇಹ ಉಳ್ಳವನು ಆಗುತ್ತಾನೆ. 

ವಮಿಗುನ ಮತ್ತು ಕನ್ಯಾಃ ಕುಜನು ಬುಧಕ್ತೇತ್ರ್ರಗಳಾದ ಕನ್ಯಾ ಮತ್ತು 
ಮಿಥುನ ರ:ಶಿಗಳಲ್ಲಿ ಇರುವಾಗ ಜನಿಸಿದವನು, ಕಾಂತಿಯುತನು, ರೊಪವಂತನು, 


ಜ್ಯೋತಿಷ ಬೋಧಿನೀ 8ಗ 


ಪುತ್ರವಂತನು, ಮಿತ್ರರನ್ನು ಕಳಕೊಂಡವನು, ಕೃತಜ್ಞನು, ಗಾಂಧರ್ವಯುದ್ಧ 
ಕುಶಲನು ವಾದ್ಯಸಂಗೀತ ಇತ್ಯಾದಿ ಬಲ್ಲವನು, ಲೋಭಿಯಾ, ಧನದಾಹ ಉಳ್ಳ 
ವನು ಭಯ ಇಲ್ಲದವನು ಆಗುತ್ತಾನೆ, 

ಕರ್ಕಟಿಕ : ಕುಜನು ತನ್ನ ನೀಚರಾಶಿಯಾದ ಕರ್ಕಟಕ ರಾಶಿಯಲ್ಲಿ ಇರು 
ವಾಗ ಜನಿಸಿದವನು ಧನವಂತನು, ಜಲಪ್ರಯಔಣಾದಿಗಳಿಂದ ಧನ, ಸಂಪತ್ತನ್ನು 
ಗಳಿಸುವವನು, ಮೇಧಾವಿಯು, ಅಂಗವೈಕಲ್ಯ ಉಳ್ಳವನು, ಖಲನು ಆಗುವನು, 

ಸಿಂಹ: ರವಿ ಕ್ಷೇತ್ರವಾದ ಸಿಂಹರಾಶಿಯಲ್ಲಿ ಕುಜನು ಇರುವಾಗ ಜನಿಸಿ 
ದವನು ನಿರ್ಧನನಾಗಿ ಕಷ್ಟ. ದುಃಖಗಳನ್ನು ಅನುಭವಿಸುವವನು, ಪರ್ವತ, ವನ 
ಇತ್ಯಾದಿ ಸಂಚಾರಗಳಲ್ಲಿ ಆಸಕ್ತಿ ಉಳ್ಳವನು, ಅಲ್ಪ ಸ್ತ್ರೀಸುಖ ಮತ್ತು ಸಂತತಿ 
ಉಳ್ಳವನು ಆಗುತ್ತಾನೆ. 

ಮಕರ: ಕುಜನು ಉಚ್ಚ ಕ್ಷೇತ್ರವಾದ ಮಕರೆರುಶಿಯಲ್ಲಿ ಇರುವಾಗ 
ಜನಿಸಿದವನು, ಧನ ಉಳ್ಳವನು, ಅನೇಕ ಪುತ್ತರು ಉಳ್ಳವನು ಮುಖಂಡನು 
ಮತ್ತು ರಾಜಶುಲ್ಕನು ಆಗುತ್ತಾನೆ, 

ಕುಂಭ: ಶನಿಕ್ಷೇತ್ರವಾದ ಕುಂಭರಾಶಿಯಲ್ಲಿ ಕುಜನು ಇರುವಾಗ ಜನಿಸಿ 
ದವನು, ದುಃಖದಿಂದ ಪೀಡಿತನು, ಧನವನ್ನು ಕಳಕೊಂಡವನು, ಸಂಚಾರಶೀಲನು, 
ಅಸತ್ಯವನ್ನು ಮಾತಾಡುವವನು ಮತ್ತು ತೀ ಕ್ಸ ಸ್ವಭಾವದವನು ಆಗುತ್ತಾನೆ, 


ಧನು ಮತ್ತು ನೂನ: ಗುರುಕ್ಷೇತ್ರವಾದ ಧನಂ ಮತ್ತು ವೂನರಾಶಿ 
ಯಲ್ಲಿ ಕುಜನು ಇರುವಾಗ ಜನಿಸಿದವನು ಅನೇಕ ಶತ್ರುಗಳು ಇರುವವನು, 
ಮಂತ್ರಿಯು, ಪ್ರಸಿದ್ಧಿ ಹೊಂದಿದವನು, ಭಯ ಇಲ್ಲದವನು, ಅಲ್ಬಸಂತಾನ 
ಉಳ್ಳವನು ಆಗುವನು. ವನದ ಕುಜನು ಸುಖವನ್ನು ಧನುವಿನ ಕುಜನು 
ಅಧಿಕಾರವನ್ನು ಕೊಡುತ್ತಾನೆ, 


೩೮. ಬುಧನ ರಾಶಿಸ್ಥಿತ ಫಲ - 
ಮೇಷ ಮತ್ತು ವೃಶ್ಚಿಕ: ಬುಧನು ಕುಜಕ್ಷೇತ್ರಗಳಲ್ಲಿ ಇರುವಾಗ ಜನಿಸಿ 
ದವನು, ಜೂಜಾಡುವವನು, ಸಾಲಗಾರನು, ಮದ್ಯಪಾನ ಮಾಡುವವನು, 
ನಂಸ್ತಿಕನು ಕಳ್ಳತನ ಮಾಡುವವನು, ಧನಹೀನನು, ಕೆಟ್ಟಹೆಂಡತಿ ಉಳ್ಳವನು, 
ಮೋಸಗುರನು ಮತ್ತು ಅಸತ್ಯವಂತನು ಆಗುತ್ತಾನೆ, 


ಜ್ಯೋತಿಷ ಬೋಧಿನಿ 86 


ತುಲಾ ಮುತ್ತು ವೃಷಭ: ಬುಧನು ಶುಕ್ರಕ್ಷೇತ್ರವಲ್ಲಿ ಇರುವಾಗ ಜನಿಸಿ 
ವವನು, ಜ್ಞಾನ, ಧರ್ಮ ಮತ್ತು ವಿದ್ಯಾಪ್ರಸಾರ ಮಾಡುವವನು ಹೆಂಡತಿ 
ಮಕ್ಕಳು ಉಳ್ಳವನು, ಯಾವಾಗಲೂ ಧನಸಂಪಾದನೆಯಲ್ಲಿ ನಿರತನು, ದಾನ 
ಶೀಲನು, ಗುರುಹಿರಿಯರಲ್ಲಿ ಭಕ್ತಿ ಉಳ್ಳವನು ಆಗುತ್ತಾನೆ. 

ವಿಂಧುನ' ಬುಧನು ತನ್ನ ಸ್ವಕ್ಷೇತ್ರವಾದ ಮಿಥುನದಲ್ಲಿ ಇರುವಾಗ 
ಜನಿಸಿದವನು ಹೆಚ್ಚು ಮಾತಾಡುವವನು, ಕಲಾನಿಪುಣನು, ಸಂಗೀತಿಪ್ಪಿಯನು, 
ಶಾಸ್ತ್ರಗಳನ್ನು ಬಲ್ಲವನು. ಸಿಹಿಯಾದ ಮಾತುಗಳನ್ನು ಆಡುವವನು, ಸೌಖ್ಯ 
ವಂತನು ಆಗುತ್ತಾನೆ, 

ಕರ್ಕಟಕ : ಬುಧನು ಕರ್ಕಟಕರುಶಿಯಲ್ಲಿ ಇರುವಾಗ ಜನಿಸಿದವನು. 
ಜಲಜನ್ಯವಸ್ತುಗಳಿಂದ ದ್ರವ್ಯವನ್ನು ಸಂಪಾದಿಸುವವನು, ತನ್ನ ಕುಟುಂಬದವ 
ರಿಂದ ದ್ವೇಷಿಸಲ್ಪಡುವವನು ಆಗುತ್ತಾನೆ, 

ಸಿಂಹ: ಬುಧನು ಸಿಂಹರಾಶಿಯಲ್ಲಿ ಇರುವಾಗ ಜನಿಸಿದವನು ಸ್ತ್ರೀಯ 
ರಿಂದ ದ್ವೇಷಿಸಲ್ಪಡುವವನು, ಸುಖ ಮತ್ತು ಪುತ್ರರನ್ನು ಕಳಕೊಂಡವನು, 
ಸಂಚಾರಶೀಲನು, ತಿಳುವಳಿಕೆ ಇಲ್ಲದವನು, ಸ್ಟ್ರೀಲೋಲನು, ಶಿತಸ್ಥೈತನು 
ಆಗುತ್ತಾನೆ. 


ಸ್ರಿ 


ಕನ್ಯಾಃ ಬುಧನು ತನ್ನ ಉಚ್ಚರಾಶಿಯಾದ ಕನ್ಕೆಯಲ್ಲಿ ಇರುವಾಗ 
ಜನಿಸಿದವನು ತ್ಕಾಗವಂತನು. ಪಂಡಿತನು, ಸಕಲಗುಣ ಸಂಪನ್ನನು, ಸುಖವಂತನು, 
ತಾಳ್ಮೆ ಉಳ್ಳವನು, ಭಯ ಇಲ್ಲದವನು ಮತ್ತು ಯುಕ್ತಿವಂತನು ಆಗುತ್ತಾನೆ. 


ಧನು: ಬುಧನು ಧನುರಾಶಿಯಲ್ಲಿ ಇರುವಾಗ ಜನಿಸಿದವನು ರಾಜ 
ಪೂಜಿತನು, ಪಂಡಿತನು, ಸಮಯಕ್ಕೆ ಸರಿಯಾಗಿ ಮಾತಾಡುವವನು ಆಗುತ್ತಾನೆ, 

ಮಕರ: ಮತ್ತು ಕುಂಭ: ಬುಧನು ಶನಿಕ್ಷೇತ್ರದಲ್ಲಿ ಇರುವಾಗ ಜನಿಸಿ 
ದವನು ಪರಸೇವೆಯಲ್ಲಿ ನಿರತನು, ಧನ ಇಲ್ಲದವನು, ಕೆತ್ತನೆ ಕೆಲಸಗಳಲ್ಲಿ 
ಪ್ರವೀಣನು, ಸಾಲವಂತನು, ಭಾರವಾದ ಕೆಲಸಗಳನ್ನು ಮಾಡುವವನು 
ಆಗುತ್ತಾನೆ. 

ವೂನಃ ಬುಧನು ತನ್ನ ನೀಚೆರಾಶಿಯಾದ ವೂನದಲ್ಲಿ ಇರುವಾಗ 
ಜನಿಸಿದವನು ಉತ್ತಮ ಭತ್ಕನು ಹೀನವೃತ್ತಿಗಳಲ್ಲಿ ಪ್ರವೀಣನು ಆಗುತ್ತಾನೆ. 


ಜ್ಯೋತಿಷ ಬೋಧಿನೀ 87 


೩೯. ಗುರುವಿನ ರಾಶಿಸ್ಥಿತ ಫಲ 


ಮೇಷ ಮತ್ತು ವೃಶ್ಚಿಕ : ಗುರುವು ಕುಜಕ್ಷೇತ್ರಗಳಲ್ಲಿ ಇರುವಾಗ 
ಜನಿಸಿದವನು ಸೇನಾನಾಯಕನು, ಅಧಿಕಧನಉಳ್ಳೆ ವನು, ಹೆಚ್ಚು ಸಂತತಿ ಮತ್ತು 
ಪತ್ನೀ ಸುಖಉಳ್ಳಿವನು, ಉದಾರನು, ಉತ್ತಮ ಪರಿಚಾರಕರು ಉಳ್ಳವನು, 
ಕ್ಷಮಾಗುಣ ಇರುವವನು, ಕಾಂತಿಯುತನು, ಗುಣವಂತನ್ನ್ಮು ಪ್ರಖ್ಯೂತನು 
ಆಗುತ್ತಾನೆ. 


ವ, ಷಭ ಮತ್ತು ತುಲಾ: ಗುರುವು ಶುಕ್ರಕ್ಷೇತ್ರಗಳಲ್ಲಿ ಇರುವಾಗ ಜನಿ 
ಸಿದವನು 'ಅರೋಗ್ಯಮತನು. ಸ ಸುಖವಂತನು, bl ಮಿತ್ರ, ಪ್ರತ್ರಾದಿಉಳ್ಳ 
ವನು, ಉದಾರಗುಣಾನ್ವಿತನು, ಎಲ್ಲರಿಂದ ಮೆಚ್ಚಲ್ಲ ಿಟ್ಟವನು ಆಗುತ್ತಾನೆ. 

ಕನ್ಯಾ: ಮತ್ತು ವಿಂಥುನೆ: ಗುರುವು ಬುಧಕ್ಷೇತ್ರಗಳಲ್ಲಿ ಇರುವಾಗ 
ಜನಿಸಿದವನು ದೊಡ್ಡ ಕುಟುಂಬಉಳ್ಳೆ ವನು, ಪುತ್ರ. ಮಿತ್ರಾ ದಿಉಳ್ಳೆ ವನು ಸುಖ 
ವಂತನು, ಮಂತ್ರಿಯು ಆಗುತ್ತಾನೆ, 


ಕರ್ಕಟಕ : ಗುರುವು ತನ್ನ ಉಚ್ಛಕ್ಷೇತ್ರವಾದ ಕರ್ಕಟಕ ರಾಶಿಯಲ್ಲಿ 
ಇರುವಾಗ ಜನಿಸಿದವನು ರತ್ನ, ಪುತ್ರ, ಧನ, ದಾರ, ವೈಭವ, ಐಶ್ವರ್ಯ, 
ಸದ್ದುದ್ಧಿ » ಸುಖ ಇತ್ಯಾದಿ ಉಳ್ಳವನು ಆಗುತ್ತಾನೆ. 


ಸಿಂಹ : ಗುರುವು ಸಿಂಹರಾಶಿಯಲ್ಲಿ ಇರುವಾಗ ಜನಿಸಿದವನು ದಂಡ 
ನಾಯಕನು ಆಗುತ್ತಾನೆ ಮತ್ತು ಗುರುವು ಉಚ್ಚದಲ್ಲಿ ನೀಡುವ ಸಕಲ ಫಲ 
ಗಳನ್ನು ನೀಡುತ್ತಾನೆ. 

ಕುಂಭ: ಗುರುವು ಕುಂಭರಾಶಿಯಲ್ಲಿ ಇರುವಾಗ ಉಚ್ಛೆರಾಶಿಯಲ್ಲಿ 
ನೀಡುವ ಸಕಲ ಫಲಗಳನ್ನು ನೀಡುತ್ತಾನೆ. 

ಧನು ಮತ್ತು ನಮೊನ: ಗುರುವು ತನ್ನ ಸ್ವಕ್ಷೇ ತ್ರಗಳಾದ ಧನು ಮತ್ತು 
ವೂನರಾಶಿಯಲ್ಲಿ ಇರುವಾಗ ಜನಿಸಿದವನು ಜಿಲ್ಲ ನಧಿಕಾರಿ, ಮಂತ್ಬಿ ಸೇನಾಧಿಪತಿ 
ಅಥವಾ ಧನವಂತನು ಆಗುತ್ತಾನೆ. 


ಮಕರ: ಗುರುವು ಮಕರರಾಶಿಯಲ್ಲ ಇರುವಾಗ ಜನಿಸಿದವನು ಹೀನ 
ಕೆಲಸಗಳನ್ನು ಮಾಡುವವನು, ಅಲ್ಲಸಂಪತ್ತು ಉಳ್ಳವನು, ಸುಖ ಇಲ್ಲದವನು 
ಆಗುತ್ತಾನೆ, 


ಚ್ಕೊ ತಿಷ ಬೋಧಿನೀ 88 


೪೦. ಶುಕ್ರನ ರಾತಿಸ್ಥಿತ ಫಲ 
ಇ 


. ಮೇಷ ಮತ್ತು ವೃಶ್ಚಿಕ: ಶುಕ್ರನು ಕುಜಕ್ಷೇತ್ರಗಳಲ್ಲಿ ಇರುವಾಗ 
ಜನಿಸಿದವನು ಪರಸ್ತ್ರೀಯರನ್ನು ಅಪೇಕ್ಷಿಕುವವನು ಮತ್ತು ಅದರಿಂದಾಗಿ ಧನ 
ವನ್ನು ಕಳಕೊಂಡವನು, ಕೆಟ್ಟಹೆಸರನ್ನು ಪಡೆದವನು, ತನ್ನ ವಂಶಕ್ಕೆ ಆಪಕೀರ್ತಿ 
ಯನ್ನು ತರುವವನು ಆಗುತ್ತಾನೆ. 

ವೃಷಭ ಮತ್ತು ತುಲಾ: ಶುಕ್ರನು ಸ್ವಕ್ಷೇತ್ರದಲ್ಲಿ ಇರುವಾಗ ಜನಿಸಿ 
ದವನು ತನ್ನ ಪರುಕ್ರಮ ಮತ್ತು ಬುದ್ಧಿವಂತಿಕೆಯಿಂದ ಧನಗಳಿಸುತ್ತಾನೆ, 
ಸಮಾಜದಲ್ಲಿ ಗಣ್ಯವ್ಯಕ್ತಿ ಆಗುತ್ತಾನೆ. ತನ್ನ ಕುಟುಂಬದಲ್ಲಿ ಮುಖ್ಯಸ್ಥನು 
ಮತ್ತು ಪ್ರಸಿದ್ಧಿ ಹೊಂದಿವವನು ಆಗುತ್ತಾನೆ. 

ಮಿಥುನ: ಶುಕ್ರನು ಬುಧಕ್ಷೇತ್ರವಾದ ಮಿಥುನದಲ್ಲಿ ಇರುವಾಗ ಜನಿಸಿ 
ದವನು, ರಾಜಕಾರ್ಯನಿರತನು, ಧನವಂತನು, ಕಲುಭಿರುಚಿ ಉಳ್ಳೆವನು 
ಆಗುತ್ತಾನೆ, 

ಕರ್ಕಟಕ : ಶುಕ್ರನು ಕರ್ಕಟಕರಾಶಿಯಲ್ಲಿ ಇರುವಾಗ ಜನಿಸಿದವನು, 
ಇಬ್ಬರು ಹೆಂಡತಿಯರು ಉಳ್ಳವನು, ಯಾಚಕನು, ಭಯ ಉಳ್ಳವನು, 
ಕಾಮಿಯು ದುಃಖಉಳ್ಳವನು ಆಗುತ್ತಾನೆ. 

ಸಿಂಹ: ಶುಕ್ರನು ಸಿಂಹರಾಶಿಯಲ್ಲಿ ಇರುವಾಗ ಜನಿಸಿದವನು, ಸ್ತ್ರೀಯ 
ರಿಂದ ಧನವನ್ನು ಗಳಿಸಿದವನು, ಉತ್ತಮ ಪತ್ನಿಉಳ್ಳವನು, ಅಲ್ಪ ಸಂತತಿ 
ಉಳ್ಳವನು, ಆಗುತ್ತಾನೆ. 

ಕನ್ಯಾಃ ಶುಕ್ರನು ತನ್ನ ನೀಚಕ್ಷೇತ್ರವಾದ ಕನ್ಶಾರಶಿಯಲ್ಲಿ ಇರುವಾಗ 
ಜನಿಸಿದವನು, ಅತಿಹೀನ ಕರ್ಮಗಳನ್ನು ಮಾಡುಪವನು ಆಗುತ್ತನೆ. 

ಧನು : ಶುಕ್ರನು ಧನುರಾಶಿಯಲ್ಲಿ ಇರುವಾಗ ಜನಿಸಿದವನು ಸದ್ಗುಣನು, 
ಧನವಂತನು ಆಗುತ್ತಾನೆ. 

ಮಕರ ಮತ್ತು ಕುಂಭ: ಶುಕ್ರನು ಶನಿಕ್ಷೇತ್ರದಲ್ಲಿ ಇರುವಾಗ ಜನಿಸಿ 
ದವನು, ಸೌಭಾಗ್ಯವಂತನು, ಸ್ತ್ರೀವಶನು ಆದವನು, ನೀಚಸ್ಟ್ರೀಯರಲ್ಲಿ ಆಸಕ್ತಿ 
ಉಳ್ಳವನು ಆಗುತ್ತಾನೆ, 

ಪೂನ: ಶುಕ್ರನು ತನ್ನ ಉಚ್ಚಕ್ಷೇತ್ರವಾದ ವೂನರಾಶಿಯಲ್ಲಿ ಇರುವಾಗ 
ಜನಿಸಿದವನು ವಿದ್ಯಾವಂತನು. ಧನವಂತನು, ರಾಜಪೂಜಿತನು ಮತ್ತು ಭಾಗ್ಯ 


ಜ್ಯೋತಿಷ ಬೋಧಿನಿ 80 


೪೧. ಶನಿಯ ಕಾತಿಸ್ಥಿತ ಫಲ 


ಮೇಷ: ಶನಿಯಂ ತನ್ನ ನೀಚಕ್ಷೇತ್ರವಾದ ಮೇಷರಾಶಿಯಲ್ಲಿ ಇರುವಾಗ 
ಜನಿಸಿದವನು ಮೂರ್ಯನು, ಸಂಚಾರಶೀಲನು, ಕಪಟಉಳ್ಳವನು, ಮಿತ್ರರಹಿತನು 
ಆಗುತ್ತಾನೆ. 


ವೃಷಭ: ಶನಿಯು ವೃಷಭರಾಶಿಯಲ್ಲಿ ಇರುವಾಗ ಜನಿಸಿದವನು, 
ಪತಿತೆಯರಲ್ಲಿ ಅನುರಾಗಉಳ್ಳವನು, ಅಲ್ಬ ಐಶ್ವರ್ಯ, ಸಂಪತ್ತು, ವೈಭವ 
ಇತ್ಕಾದಿ ಉಳ್ಳವನು ಮತ್ತು ಅನೇಕ ಸ್ತ್ರೀ ಉಳ್ಳವನು ಆಗುತ್ತಾನೆ, 


ನಿಂಘುನಃ ಮತ್ತು ಕನ್ಯಾಃ ಶನಿಯು ಬುಧಕ್ಷೆತ್ರದಲ್ಲಿ ಇರುವಾಗ ಜನಿಸಿ 
ದವನು, ನಿರ್ಲಜ್ಜನು, ದುಃಖವಂತನು, ಅಷುತ್ತನು, ಲೇಖನದಲ್ಲಿ ಕುಶಲನು, 
ಗ್ರಾಮಪುರಾಧಿಕಾರಿ ಅಥವಾ ಜಿಲ್ಲಾಧಿಕಾರಿ ಆಗುತ್ತಾ ನೆ, 

ಕರ್ತಟಿಕ: ಶನಿಯು ಕರ್ಕಟಕ ರಾಶಿಯಲ್ಲಿ ಇರುವಾಗ ಜನಿಸಿದವನು, 
ಧನವಿಲ್ಲದವನು, ವಿಕೃತದಂತ ಉಳ್ಳವನು, ಮಾತೃಸುಖ ಇಲ್ಲದವನು, 
ಅಜ್ಞಾನಿಯು, ಪುತ್ರಹೀನನು ಆಗುವನು. 


ಸಿಂಹ: ಶನಿಯು ಸಿಂಹರಾಶಿಯಲ್ಲಿ ಇರುವಾಗ ಜನಿಸಿದವನು, ಅಭಿಮಾನ 
ಇಲ್ಲದವನು, ಸುಖ, ಸಂತತಿ ಇಲ್ಲದವನು. ಕಾಯಕಷ್ಟಗಳನ್ನು ಮಾಡುವವನು 
ಆಗುತ್ತಾನೆ. 


ತುಲಾ; ಶನಿಯು ತನ್ನ ಉಚ್ಚಕ್ಷೇತ್ರವಾದ ತುಲೆಯಲ್ಲಿ ಇರುವಾಗ ಜನಿಸಿ 
ದವನು ಪೃ.ದ್ಧಿ ಪಡೆದವನು, ಊರಿನಲ್ಲಿ ಸಂಘ ಸಂಸ್ಥೆಗಳಲ್ಲಿ ಮಾನಿಸಲ್ಪಡು 
ವವನು, ಧನವಂತನು ಆಗುತ್ತಾನೆ, 

ವೃಶ್ಚಿಕಃ ಶನಿಯು ಕುಜಕ್ಷೇತ್ರವಾದ ವೃಶ್ಚಿಕರಾಶಿಯಲ್ಲಿ ಇದ್ದಾಗ ಜನಿಸಿ 
ದವನು ಚಂಚಲಚಿತ್ತನು, ನಿರ್ದಯಿಯು, ಬಂಧನ, ಶಿಕ್ಷೆ, ಹೊಡೆತ ಇತ್ಯಾದಿ 
ಗಳನ್ನು ಅನುಭವಿಸುವವನು ಆಗುತ್ತಾನೆ. 

ಧನು ಮತ್ತು ಮೂನ: ಶನಿಯು ಗುರುಕ್ತೇತ್ರಗಳಲ್ಲಿ ಇರುವಾಗ ಜನಿಸಿ 
ದವನು, ಉತ್ತಮ ಅಂತಃಕರಣ ಉಳ್ಳೆವನು, ವಾರ್ಧಿಕ್ಯದಲ್ಲಿ ಸುಖ ಉಳ್ಳವನು, 
ಉತ್ತಮ ಸ್ಕೀ ಪುತ್ರರು ಉಳ್ಳವನು, ವಿಶ್ವಾಸಾರ್ಹನು, ಧನವಂತನು, ಗ್ರಾಮ 
ಪುರಾಧಿನಾಯಕನು ಆಗುತ್ತಾನೆ 
ಜ್ಯೋತಿಷ ಬೋಧಿನಿ! 90 


ಮಕರ: ಮತ್ತು ಕುಂಭ: ಶನಿಯು ತನ್ನ ಸ್ವಕ್ಷೀತ್ರಗಳಾದ ಮಕರ 
ಮತ್ತು ಕುಂಭರ:ಶಿಗಳಲ್ಲಿ ಇರುವಾಗ ಜನಿಸಿದವನು, ಪರಸ್ತ್ರೀ ಪರಧನಗಳಿಂದ 
ಕೂಡಿದವನು, ನಗರಸಭಾಪತಿ, ಅಥವಾ ಸೇನಾಧಿಕಾರಿ, ದೃಷ್ಟಿದೋಷ ಉಳ್ಳ 
ವನು, ಶುಚಿತ್ವ ಇಲ್ಲದವನು, ಹೆಚ್ಚುಕಾಲ ಧನ ಉಳ್ಳವನು. ವೈಭವವಂತನು, 
ಸುಖ-ಸಂತೋಷಗಳಿಂದ ಕೂಡಿದವನು ಆಗುತ್ತಾನೆ, 


೪೨. ರಾತಿಸ್ಲಿತ ಗೃಹರ ಫಲ 
ಇ. ಬ 4 

ಸ್ವಕ್ಷೇತ್ರಗತ ಗ್ರಹಫಲ: 1, ಒಬ್ಬ ಗ್ರಹನು ಸ್ವಕ್ಷೇತ್ರದಲ್ಲಿ ಇದ್ದರೆ ತನ್ನ 

ಕುಲಕ್ಕೆ ಸಮನಾದವನು ಆಗುತ್ತಾನೆ, 2, ಎರಡು ಗ್ರಹರು ಸ ಕ್ಷೇತ್ರದಲ್ಲಿ ಇದ್ದರೆ 
hal ೦ 

ಕುಟುಂಬದಲ್ಲಿ ಪ್ರಮುಖನಂ ಆಗುತ್ತಾನೆ. 3. ಮೂರು ಗ್ರಹರು ಸ್ವಕ್ಷೇತ್ರದಲ್ಲಿ 
ಇದ್ದರೆ, ಬಂಧುಗಳಿಂದ ಪೂಜಿಸಲ್ಪಡುತ್ತಾನೆ. 4, ನಾಲ್ಕು ಗ್ರಹರು ಸ್ವಕ್ಷೇತ್ರದಲ್ಲಿ 
-ಇದ್ದರೆ ಧನವಂತನು ಆಗುತ್ತಾನೆ, 5. ಐದು ಗ್ರಹರು ಸ್ವಕ್ಷೇತ್ರದಲ್ಲಿ ಇದ್ದರೆ 
ಸುಖವಂತನು ಆಗುತ್ತಾನೆ. 6. ಆರು ಗ್ರಹರು ಸ್ವಕ್ಷೇತ್ರದಲ್ಲಿ ಇದ್ದರೆ ಭೋಗ 
ವಂತನು ಆಗುತ್ತಾನೆ. 7, ಏಳು ಗ್ರಹರು ಸ್ವಕ್ತಿ 
ಆಗುತ್ತಾನೆ, 

- } 
ಮಿತ್ರರಾಶಿಗತ ಗ್ರಹಫಲಃ 1. ಒಬ್ಬ ಗ್ರಹನು ಮಿತ್ರರಾಶಿಯಲ್ಲಿದ್ದು 
ಅನ್ಯರು ಶತ್ರು ಅಥವಾ ಸಮರಾಶಿಯಲ್ಲಿ' ಇದ್ದರೆ ಪರರಿಂದ ಪೋಷಿಸಲ್ಪಡು 
ವನು. 2. ಎರಡು ಗ್ರಹರು ಮಿತ್ರರಾಶಿಯಲ್ಲಿ ಇದ್ದರೆ ಮಿತ್ರರಿಂದ ಪೋಷಿಸಲ 
ಡುವನು. 3. ಮೂರು ಗ್ರಹರು ಮಿತ್ರರಾಶಿಯಲ್ಲಿ ಇದ್ದರೆ ಸ್ವಜನರಿಂದ ಪೋಷಿ 
ಸಲ್ಫಡುವನ್ನು 4. ನಾಲ್ಕು ಗ್ರಹರು ಮಿತ್ರರಾಶಿಯಲ್ಲಿ ಇದ್ದರೆ ಬಂಧುಗಳಿಂದ 
ಪೋಷಿಸಲ್ಪಡುವನು, 5. ಐದು ಗ್ರಹರು ಮಿತ್ರರಾಶಿಯಲ್ಲಿ ಇದ್ದರೆ ನಾಯಕನು 
ಆಗುತ್ತಾನೆ, 6. ಆರು ಗ್ರಹರು ಮಿತ್ರರಾಶಿಯಲ್ಲಿ ಇದ್ದರೆ ಸೇನಾಧಿಪತಿ ಆಗು 
ತ್ತಾನೆ. 7. ಏಳು ಗ್ರಹರು ಮಿತ್ರರಾಶಿಯಲ್ಲಿ ಇದ್ದರೆ ರಾಜನು ಆಗುತ್ತಾನೆ, 


PY 

(CL 
a 

30 
2 
a 
a 
d 
pl 
p24 
u 
Le 


ಒಬ್ಬ ಗ್ರಹನು ಉಚ್ಛಕ್ಷೇತ್ರದಲ್ಲಿದ್ದು ಮಿತ್ರಗ್ರಹರಿಂದ ನೋಡಲ್ಪಟ್ಟರೆ 
ರುಜನು ಆಗುತ್ತಾನೆ. ಒಬ್ಬ ಗ್ರಹನು ಉಚ್ಚಕ್ಷೇತ್ರದಲ್ಲಿದ್ದು ಮಿತ್ರಗ್ರಹರಿಂದ 
ಯುತನಾದರೆ ವಿಪುಲವಾದ ಧನವನ್ನು ಗಳಿಸುತ್ತಾನೆ. 

ಶತ್ರು ನೀಚರಾಶಿಗತ ಗ್ರಹಫಲ: 1. ಒಬ್ಬ ಗ್ರಹನು ಶತ್ರು ಅಥವಾ 
ನೀಚ ಕ್ಲೇತ್ರದಲ್ಲಿದ್ದರೆ ಧನವನ್ನು ಕಳಕೊಳ್ಳುತ್ತಾನೆ. 2. ಎರಡು ಗ್ರಹರು ಶತ್ರು 


ಜ್ಯೋತಿಷ ಬೋಧಿನಿ! 91 


ಅಥವಾ ನೀಚ ಕ್ಷೇತ್ರದಲ್ಲಿ ಇದ್ದರೆ ಸುಖವನ್ನು ಕಳಕೊಳ್ಳುತ್ತಾನೆ. 3. ಮೂರು 
ಗ್ರಹರು ಶತ್ರು ಅಥವಾ ನೀಚ ಕ್ಷೇತ್ರದಲ್ಲಿ ಇದ್ದರೆ ಮೂಢಡನು ಆಗುತ್ತಾನೆ, 
4, ನಾಲ್ಕು ಗ್ರಹರು ಶತ್ರು ಅಥವಾ ನೀಚ ಕ್ಷೇತ್ರದಲ್ಲಿ ಇದ್ದರೆ ರೋಗಪೀಡಿತನ 
ಆಗುತ್ತಾನೆ, 5. ಐದು ಗ್ರಹರು ಶತ್ರು ಅಥವಾ ನೀಚ ಕ್ಷೇತ್ರದಲ್ಲಿ ಇದ್ದರೆ 
ಬಂಧಿತನು ಆಗುತ್ತಾನೆ. 6. ಆರು ಗ್ರಹರು ಶತ್ರು-ಅಥವಾ ನೀಚ ಕ್ಷೇತ್ರದಲ್ಲಿ 
ಇದ್ದರೆ ಕೊಲೆಗಾರನು ಆಗುತ್ತಾನೆ. 7. ಏಳು ಗ್ರಹರು ನೀಚ ಅಥವಾ ಶತ್ರು 
ಕ್ಷೇತ್ರದಲ್ಲಿ ಇದ್ದ ರೆ ಅನೇಕ ಸಂಕಷ್ಟಗಳನ್ನು ಅನುಭವಿಸುತ್ತಾನೆ, 


ಹೋರಾಫಲ $ ಪಾಪಗ್ರಹರು ಅಂದರೆ ರವ. ಕುಜ, ಮತ್ತು ಶನಿಯ 
ವಿಷಮರಾಶಿಸುಲ್ಲಿದ್ದು ಸೂರ್ಯ ಹೋರೆಯಲ್ಲಿ ಇದ್ದರೆ ಪ್ರಖ್ಯಾತನು, ಸಾಹಸ 
ಕಾರ್ಯಗಳನ್ನು ಮಾಡುವವನು, ಬಲಿಷ್ಮನಂ ಧನವಂತನು, ಮತ್ತು ತೇಜಸ್ವಿಯ 
ಆಗುತ್ತಾನೆ. 


ಶುಭಗ್ರಹರು ಅಂದರೆ ಚಂದ್ರ. ಬುಧ. ಗುರು, ಮತ್ತು ಶುಕ್ರನು 
ಸಮರಶಿಯಲ್ಲಿದ್ದು, ಚಂದ್ರಹೋರೆಯಲ್ಲಿ ಇದ್ದರೆ ಮೃಧುತ್ವ, ಕಾಂತಿ, ಸೌಖ್ಯ, 
ಸೌಭಾಗ್ಯ, ಬುದ್ಧಿ, ಮತ್ತು ಮಧುರ ಮಕ್ಕ ಉಳ್ಳವನು ಆಗುತ್ತಾನೆ. 


ಪಾಪಗ್ರಹರು ಸಮರಾಶಿಯಲ್ಲಿದ್ದು ಸೂರ್ಯ ಹೋರೆಯಲ್ಲಿ ಇದ್ದರೆ, 
ಅಥವಾ ವಿಷಮಂ:ಶಿಗಳಲ್ಲಿ ಇದ್ದು ಚಂದ್ರ ಹೋರೆಯಲ್ಲಿ ಇದ್ದರೆ ಮೇಲಿನ 
ಗುಣಗಳು ಮಧ್ಯಮವಾಗಿ ಇರುತ್ತವೆ. ಶುಭಗ್ರಹರು ವಿಷಮರಾಶಿಯಲ್ಲಿದು 
ಚಂದ್ರಹೋರೆಯಲ್ಲಿ ಇದ್ದರೆ ಅಥವಾ ಸಮರಾಶಿಯಲ್ಲಿ ಇದ್ದು ಸೂರ್ಯ 
ಹೋರೆಯಲ್ಲಿ ಇದ್ದರೆ ಮೇಲನ ಗುಣಗಳು ಮಧ್ಯಮವಾಗಿ ಇರುತ್ತದೆ. 


ಪಾಪಗ್ರಹೆರೆ ಸಮರಾಶಿಯಲ್ಲಿದ್ದು, ಚಂದ್ರಹೋರೆಯಲ್ಲಿ ಇದ್ದರೆ 
ಕೌ ಐ 
ಮೇಲಿನ ಗುಣಗಳು ಇರುವುದಿಲ್ಲ. ಹಾಗೆಯೇ ಶುಭಗ್ರಹರು ವಿಷಮರಾಶಿ 
ಯಲ್ಲಿದ್ದು ಸೂರ್ಯ ಹೋರೆಯಲ್ಲಿ ಇದ್ದರೆ ಮೇಲಿನ ಗುಣಗಳು ಇರುವುದಿಲ್ಲ. 
ದ್ರೇಕ್ಯ್ಯಾಣಗತ ಚಂದ್ರಫಲ: ಚಂದ್ರನು ಸ್ವದ್ರೇಕ್ಕಾಣದಲ್ಲಿ ಅಥವಾ 
ಮಿತ್ರದ್ರೇಕ್ಕಾಣದಲ್ಲಿ ಇದ್ದರೆ ಉತ್ತಮ ಗುಣಉಳ್ಳವನು, ರೂಪವಂತನು, 
ಆನಂದ ಸ್ವರೂಪನು ಆಗುತ್ತಾನೆ. ಅನ್ಯದ್ರೇಕ್ಕಾಣದಲ್ಲಿ ಇದ್ದರೆ ಅಂದರೆ 
ಸಮ, ಶತ್ರುದ್ರೇಕ್ಕಾಣದಲ್ಲಿ ಇದ್ದರೆ ಆದ್ರೇಕ್ಕಾಣಾಧಿಪತಿಯ ಗುಣವನ್ನು 
ಕೊಡುತ್ತಾನೆ. 


ಜ್ಯೋತಿಷ ಬೋಧಿನೀ 9 


೪೩. ಲಗ್ಲನವಾಂಶ ಫಲ 

1, ಮೇಷನವಾಂಶದಲ್ಲಿ ಲಗ್ನವು ಇದ್ದರೆ ಚೋರನು ಅಥವಾ ಸುಳ್ಳಾಡು 
ವವನು, ಆಗುತ್ತಾನೆ. 2 ವೃಷಭನವಾಂಶದಲ್ಲಿ ಲಗ್ನವಿದ್ದರೆ ಭೋಗವಂತನು 
ಆಗುತ್ತಾನೆ, 3. ವಿ:ಥುನ ನವಾಂಶದಲ್ಲಿ ಲಗ್ನವಿದ್ದರೆ ಪಂಡಿತನು ಆಗುತ್ತಾನೆ. 
4. ಕರ್ಕಟಕ ನವಾಂಶದಲ್ಲಿ ಲಗ್ನವಿದ್ದರೆ ಧನಿಕನು ಆಗುತ್ತಾನೆ. 5. ಸಿಂಹ 
ನವಾಂಶದಲ್ಲಿ ಲಗ್ನವಿದ್ದರೆ ನರೇಂದ್ರನು ಆಗುತ್ತಾನೆ. 6, ಕನ್ಶಾನವಾಂಶದಲ್ಲಿ 
ಲಗ್ನವಿದ್ದರೆ ನಪುಂಸಕನು ಆಗುತ್ತಾನೆ. 7, ತುಲಾನವಃಂಶದಲ್ಲಿ ಲಗ್ನವಿದ್ದರೆ 
ಶೂರನು ಆಗುತ್ತಾನೆ. 8. ವೃಶ್ಚಿಕ ನವಾಂಶದಲ್ಲಿ ಲಗ್ನವಿದ್ದರೆ ಭಾರವಾದ ಕೆಲಸ 
ಗಳನ್ನು ಮಾಡುವವನು ಆಗುತ್ತಾನೆ. 9, ಧನುನವಾಂಶದಲ್ಲಿ ಲಗ್ನವಿದ್ದರೆ ಸೇವಕ 
ವೃತ್ತಿಯಿಂದ ಜೀವಿಸುವವನು ಆಗುತ್ತಾನೆ, 10, ವ:ಕರನವಾಂಶದಲ್ಲಿ ಲಗ್ನ 
ವಿದ್ದರೆ ಪಾಪಕಾರ್ಯನಿರತನು ಆಗುತ್ತಾನೆ, 11. ಕುಂಭನವಾಂಶದಲ್ಲಿ ಲಗ್ನ 
ವಿದ್ದರೆ ಹಿಂಸ್ತನು ಆಗುತ್ತಾನೆ, 12, ವೂನನವಾಂಶದಲ್ಲಿ ಲಗ್ನವಿದ್ದರೆ ಭಯ 
ಇಲ್ಲದವನು ಆಗುತ್ತಾನೆ. 


೪೪. ತ್ರಿಂಶಾಂಶ ಫಲ 


ಕುಜನು ಸ್ವತ್ರಿಂಶಾಂಶದಲ್ಲಿ ಇದ್ದರೆ ಉತ್ತಮ ಪತ್ನಿ ಮತ್ತು ಆಭರಣ 
ಉಳ್ಳವನು, ಬಲಾಧಿಕ್ಕಉಳ್ಳವನು, ಉದಾರತೆ, ಕಂತಿ, ಸ್ವಪ್ಪತಿಭೆಗಳಿದ್ದು 
ಸಾಹಶಕಾರ್ಯಗಳನ್ನು ಮಾಡುವವನು ಆಗುತ್ತಾನೆ. 

ಶನಿಯು ಸ್ವತ್ರಿಂಶಾಂಶದಲ್ಲಿ ಇದ್ದರೆ ರೋಗಪೀಡಿತನು, ಪತ್ನಿಯನ್ನು 
ಕಳಕೊಂಡವನು, ಪರಸ್ತ್ರೀಯರಲ್ಲಿ ಆಸಕ್ತನು ದುಃಖಿತನು, ಮಲಿನನು, ಪರಾ 
ಜಿತನು ಆಗುತ್ತಾನೆ. 

ಗುರುವು ಸ್ವತ್ರಿಂಶಾಂಶದಲ್ಲಿ ಇದ್ದರೆ ಧನ, ಯಶ, ಕೀರ್ತಿ, ಸುಖ, 
ಬುದ್ಧಿವಂತಿಕೆ, ತೇಜಸ್ಸು, ಮಾನಿಸಲ್ಪಡುವವನು, ಆರೋಗ್ಯವಂತನು, ಮಹ 
ತ್ಕಾರ್ಯಗಳನ್ನು ಸಾಧಿಸುವವನು, ಮತ್ತು ಭೋಗವಂತನು ಆಗುತ್ತಾನೆ, 

ಬುಧನು ಸ್ವತ್ರಿಂಶಾಂಶದಲ್ಲಿ ಇದ್ದ ರೆ ಮೇಧಾವಿಯು, ಕಲಾನಿಪುಣನು, 
ಕಪಟಿಯು, ಕವಿತಾಶಕ್ತಿ ಉಳ್ಳವನು, ಶಾಸ್ತ್ರಗಳನ್ನು ಬಲ್ಲವನು. ಸಾಹಸಕಾರ್ಯ 


ಜ್ಮೋತಿಷ ಬೋಧಿನೀ 93 


ಗಳನ್ನು ಮಾಡುವವನು, ಶಿಲ್ಪ ಅಥವಾ ಕೆತ್ತನೆಯ ಕೆಲಸಗಳನ್ನು ಬಲ್ಲವನು, 
ತಾರ್ಕಿಕನು, ಕಷ್ಟಕಾರ್ಯಗಳನ್ನು ಮಾಡುವವನು, ಮತ್ತು ಮಾನ ಸನ್ಮಾನ 
ಗಳನ್ನು ಪಡೆಯುವವನು ಆಗುತ್ತಾನೆ. 


ಶುಕ್ರನು ಸ್ವತ್ರಿಂಶಾಂಶದಲ್ಲಿ ಇದ್ದರೆ ಹೆಚ್ಚು ಸಂತತಿ ಉಳ್ಳವನು, 
ಸುಖವಂತನು, ಆರೋಗ್ಯವಂತನು, ಭಾಗ್ಯಉಳ್ಳವನು. ಧನಉಳ್ಳವನು, ರೂಪ 
ವಂತನು, ತೀಕ್ಷ್ಣನು. ಸುಂದರವಾದ ಶರೀರ ಉಳ್ಳವನು, ವಿಷಯಾಸಕ್ತನು 
ಆಗುತ್ತಾನೆ. 


ಸೂರ್ಯ ಸೂರ್ಯನು ಕುಜ ತ್ರಿಂಶಾಂಶದಲ್ಲಿ ಇದ್ದರೆ. ಶೂರನು, 
ಸಾಹಸಕಾರ್ಯಗಳನ್ನು ಮಾಡುವವನು, ಯೋಧನು, ಅಧಿಕಾರ ಉಳ್ಳವನು, 
ಆಗುತ್ತಾನೆ. ಶನಿತ್ರಿಂಶಾಂಶದಲ್ಲಿ ಇದ್ದರೆ ವಿಷಮ ಸ್ವಭಾವದವನು, ಕ್ರೂರ 
ಕಾರ್ಯಗಳನ್ನು, ಮಾಡುವವನು, ಆಗುತ್ತಾನೆ. ಗುರುತ್ರಿಂಶಾಂಶದಲ್ಲಿ ಇದ್ದರೆ 
ಸದ್ಗು ಣವಂತನು, ಬುಧತ್ರಿಂಶಾಂಶದಲ್ಲಿ ಇದ್ದರೆ ಸುಖವಂತನು ಶುಕ್ರನ ಶ್ರಿಂಶಾಂಶ 
ದಲ್ಲಿ ಇದ್ದರೆ ಸುಂದರವಾದ ಕುಂಠಿಯುತ ಶರೀರಉಳ್ಳವನು ಆಗುತ್ತಾನೆ. 
ರವಿಸ್ಥಿತ ಶ್ರಿಂಶಾಂಶಾಧಿಪಶಿಯ ಗುಣಗಳು ಜಾತಕನಲ್ಲಿ ಇರುತ್ತವೆ. 


ಚಂದ್ರ : ಚಂದ್ರನು ಕುಜನ ತ್ರಿಂಶಾಂಶದಲ್ಲಿ ಇದ್ದರೆ ದಯೆ ಇಲ್ಲದವನು, 
ಅವಿಚಾರಿ ಮತ್ತು ಅಚಲನು ಆಗುತ್ತಾನೆ. ಶನಿತ್ರಿಂಶಾಂಶದಲ್ಲಿ ಇದ್ದರೆ 
ಪರಪೀಡಕನು, ಹಿಂಸ್ರನು, ಕೊಲೆಗಾರನಂ ಆಗುತ್ತಾನೆ. ಗುರು ತ್ರಿಂಶಾಂಶದಲ್ಲಿ 
ಇದ್ದರೆ ಧನವಂತನು, ಮಾನವಂತನು ಆಗುತ್ತಾನೆ. ಬುಧಶ್ರಿಂಶಾಂಶದಲ್ಲಿ ಇದ್ದರೆ 
ಪಂಡಿತನು, ಬುದ್ಧಿವಂತನು, ಆಗುತ್ತಾನೆ. ಶುಕ್ರನ ತ್ರಿಂಶಾಂಶದಲ್ಲಿ ಇದ್ದರೆ 
ಪ್ರಖ್ಯಾತಿನು ಆಗುತ್ತಾನೆ. 


೪೫. ಉಪಗ್ರಹರು 
ಜ್ಯೋತಿಷ ಶಾಸ್ತ್ರದಲ್ಲಿ ರವಿಯಿಂದ ಶನಿಯ ವರೆಗಿನ ಸಪ್ತಗ್ರಹರು 
ಮತ್ತು ರಾಹು. ಕೇತುಗಳನ್ನು ಆಧರಿಸಿ ಫಲಾಫಲಗಳನ್ನು ನಿರ್ಣಯಿಸುತ್ತಾರೆ, 


ಪ್ರತಿ ಒಬ್ಬ ಗ್ರಹನಿಗೆ ಒಂದು ಉಪಗ್ರಹವಿದೆ. ಈ ಉಪಗ್ರಹರಲ್ಲಿ ಶನಿಯ 


ಶ್ಕೋತಿಷ ಬೋಧಸೀ 94 


ಪುತ್ರ ಹಾಗೂ ಉಪಗ್ರಹನಾದ ಗುಳಿಕ ಅಥವಾ ಮಾಂದಿಯ ಪ್ರಭಾವವು ಜನ್ಮ 
ಜಾತಕದಲ್ಲಿ ಅಧಿಕವಾಗಿ ಕಂಡುಬರುತ್ತದೆ. ನವಗ್ರಹರು ಉಪಗ್ರಹರನ್ನು 
ಅಪ್ರಕಾಶಕ ಗ್ರಹರೆಂದು ಕೂಡಾ ಕರೆಯುತ್ತಾರೆ. 


ಗ್ರಹ ಉಪಗ್ರಹ 
1. ರವಿ ಕಾಲ 
2. ಚೆಂದ್ರ ಪರಿಧಿ (ಪರಿವೇಷ) 
3. ಕುಜ ಧೂಮ 
4, ಬುಧ ಅರ್ಧ ಪ್ರಹಾರ 
5. ಗುರು ಯಮಕಂಟಕ 
6, ಶುಕ್ರ ಇಂದ್ರಛಾಪ (ಕೋದಂಡ) 
7. ಶನಿ ಗುಳಿಕ (ಮಾಂದಿ) 
8. ರಾಹು ಪಾಪ (ವ್ಯತಿಪ:3) 
9. ಕೇತು ಉಪಕೇತಂ 


ಉಪಗ್ರಹರಲ್ಲಿ ಮಾಂದಿ ಅಥವಾ ಗುಳಿಕನು, ಅಧಿಕ ದೋಷಕಾರಕನು 
ಆಗಿರುತ್ತಾನೆ ಹಾಗೂ ಗುಳಿಕನ ಪ್ರಭಾವವು ಅಧಿಕವಾಗಿ ಅನುಭವದಲ್ಲಿ ಕಂಡು 
ಬರುತ್ತದೆ.  ಯಮಕಂಟಕನು ಶುಭಫಲಗಳನ್ನು ನೀಡುತ್ತಾನೆ, ಇತರ ಉಪ 
ಗ್ರಹರು ನಿರ್ಬಲವಾದ ದೋಷಗಳನ್ನು ಉಂಟುಮಾಡುತ್ತಾರೆ. 
ರವಿಯ ಉಪಗ್ರಹನಾದ ಕಾಲನು ರಾಹುವಿನಂತೆ ಫಲಗಳನ್ನು ನೀಡು 
ತ್ತಾನೆ. ಗುಳಿಕನು ಮರಣಕಾಲಸೂಚಕನು ಆಗಿದ್ದಾನೆ. ಯಮಕಂಟಕನು 
ರಕ್ಷಕನು, ಪೋಷಕನು ಆಗಿರುತ್ತಾನೆ. ಅರ್ಧಪ್ರಹಾರನು, ಅಷ್ಟಕವರ್ಗದಲ್ಲಿ 
ಹೆಚ್ಚು ಬಿಂದುಗಳುಳ್ಳ ರಾಶಿಯಲ್ಲಿದ್ದರೆ ಶುಭಫಲಗಳನ್ನು ಅನ್ಯಥಾ ಅಶುಭಫಲ 
ಗಳನ್ನು ನೀಡುತ್ತಾನೆ, 
೪೬. ಗುಳಿಕ ಅಥವಾ ಮಾಂದಿ 
ಗುಳಿಕ ಸ್ವರೊಪಃ ಶನಿಯ ಪುತ್ರನಾದ ಗುಳಿಕನು (ಮಾಂದಿ) ಕ್ರೂರ 
ಸ್ವಭಾವದವನು, ತಮೋಗುಣ ಉಳ್ಳವನು. ದುಷ್ಟನು, ಪಾಪಿಯೂ, ಅತ್ಯಂತ 
ಉಗ್ರನು, ಸಕಲ ವಸ್ತುಗಳನ್ನು ನಾಶಮಾಡುವವನು, ಮೃತ್ಯುವನ್ನು ನೀಡು 


ಜ್ಯೋತಿಷ ಬೋಧಿನೀ 98 


ವವನು, ಸರ್ಪದಂತೆ ಆಕೃತಿ ಉಳ್ಳವನು, ನೀಲವಾದ ಕಣ್ಣುಗಳು ಉಳ್ಳವನು, 
ರಕ್ತದಂತೆ ಕೆಂಪಾದ ದೃಷ್ಟಿ ಇರುವವನು, ವಿಷಮನು. ಭೀಷಣನೂ, ದೀರ್ಫವಾದ 
ಶರೀರ ಉಳ್ಳವನು, ಐದು ಮುಖಗಳಿಂದ ಕೂಡಿದವನು, ಅಗಲವಾದ ಹಲ್ಲು 
ಗಳು ಉಳ್ಳವನು, ಸದಾಕಾಲವೂ ಭಯಂಕರವಾಗಿ ಕಾಣುವವನು ಆಗಿರುತ್ತಾನೆ, 


ಮಾಂದಿ ಉದಯ ಕಾಲ 


ದಿನಾಜನನ ರಾತ್ರೆ ಜನನ 
ರವಿವಾರ 26 ಘಟಿ 10 ಫಟಿ 
ಸೋಮವಾರ 22 ,, 6 A 
ಕುಜವಾರ 18 ,, 2 1 
ಬುಧವಾರ 14 ,, 26. 
ಗುರುವಾರ 10 ,, 22 4 
ಶುಕ್ರವಾರ 6.,, 18 1 
ನಿವಾರ 2, 14 


ಮೇಲೆ ಹೇಳಿದ ಮಾಂದಿ ಉದಯಕಾಲವು ದಿನಮಾನ ಅಥವಾ ರಾತ್ರೆ 
ಮಾನ 30 ಫಟಿ ಇದ್ದಾಗ ಮಾತ್ರ ದಿನವಾಾನ ಯಾ ರಾತ್ರೆಮಾನದಲ್ಲಿ ವ್ಯತ್ಯಾಸ 
ಇದ್ದರೆ ಮಾಂದಿಕಾಲ ಘಟಿಗಳಲ್ಲಿಯೂ ಅದೇ ಪ್ರಮಾಣದಲ್ಲಿ ವ್ಯತ್ಯಾಸ 
ಉಂಟಾಗುತ್ತದೆ. ದಿನಮಾನವೆಂದರೆ ಸೂರ್ಯೋದಯದಿಂದ ಸೂರ್ಯಾಸ್ತ 
ವರೆಗಿನ ಕಾಲ. ರುತ್ರೆಮಾನವೆಂದರೆ ಸೂರ್ಯಾಸ್ತದಿಂದ ಸೂರ್ಯೋದಯದ 
ವರೆಗಿನ ಕಾಲ ಆಗಿರುತ್ತದೆ. 


ಉಪಗ್ರಹರಲ್ಲಿ ಶನಿಯ ಉಪಗ್ರಹನಾದ ಮಾಂದಿ ಅಥವಾ ಗುಳಿಕನ 
ವರ್ಚಸ್ಸು ಜನ್ಮ ಜಾತಕದಲ್ಲಿ ಅಧಿಕವಾಗಿ ಕಂಡುಬರುತ್ತದೆ, ಜನ್ಮ ಜಾತಕದಲ್ಲಿ 
ಶನಿಯು ಮರಣವನ್ನು ಸೂಚಿಸುವುದಾದರೆ ಶನಿಯ ಪುತ್ರನಾದ ಮಾಂದಿಯಂ 


ಜ್ಯೋತಿಷ ಜೋಧಿನೀ 96 


ಮರಣಕಾಲವನ್ನು ಸೂಚಿಸುತ್ತಾನೆ. ಮಾಂದಿಯು ಶುಭಫಲ ಪ್ರಾಪ್ತಿಕಾಲದಲ್ಲಿ 
ವಿಘ್ನಗಳನ್ನು ಉಂಟುಮಾಡುವುದು ಕಂಡುಬರುತ್ತದೆ, ಗುಳಿಕನು ತಮೋಗುಣ 
ಉಳ್ಳವನು, ದುಷ್ಪ ಸ್ವಭಾವದವನು, ಅತ್ಯಂತ ಉಗ್ರನು, ಕ್ರೂರಕಾರ್ಯಗಳಲ್ಲಿ 
ನಿರತನು, ಸಕಲ ವಸ್ತುಗಳ ನಾಶಕ್ಕೆ ಕುರಣೀಭೂತನು, ಅಕಾಲಮರಣ, ಅಥವಾ 
ಅಪಮೃತ್ಯುವನ್ನು ನೀಡುವವನು, ಅದೃಶ್ಯ ಶಕ್ತಿಗಳೆ ಪ್ರಭಾವ, ಪ್ರೇತಬಾಧೆ, 
ಇತ್ಯಾದಿಗಳನ್ನು ಸೂಚಿಸುವವನು ಆಗಿರುತ್ತಾನ. 

ಲಗ್ನದಲ್ಲಿ ಮಾಂದಿ ಇದ್ದಾಗ ಜನಿಸಿದವನು ಅನಾರೋಗ್ಯದಿಂದ ಬಳಲು 
ವವನು, ಮಂದಬುದ್ದಿ ಉಳ್ಳವನು, ಕೊಪಿಷ್ಟನು, ಐಶ್ವರ್ಯವಂತನು, ಗ್ರಾಮಾಧಿ 
ಕಾರಿಯು ಆಗುತ್ತಾನೆ, ಪಾಪಗ್ರಹಯುತ ಮಾಂದಿಯು ಲಗ್ನದಲ್ಲಿ ಇದ್ದರೆ 
ಜಾತಕನು, ವಂಚಕನು, ಕ್ರೋಧಿಯು, ಹೀನಕೆಲಸಗಳನ್ನು ಮಾಡುವವನು, 
ಚೋರನು, ಕ್ರೂರಕೆಲಸಗಳನ್ನು ಮಾಡುವವನು. ವಿನಯರಹಿತನು. ವಿಕಾರವಾದ 
ಕಣ್ಣು ಗಳು ಉಳ್ಳ: ವನು, ಸುಖವಿಲ್ಲದವನು, ಲಂಪಟನು, ಜಡಮತಿಯು ವೇದ 
ಮತ್ತು ಶಾಸ್ತ ಜಾ ನ ಇಲ್ಲದವನು ಆಗುತ್ತಾನೆ. ಶುಭಗ್ರಹಯಬತ ಮಾಂದಿಯಂ 
ಲಗ್ನದಲ್ಲಿದ್ದರೆ ಜಾ ಔೌಕನು ಅಧಿಕಾರ, ಸಂಪತ್ತು, ಬುದ್ಧಿ ವಂತಿಕೆ, ಕೈ ಕೆಕೊಂಡಕಾರ್ಯ 
ಗಳಲ್ಲಿ ಯಶಸ್ಸು ಇತ್ಯಾದಿ ಶುಭಫಲ ಗಳನ್ನು ಅನುಭವಿಸುತ್ತಾನೆ. 

ಧನಸ್ಮಾನದಲ್ಲಿ ಮಾಂದಿ ಇದ್ದಾಗ ಜನಿಸಿದವನು ವಿಷಯಾಸಕ್ತನು, 
ಸೆಂಚಾರಶೀಲನು, ಕ್ರೋಧ ಉಳ್ಳವನು, ಕೆಟ್ಟಿಮಾತುಗಳನ್ನು ಅಡುವವನು, 
ವ್ಯಸನವಂತನು ಆಗುತ್ತಾನೆ, ಪಾಪಗ್ರಹಯುತ ಮಾಂದಿಯಖ ದ್ವಿತೀಯದಲ್ಲಿ 
ಇದ್ದ, ರೆ ಧನಸ ಂಪತ್ತಿ ನ ಅವನತಿ, ವಾಕ್‌ದೋಷ, ಅಥವಾ ಮಾತಾಡುವಾಗ ತಡೆ, 
ಕುಟುಂಬಕಲಹ, ವಿದ್ಯುಭ್ಯಾಸ ಸದಲ್ಲಿ ವಿಘ್ನಗಳು, ವಿದೇಶವಾಸ ಸಂಭವಿಸುತ್ತದೆ, 
ಶುಭಗ್ರಹಯುತಮಾಂದಿ ದ್ವಿತೀಯದಲ್ಲಿ ಇದ್ದರೆ ವಾಕ್‌ಪ್ರತಿಭೆ, ಧನಸಂಪತ್ತಿನ 
ಅಭಿವೃದ್ಧಿ ಉಂಟಾಗುತ್ತದೆ, 

ತ್ಯ ತೀಯದಲ್ಲಿ ಮಾಂದಿ ಇದ್ದಾ ಗ ಜನಿಸಿದವನು ಗರ್ವಿಷ್ಠನು, ಅಹಂಕಾರ 
ಉಳ್ಳಿ; ವನು, ವಿರಹತೆ, ತೀಕ್ಷ್ಣ ಇದತ ದ ಇೋಪ, ಧನಾರ್ಜನೆ, ಶೋಕ, ಭಯ ಇಲ್ಲ 
ದವನು, ತಮ್ಮ 0ದಿರು ಮತ್ತು ತಂಗಿಯರು ಇಲ್ಲದವನು ಆಗುತ್ತಾನೆ. 

ಚತುರ್ಥದಲ್ಲಿ ಮಾಂದಿ ಇದ್ದಾಗ ಜನಿಸಿದವನು ವಿದ್ಯೆ ಮತ್ತು ಧನ 
ಇಲ್ಲದವನು, ಗೃಹ ಮತ್ತು ವಾಹನ ಸುಖ ಇಲ್ಲದವನು ಅಟನನು, ಕುಟುಂಬ 
ಸುಖ ಇಲ್ಲದವನು ಅಥವಾ ಬಂಧುಗಳಲ್ಲಿ ಕಲಹ ಉಳ್ಳವನು ಆಗುತ್ತಾನೆ, 


ಜ್ಯೋತಿಷ ಬೋಧಿನಿ! 5 97 


ಪಂಚಮದಲ್ಲಿ ಮಾಂದಿ ಇದ್ದಾಗ ಜನಿಸಿದವನು ಚಂಚಲಚಿತ್ತದವನು, 
ಕೆಟ್ಟಗುಣ ಉಳ್ಳವನು, ಅಸ್ಥಿರಮತಿಯು, ಸಂತಾನ ಚಿಂತೆ, ಅಲ್ಬಪುತ್ರರು ಉಳ ಗ 
ವನು, ಅಲ್ಫಾಯುಷಿಯು ಆಗುತ್ತಾನೆ, 

ಷಷ್ಮದಲ್ಲಿ ಮುಂದಿ ಇದ್ದಾಗ ಜನಿಸಿದವನು ಶತ್ರುಗಳನ್ನು ನಾಶಮಾಡು 
ವವನು, ಯಂತ್ರ ಮಂತ್ರ ಮತ್ತು ಭೂತ ವಿದ್ಯೆಗಳನ್ನು ಬಲ್ಲವನು, ಮತ್ತು 
ಶೂರನು ಆಗುತ್ತಾ. ನೆ, 

ಸಪ್ತಮದಲ್ಲಿ ಮಾಂದಿ ಇದ್ದಾಗ ಜನಿಸಿದವನು ಕಲಹಪ್ಪಿಯನು, ವಿಷಮ 
ಸ್ವಭಾವದ ಹೆಂಡತಿ ಉಳ್ಳವನು, ಸಮಾಜದ್ರೋಹಿ, ಮಂದಬುದ್ಧಿ ಉಳ್ಳವನು, 
ಕೃತಭ್ನನು ಆಗುತ್ತಾನೆ, 

ಅಷ್ಟಮದಲ್ಲಿ ಮಾಂದಿ ಇದ್ದಾಗ ಜನಿಸಿದವನು ಮುಖದಲ್ಲಿ ಕಲೆಗಳು 
ಉಳ್ಳವನು, ವಿಕಲನಯನ ಉಳ್ಳವನು ಮತ್ತು ಕೃಶವಾದ ಶರೀರ ಉಳ್ಳವನು 
ಆಗುತ್ತಾನೆ. 

ನವಮದಲ್ಲಿ ಮಾಂದಿ ಇದ್ದಾಗ ಜನಿಸಿದವನು ಪಿತೃ, ಗುರುಹಿರಿಯರನ್ನು 
ದ್ವೇಷಿಸುವವನು, ನೀಚಕೃತ್ಯಗಳನ್ನು ಮಾಡುವವನು ಆಗುತ್ತಾನೆ. 


ದಶಮದಲ್ಲಿ ಮಾಂದಿ ಇದ್ದಾಗ ಜನಿಸಿದವನು ಧಾರ್ಮಿಕ ಕಾರ್ಯಗಳನ್ನು 
ಮಾಡದವನು, ಲಜ್ಜಾಸ್ಟದ ಕೆಲಸಗಳನ್ನು ಮಾಡುವವನು, ಕುಲಧರ್ಮದಂತೆ 
ನಡೆಯದವನು, ಹೀನ ಕೆಲಸಗಳನ್ನು ಮಾಡುವವನು, ಮಾನವನ್ನು ಕಳೆಕೊಂಡ 
ವನು ಆಗುತ್ತಾನೆ, 

ಏಕಾದಶದಲ್ಲಿ ಮುಂದಿ ಇದ್ದಾಗ ಜನಿಸಿದವನು ಅತಿ ಸುಖಉಳ್ಳವನು, 
ಧನವಂಶನು. ತೇಜಸ್ವಿಯ, ರೂಪವಂತನು, ಜ್ಯೇಷ್ಠ ಪುತ್ರನು ಅಥವಾ ಅಣ 
ನನ್ನು ಕಳಕೊಂಡವನು ಆಗುತ್ತಾನೆ. | 

ದ್ವಾದಶದಲ್ಲಿ ಮಾಂದಿ ಇದ್ದಾಗ ಜನಿಸಿದವನು ವಿಷಯಾಸಕ್ತಿ ಇಲ್ಲದವನಂತೆ 
ನಟಿಸುವವನು, ವಾಕ್ಟಟು, ಸಿಹಿಯಾದ ಮಾತುಗಳಿಂದ ಧನಗಳಿಸುವವನು, 
ಕೃಪಣನು ಆಗುತ್ತಾನೆ. 

ಮುಂದಿಸ್ಮಿತ ರಾಶ್ಯಾಧಿಪತಿಯು ಬಲಿಷ್ಕನಾಗಿ ಕೇಂದ್ರೆ, ತ್ರಿಕೋಣ, 
ಸ್ವಕ್ಷೇತ್ರ, ಉಚ್ಚ ಅಥವಾ ಮಿತ್ರಕ್ಸೀತ್ರದಲ್ಲಿ ಇದ್ದರೆ ಜಾತಕನು ರಥ, ಆನೆ 
ಕುದುರೆ (ವಾಹನ) ಮೊದಲುದವುಗಳ ಒಡೆಯನು, ಮನ್ಮಥನಂತೆ ಸೌಂದರ್ಯ 
ಉಳ್ಳವನು, ಅತ್ಯಂತ ಯಶಸುಳ್ಳ ರಾಜನಾಗಿ ಭೂಮಂಡಲವನ್ನು ಆಳುತ್ತಾನೆ. 


ಜ್ಯೋತಿಷ ಬೋಧಿನೀ 98 


ಮಾಂದಿಯು ರವಿಯ ಯುತಿಯಲ್ಲಿದ್ದರೆ ಆತ್ಮಾಭಿಮಾನ ಇಲ್ಲದವನು, 
ತಂದೆಯನ್ನು ದ್ವೇಷಿಸುವವನು ಅಥವಾ ತಂದೆಗೆ ಹಾನಿ ಆಗುತ್ತದೆ. ಚಂದ್ರನ 
ಯುತಿಯಲ್ಲಿದ್ದರೆ ಮಾನಸಿಕ ಅಶಾಂತಿ ಉಳ್ಳವನು, ತಾಯಿಗೆ ದುಃಖವನ್ನು 
ನೀಡುವವನು ಆಗುತ್ತಾನೆ, 


ಕುಜನ ಯುತಿಯಲ್ಲಿದ್ದರೆ ಬೆಂಕಿಯಿಂದ ಹಾನಿ ಮತ್ತು ತಮ್ಮಂದಿರನ್ನು 
_ಕಳಕೊಳ್ಳುವನು, ಬುಧನ ಯುತಿಯಲ್ಲಿ ವಿದ್ಯಾಭ್ಯಾಸದಲ್ಲಿ ವಿಘ್ನ, ಉನ್ಮಾದ, 
ಚಿತ್ತಭ್ರಮೆ ಸಂಭವಿಸುತ್ತದೆ. ಗುರುವಿನ ಯುತಿಯಕ್ಲದ್ದರೆ ನಾಸ್ತಿಕತೆ, ಅನಾ 
ವಶ್ಯಕ ಹೆಚ್ಚು ಮಾತಾಡುವವನು. ಪರರನ್ನು ದೂಪಷಿಸುವವನು ಆಗುತ್ತಾನೆ. 
ಶುಕ್ರನ ಯುತಿಯಲ್ಲಿದ್ದರೆ ಕಾಮುಕತೆ, ಸ್ತ್ರೀರೋಗದಿಂದ ಪೀಡಿತನು ಆಗುತ್ತಾನೆ. 
ಶನಿಯ ಯುತಿಯಲ್ಲಿದ್ದರೆ ಸುಖವಂತನು, ಭೋಗವಂತನು, ವ್ಯಾಧಿತನು, 
ಅಲ್ಪಾಯುವು ಆಗುತ್ತಾನೆ. ರಾಹುವಿನ ಯುತಿಯಲ್ಲಿ ವಿಷದಿಂದ ಪೀಡೆ, 
ಕೇತುವಿನ ಯುಶಿಯಲ್ಲಿ ಅಗ್ನಿಭಯ, ಕೃತ್ರಿಮ ಅಥವಾ ಕ್ಷುದ್ರಜಂತುಗಳಿಂದೆ 
ಪೀಡೆ ಉಂಟಾಗುತ್ತದೆ, 


1, ಮಾಂದಿಯ ತ್ರಿಕೋಣದಲ್ಲಿ ಜನ್ಮಲಗ್ನ ಇರುತ್ತದೆ, 2, ಮಾಂದಿಯ 
ನವಾಂಶ ಮತ್ತು ಲಗ್ನನವಾಂಶ ಅಥವಾ ಮಾಂದಿಯ' ದ್ವಾದಶಾಂಶ ಮತ್ತು 
ಲಗ್ನದ್ವಾದಶಾಂಶ ಒಂದೇ ಇರುತ್ತದೆ, 3, ಮಾಂದಿಯ ಯುತಿಯಲ್ಲಿ ಇರುವ 
ಗ್ರಹರ ಮತ್ತು ಮುಂದಿಸ್ಥಿತರಾಶ್ಯಾಧಿಪತಿ ಅಶುಭಫಲವನ್ನು ನೀಡುತ್ತಾರೆ, 
4. ಮಾಂದಿಯ ಶ್ರಿಕೋಣರಾಶಿಯಲ್ಲಿ ಶನಿಯು ಗೋಚರಿಸುವಃಗ ರಾತ್ರೆಕಾಲ 
ದಲ್ಲಿ ಜನಿಸಿದವರ ಮರಣ ಕಾಲವನ್ನು ಸೂಚಿಸುತ್ತಾನೆ, 5. ಗುಳಿಕಸ್ಮಿತರಾಶಿ 

ುಂದ ಸಪ್ತಮದ ಶ್ರಿಕೋಣರಾಶಿಯಲ್ಲಿ (ಮಾಂದಿಸ್ಥಿ ತರ:ಶಿಯಿಂದ ತೃತೀಯ 
ಮತ್ತು ಲಾಭ) ಶನಿಯು ಗೋಚರಿಸುವಾಗ ಹಗಲಿನಲ್ಲಿ ಜನಿಸಿದವರ ಮರಣ 
ಕಾಲವನ್ನು ಸೂಚಿಸುತ್ತಾನೆ. 


ಗುಳಿಕನು ದೋಷ ನೀಡುವುದರಲ್ಲಿ ಬಲಿಷ್ಕನು, ಯಮಕಂಟಕನು ಶುಭಫಲ 
ನೀಡುವುದರಲ್ಲಿ ಬಲಿಷ್ಕನು ಆಗಿರುತ್ತಾನೆ. ಇತರೆ ಉಪಗ್ರಹರು ಮಾಂದಿಯಂ 
ನೀಡುವ ದೋಷದ ಅರ್ಧದಷ್ಟು ದುಃಖಫಲ ನೀಡುತ್ತಾರೆ; ಗುಳಿಕನು ಶನಿ 
ಯಂತೆ, ಯಮಕಂಟಕನಂ ಗುರುವಿನಂತೆ, ಅರ್ಧ ಪ್ರಹಾರನು ಬುಧನಂತೆ 
ಮತ್ತು ಕಾಲನು ರಾಹುವಿನಂತೆ ಫಲನೀಡುತ್ತಾನೆ. 


ಚ್ಯೋತಿಷ ಬೋಧಿನಿ! 99 


೪೭. ಬ್ವಿಗ್ರಹಯೋಗಗಳು 


ಜನನ ಕಾಲದಲ್ಲಿ ಎರಡು ಗ್ರಹರು ಒಂದು ರಾಶಿಯಲ್ಲಿ ಇದ್ದರೆ ದ್ವಿಗ್ರಹ 
ಯೋಗ ಆಗುತ್ತದೆ. ಎರಡು ಗ್ರಹರ ಅಂತರವು 5*ಯ ಒಳಗಿದ್ದರೆ 
ಯೋಗಜ ಫಲವು ಪುಷ್ಕ ಅಗುತ್ತದೆ. ಸಾಮಾನ್ಯವಾಗಿ ದ್ವಿಗ್ರಹಯೋಗಗಳು 
ಆರ್ಥಿಕ ದೃಷ್ಟಿಯಿಂದ ಉತ್ತಮವಲ್ಲ, ಆದರೆ ಕೆಲವೊಂದು ದ್ವಿಗ್ರಹಯೋಗ 
ಗಳು ಶುಭಫಲವನ್ನು ನೀಡುತ್ತವೆ, ದ್ವಿಗ್ರೃಹಯೋಗಫಲವನ್ನು ಈ ಮುಂದೆ 
ಬರೆದಿರುತ್ತದೆ. 


1. ಸೂರ್ಯೆ-ಚೆಂದ್ರಯೊತಿ; ಇದು ಅಮವಾಸ್ಯೆಯಂದು ಸಂಭ 
ವಿಸುತ್ತದೆ, .ಈಯೋಗದಲ್ಲಿ ಜನಿಸಿದವನು ಯಂತ್ರ ಕಾರ್ಯಗಳಲ್ಲಿ ಕುಶಲನು, 
ಶಿಲ್ಪಿಗಳು, ಧಾತು ತಜ್ಞನು, ಸಂಶೋಧಕರು ಆಗುತ್ತಾರೆ. ಅದ್ದ ರಿಂದ 
ಅಮವಾಸ್ಯೆಯ ಜನನವು ಶುಭ. 


2. ಸೂರ್ಯೆ-ಕುಜಯೆೊಂತಿ: ಈ ಯುತಿಯಲ್ಲಿ ಜನಿಸಿದವನು ಕ್ರೂರ 
ಸ್ವಭಾವದವನು, ಪಾಪಕಾರ್ಯನಿರತನು ಆಗುತ್ತಾ ನೆ. 


3. ಸೂರ್ಯ. ಬುಧಯುಂತಿ: ಈ ಯುತಿಯಲ್ಲಿ ಜನಿಸಿದವನು ಬುದ್ಧಿ 
ವಂತನು, ನಿಪುಣನು, ಪ್ರಖ್ಯಾತನು, ಸುಖವಂತನೆಂ, ಯಶಸ್ವಿಯು ಆಗುತ್ತಾನೆ. 


4. ಸೂರ್ಯೆ.ಗುರುಯೆಂತಿಃ ಈ ಯುತಿಯಲ್ಲಿ ಜನಿಸಿದವನು 
ಕ್ರೂರಸ್ವಭಾವದವನು. ಪಾಪಕಾರ್ಯನಿರತನು ಆಗುತ್ತಾನೆ. 


5. ಸೂರ್ಯ-ಶುಕ್ರೈಯೆಂತಿ: ಈ ಯುತಿಯಲ್ಲಿ ಜನಿಸಿದವನು 
ನಟನಾಗುತ್ತಾನೆ. ಅಥವಾ ಆಯುಧಗಳಿಂದ ಧನಸಂಪಾದನೆ ಮಾಡುತ್ತಾನೆ. 


6. ಸೂರ್ಯ. ಶನಿಯುತಿ: ಈ ಯುತಿಯಲ್ಲಿ ಜನಿಸಿದವನು ಲೋಹದ 
ಕೆಲಸಗಳಲ್ಲಿ ಅಥವಾ ನಾನಾತರದ ವ್ಯಾಪ:ರಗಳಲ್ಲಿ ಕುಶಲನು ಆಗುತ್ತಾನೆ, 


7. ಚೆಂದ್ರ-ಕುಜಯೆಂತಿ: ಈ ಯುತಿಯಲ್ಲಿ ಜನಿಸಿದವನು ಲೋಹದ 
ಉಪಕರಣಗಳ, ಪಾತ್ರೆ ಅಥವಾ ಮಣ್ಣಿನ ಪೂತ್ರೆ, ಪಾನೀಯ ಇತ್ಯಾದಿಗಳ 
ವ್ಯಾಪಾರ ಮಾಡುತ್ತಾನೆ. ತಾಯಿಗೆ ಅವಿಧೇಯನು ಆಗುತ್ತಾನೆ, 


ಜ್ಯೋತಿಷ ಬೋಧಿನೀ 100 


8. ಚಂದ್ರ-ಬುಧಯುಂತಿ: ಈ ಯುತಿಯಲ್ಲಿ ಜನಿಸಿದವನು ಸಿಹಿ 
ಮಾತುಗಳು ಉಳ್ಳವನು, ನಿಪುಣನು, ಭಾಗ್ಯವಂತನು ಕೀರ್ಶಿವಂತನು ಆಗುತ್ತಾನೆ. 


9. ಚಂದ್ರ-ಗುರುಯೆಂತಿ: ಈ ಯುತಿಯಲ್ಲಿ ಜನಿಸಿದವನು ಶತ್ರು 
ಜಿತನಂ, ತನ್ನ ಕುಲದಲ್ಲಿ ಮುಖ್ಯನು, ಧನವಂತನು, ಚಂಚಲಚಿತ್ತನು ಆಗುತ್ತಾನೆ. 


10. ಚಂದ್ರ-ಶುಕ್ರಯುತಿ: ಈ ಯುತಿಯಲ್ಲಿ ಜನಿಸಿದವನು ನೇಕಾ 
ರನು, ವಸ್ತ್ರ ಸುಗಂಧ ದ್ರವ್ಯಾದಿಗಳ ಕೃಯ-ವಿಕ್ರಯ ಕುಶಲನು ಆಗುತ್ತಾನೆ. 


11. ಚಂದ್ರ-ಶನಿಯೆಂತಿ: ಈ ಯುತಿಯಲ್ಲಿ ಜನಿಸಿದವನು ಯಾವಾ 
ಗಲೂ ಯೋಚನೆ ಉಳ್ಳವನು. ಧನವನ್ನು ಕಳಕೊಂಡವನು ಆಗುತ್ತಾನೆ, 


12. ಕುಜ-ಬುಧಯುತಿ: ಈ ಯುತಿಯಲ್ಲಿ ಜನಿಸಿದವನು ತೈಲ, 
ಬೇರುಗಳು, ಔಷಧಿ, ಇತ್ಯಾದಿ ವ್ಯಾಪಾರ ಮತ್ತು ಮಲ್ಲಯುದ್ಧ ಮಾಡುವವನು 
ಆಗುತ್ತಾನೆ, 


13. ಕುಜ-ಗುರುಯುತಿಃ ಈ ಯುತಿಯಲ್ಲಿ ಜನಿಸಿದವನು ನಗರ 
ಸಭಾಪತಿ, ಅಥವಾ ಮಂತ್ರಿ, ಧನವಂತನು ಆಗುತ್ತಾನೆ. 


14, ಕುಜ-ಶುಕ್ರಯೆಂತಿ: ಈ ಯುತಿಯಲ್ಲಿ ಜನಿಸಿದವನು ಪಶು 
ಪಾಲಕನು, ಮಲ್ಲಯುದ್ಧವಾಾಡುವವನು, ನಿಪುಣನು, ಪರಯುವತಿರತನು, 
ಜೂಜಾಡುವವನು, ಆಗುತ್ತಾನೆ, 


15. ಕುಜ-ಶನಿಯೆಂತಿ: ಈ ಯುತಿಯಲ್ಲಿ ಜನಿಸಿದವನು ಅಸತ್ಯ 
ವಂತನು. ನಿಂದಿತನು, ದುಃಖಿತನು ಆಗುತ್ತಾನೆ, 


16. ಬುಧ-ಗುರುಯೆಂತಿ; ಈ ಯುತಿಯಲ್ಲಿ ಜನಿಸಿದವನು ನಟನು, 
ಸಂಗೀತ ಪ್ರಿಯನು, ನುಟ್ಕ ಬಲ್ಲವನು ಆಗುತ್ತಾನೆ, 


17. ಬುಧ. ಶುಕ್ರಯುತಿ: ಈ ಯುತಿಯೆಲ್ಲಿ ಜನಿಸಿದವನು ವಾಕ್‌ 
ಚಾತುರ್ಯಉಳ್ಳವನು, ಭೂಮ್ಹಾಲಿಕನು. ಸಮಾಜ. ಸಂಘ ಸಂಸ್ಥೆಗಳ ನಾಯ 
ಕನು ಆಗುತ್ತಾನೆ, 


ಜ್ಯೋತಿಷ ಬೋಧಿನೀ 101 


18. ಬುಧ.ಶನಿಯುಂತಿ: ಈ ಯುತಿಯಲ್ಲಿ ಜನಿಸಿದವನು ಮೃದು 
ವಾಗಿ ಮಾತಾಡಿ ಮೋಸ ಮಾಡುವವನು, ಗುರುಹಿರಿಯರಿಗೆ ಅವಿಧೇಯನು 
ಆಗುತ್ತಾನೆ. 


39. ಗುರು. ಶುಕ್ರಯುತಿ: ಈ ಯುತಿಯಲ್ಲಿ ಜನಿಸಿದವನು ಉತ್ತಮ 
ವಾದ ವಿದ್ಶೆಉಳ್ಳವನು, ಧನಸಂಪತ್ತು, ಪತ್ನಿ ಮತ್ತು ಉತ್ತಮವಾದ ಗುಣಗಳು 
ಉಳ್ಳವನು ಆಗುತ್ತಾನೆ. 


20. ಗುರು-ಶನಿಯೆಂತಿ: ಈ ಯುತಿಯಲ್ಲಿ ಜನಿಸಿದವನು ಹೀನವೃತ್ತಿ 
ಯಿಂದ ಜೀವಿಸುವವನು, ನಾಪಿತನು, ಕುಂಬಾರನು, ಅಥವಾ ಅಡಿಗೆಯವನು 
ಆಗುತ್ತಾನೆ, 


21. ಶುಕ್ರ-ಶನಿಯುತಿ: ಈ ಯುತಿಯಲ್ಲಿ ಜನಿಸಿದವನು ದೃಷ್ಟಿದೋಷ 
ಉಳ್ಳವನು, ವಿವಾಹದ ನಂತರ ಧನಸಂಪತ್ತು ಗಳ ಅಭಿವೃದ್ಧಿ ಹೊಂದುವವನು, 
ಚಿತ್ರಕಾರನು, ಲೇಖಕನು, ಆಗುತ್ತಾ. ನೆ 


೪೮. ಕರ್ಮ ಅಥವಾ ವೃತ್ತಿ 


1. ಜಾತಕದಲ್ಲಿ ದಶಮಭಾವಸ್ಥಿತ ಗ್ರಹರು ವೃತ್ತಿ ಮತ್ತು ಧನ ಸಂಚಯ 
ವನ್ನು ಸೂಚಿಸುತ್ತಾರೆ. ಲಗ್ನ ಮತ್ತು ಚಂದ್ರನಿಂದ ದಶಮಸ್ಥಿತ ಗ್ರಹರಲ್ಲಿ 
ಬಲಿಷ್ಠನಾದ ಗ್ರಹನಿಗೆ ಅನುಗುಣವಾಗಿ ಧನಸಂಚಯ ಆಗುತ್ತದೆ, ಸೂರ್ಯನು 
ಬಲಿಷ್ಠನಾದರೆ ಪಿತೃಧನವನ್ನು, ಚಂದ್ರನು ಬಲಿಷ್ಠನಾದರೆ ಮಾತೃಧನವನ್ನು, 
ಕುಜನು ಬಲಿಷ್ಕನಾದರೆ ಶತ್ರು ಧನವನ್ನು, ಬುಧನು ಬಲಿಷ್ಕನಾದರೆ ಮಿತ್ರಧನ 
ವನ್ನು, ಗುರುವು ಬಲಿಷ್ಕನಾದರೆ ಭ್ರಾತ್ಮಧನವನ್ನು, ಶುಕ್ರನು ಬಲಿಷ್ಕನುದರೆ 
ಕಳತ್ರಧನವನ್ನು, ಶನಿಯು ಬಲಿಷ್ಠನಾದರೆ ಭತ್ಕರಿಂದ ಧನವನ್ನು ಸಂಚಯಿಸು 
ತ್ತಾನೆ. 


2. ಲಗ್ನ ಚಂದ್ರ. ಮತ್ತು ಸೂರ್ಯನಿಂದ. ದಶಮಾಧಿಪತಿಯಲ್ಲಿ ಬಲಿಷ್ಠ 
ನ:ದವನು, ಸ್ಥಿತ ನವಾಂಶಾಧಿಪತಿಗೆ ಅನುಗುಣವಾದ ವೃತ್ತಿಯನ್ನು ಜಾತಕನು 
ಹೊಂದುವನು. 


ಜ್ಯೋತಿಷ ಬೋಧಿನೀ 102 


3. ಷಷ್ಮಭಾವವು ಕರ್ಮಸ್ಥಾನದ ಭಾಗ್ಯಸ್ಥಾನ ಆಗಿರುತ್ತದೆ. ಆದ್ದರಿಂದ 
ಪಷ್ಮಭಾವದಲ್ಲಿದ್ದ ಗ್ರಹನ ಪ್ರಭಾವವು ಕರ್ಮದಲ್ಲಿ ಕಂಡುಬರುತ್ತಿದೆ. 


4. ಮೇಲೆ ಹೇಳಿದಂತೆ ಬಲಿಷ್ಠನಾದ ದಶಮಾಧಿಪತಿಯನ್ನು ಶೋಧಿಸಿ 
ದಶಮಾಧಿಪತಿ ಸ್ಥಿತ ನವೂಂಶಾಧಿಪತಿಯು ಸೂರ್ಯನಾದರೆ ಜಾತಕನು ಔಷಧ 
ವೈದ್ಯಕೀಯ. ಉಣ್ಣೆ, ಹುಲ್ಲು, ದ್ರವ್ಯವಸ್ತುಗಳು, ನ್ಯ, ಬಂಗಾರ, ಆಭರಣ, 


ಸರಕಾರಿ ನೌಕರಿ ರಾಯಭಾರ ಮೊದಲಾದ ವೃತ್ತಿಯನ್ನು ಹೊಂದುವನು. 


5. ನವಾಂಶಾಧಿಪತಿಯಖ ಚಂದ್ರನಾದರೆ ಜಲಜನ್ಯ ವಸ್ತುಗಳಿಂದ, ಕೃಷಿ 
ಯಿಂದ, ಮಣ್ಣಿನಿಂದ ಅಧವಾ ಮಣ್ಣಿನ ವಸ್ತುಗಳಿಂದ, ವಿವಿಧ ವಿನೋದಾವಳಿ 
ಗಳಿಂದ. ನೂಲು ಸ್ತ್ರೀಯರ ಅಭಿರುಚಿಉಳ್ಳ ವಸ್ತುಗಳಿಂದ, ನಾವಿಕವೃತ್ತಿ, 
ವೂನುಗಾರಿಕೆ, ಹಡಗದಲ್ಲಿ ಕೆಲಸ, ದ್ರಾವಕ ವಸ್ತುಗಳ ವ್ಯಾಪಾರ ವ್ಯವಹಾರ 
ಇತ್ಯಾದಿ ನಿರ್ವಹಿಸುತ್ತಾನೆ, 


6. ನವಾಂಶಾಧಿಪಶಿಯು ಕುಜನಾದರೆ ಧಾತು, ಲೋಹಗಳಿಂದ, ಅಗ್ನಿಜ 
ವಸ್ತುಗಳಿಂದ. ಬೆಂಕಿಯ ಹತ್ತಿರ ಕೆಲಸ, ಯಂತ್ರದ ಕೆಲಸ, ಯುದ್ಧದಿಂದ 
ಅಥವಾ ಸೈನಿಕ ವೃತ್ತಿಯಿಂದ, ಜಗಳ ಸಂಧಾನಗಳಿಂದ, ಕಳ್ಳತನ, ಮೋಸ, 
ವಂಚನೆ ಇತ್ಯಾದಿಗಳಿಂದ ಜೀವನ ನಿರ್ವಹಿಸುತ್ತಾ ನೆ 


7. ನವಾಂಶಾಧಿಪಶಿಯು ಬುಧನಾದರೆ ಶಿಲ್ಪಕಲೆ. ಚಿತ್ರಕಲೆ, ಛಾಯಾಚಿತ್ರ 
ಗಳಿಂದ ಕಾವ್ಯ, ಗಣಿತ, ಜ್ಯೋತಿಷ, ಶಿಕ್ಷಕ. ಧಾರ್ಮಿಕ ಕೆಲಸಗಳು, ಪುಸ್ತಕ 
ಲೇಖನ, ಪ್ರಕಾಶನ, ಅಥವಾ ಪುಸ್ತಕ ವ್ಯಾಪಾರ, ವಕೀಲ ವೃತ್ತಿ ಇತ್ಯಾದಿಗಳಿಂದ 
ಜೀವನ ನಿರ್ವಹಿಸುತ್ತಾನೆ, 

8, ನವಾಂಶಾಧಿಪತಿಯು ಗುರುವ:ದರೆ ಧಾರ್ಮಿಕ ಸಂಸ್ಥೆಗಳಿಂದ, ನ್ಯಾಯಾ 
ದೀಶ. ಭೋಧನೆಯಿಂದ ಮಂತ್ರಿ, ಗ್ರಾಮಾಧಿಕಾರಿ, ಕೋಶಾಧಿಕಾರಿ, ಇತ್ಯಾದಿ 
ವೃತ್ತಿಗಳಿಂದ ಜೀವನ ನಿರ್ವಹಿಸುತ್ತಾನೆ. 

9, ನವಾಂಶಾಧಿಪಶತಿಯು ಶುಕ್ತನಾದರೆ, ಬಂಗಾರ, ಮತ್ತು ಹವಳ, ಅಶ್ವ 
ವಾಹನಗಳು, ಬೆಲ್ಲ. ಅಥವಾ ಸಿಹಿ ವಸ್ತುಗಳು, ಆಮ್ಲ. ಕ್ಹಾರ, ಪಶುಜನ್ಯ ವಸ್ತು 
ಗಳಿಂದ, ವಾದ್ಯ, ಸಂಗೀತಗಳಿಂದ, ಶಿಂಡಿಇಳಿಂದ, ಸ್ತ್ರೀಯರಿಂದ, ಪರಿಮಳದ್ರವ್ಯ 
ಇತ್ಯಾದಿಗಳಿಂದ ಜೀವನ ನಿರ್ವಹಿಸುತ್ತಾನೆ. 


ಜ್ಯೋತಿಷ ಬೋಧಿನೀ 103 


10, ನವಾಂಶಾಧಿಪತಿಯು ಶನಿಯಾದರೆ ಹೀನ ಅಥವಾ ನೀಚಕಾರ್ಯ 
ಗಳಿಂದ, ಆಯಾಸ, ಭಾರವಾದ ಕೆಲಸ, ಕೂಲಿಕೆಲಸ್ಕ ಕ್ರೂರಕರ್ಮ. ಎಲೆ, 
ಕಲ್ಲು, ಮಣ್ಣು, ಇಟ್ಟಿ ಗೆ, ಸಿಮೆಂಟು, ಮನೆ ಕಟ್ಟುವುದು ಅಥವಾ ಕಟ್ಟಿಸುವುದು, 
ಕಂಟ್ರಾಕ್ಟ್‌ ಕೆಲಸ, ಸಾರಿಗೆ-ಸಂಪರ್ಕ, ಪಶುಗಳ ವ್ಯಾಪಾರ, ಚರ್ಮ, ಎಣ್ಣೆ 
ಗಾಣ, ಕಸಾಯಿಖಾನೆ, ಲೋಕೋಪಯೋಗಿ ಇಲಾಖೆ ದಲಾಲಿ ಇತ್ಯಾದಿ 
ವ್ಯಾಪಾರ ವ್ಯವಹಾರ ಇತ್ಯಾದಿಯಿಂದ ಜೀವನ ನಿರ್ವಹಿಸುತ್ತಾನೆ. 


11. ಕರ್ಮಸ್ಥಾ; ನದಲ್ಲಿ ಶುಭಗ್ರಹರಿದ್ದರೆ ಹೆಚ್ಚು ಶ್ರಮವಿಲ್ಲದೆ ಧನಸಂಪ 
ತ್ವನ್ನು ಗಳಿಸುತ್ತಾನೆ. ಪಾಪಗ್ರಹರಾದರೆ ಕರ್ಮಕ್ಕೆ ತಕ್ಕ ಪ್ರತಿಫಲ ಲಭಿಸುವುದಿಲ್ಲ. 
ಹೆಚ್ಚು ಶ್ರಮ ಕಮ್ಮಿ ಲಾಭ ನೀಡುತ್ತಾರೆ. ದಶಮಾಧಿಪತಿಯು ಶುಭಗ್ರಹ 
ಯುತ, ಶುಭಮಧ್ಯ ಅಥವಾ ಶುಭದೃಷ್ಟನಾದರೆ ಅಥವಾ ಶುಭನವಾಂಶದಲ್ಲಿ 
ಇದ್ದರೆ ಉತ್ತಮ ಫಲ ಲಭಿಸುತ್ತದೆ. ಪಾಪಗ್ರಹ ಸಂಬಂಧದಿಂದ ಪರಿಶ್ರಮ 
ಅಥವಾ ಅಶುಭ ಫಲ ಲಭಿಸುತ್ತದೆ. 


12. ನವಾಂಶಾಧಿಪತಿಯು ಬಲಿಷ್ಕನ:ದರೆ ಜಾತಕನಿಗೆ ಅಧಿಕ ಪರಿಶ್ರಮ 
ಲ್ಲದೆ ಧನ-ಸಂಪತ್ತು ಲಭಿಸುತ್ತದೆ. ನವಾಂಶಾಧಿಪತಿಯು ಬಲಹೀನನಾದರೆ 
ಅಲ್ಪ ಪ್ರಮಾಣದಲ್ಲಿ ಧನ-ಸಂಪತ್ತು ಲಭಿಸುತ್ತದೆ. ನವಾಂಶಾಧಿಪತಿ ಸೂಚಿಸುವ 
ದಿಕ್ಕಿನಲ್ಲಿ ಕರ್ಮಕ್ಷೇತ್ಸ ಇದೆ. ದಶಮರಾಶಿಯು ಸೂಚಿಸುವ ಊರಿನಲ್ಲಿ ಜಾತ 
ಕನು ಧನ-ಸಂಪತ್ತನ್ನು ಗಳಿಸುತ್ತಾನೆ, 


13, ಕರ್ಮಭಾವವು ಅಧಿಪತಿಯಿಂದ ದೃಷ್ಟ ಅಥವಾ ಯುತವಾದರೆ ಸ್ವ 
ದೇಶದಲ್ಲಿಯೇ, ಇತರ ಗ್ರಹರಿಂದ ದೃಷ್ಟ ಅಥವಾ ಯತನಾದರೆ ಅನ್ಯದೇಶದಲ್ಲಿ 
ವೃತ್ತಿ ನಿರ್ವಹಿಸುತ್ತಾನೆ. 


14, ದಶಮಾಧಿಪತಿಯು ಸ್ಥಿರರಾಶಿಯ ನವಾಂಶದಲ್ಲಿ ಇದ್ದರೆ ಸ್ವದೇಶದಲ್ಲಿ 
ಚರ ರಾಶಿಯ ನವಾಂಶದಲ್ಲಿ ಇದ್ದರೆ ಪರದೇಶ ಅಥವಾ ವಿದೇಶ ಮತ್ತು 
ಉಭಯರಾಶಿಯ ನವಾಂಶದಲ್ಲಿ ಇದ್ದರೆ ಸ್ವದೇಶದಲ್ಲಿ ವೃತ್ತಿಯಲ್ಲಿದ್ದು 
ಉದ್ಯೋಗ ನಿಮಿತ್ತ ಆಗ್ಗಾಗೈ ಅನ್ಯದೇಶ ಸಂಚಾರ ಮಾಡುತ್ತಾನೆ, 


ಜ್ಯೋತಿಷ ಬೋಧಿನೀ 104 


ರ್ಳ. ನಕ್ಷತ್ರ ದಶಾಫಲ 


ಕೃತ್ತಿಕಾ, ಉತ್ತರಾ ಉತ್ತರಾಷಾಢಾ ನಕ್ಷತ್ರ ರನಿದಶಾ ವರ್ಷ 6 


ರೋಹಿಣೀ ಹಸ್ತ ಶ್ರವಣ ಚಂದ್ರವಶಾ ,, 10 
ಮೃಗಶಿರಾ ಚಿತ್ರಾ ಧನಿಷ್ಠಾ ಕುಜದಶಾ ,, ?7 
ಆರ್ದ್ರಾ ಸ್ವಾತೀ ಶತಭಿಷಾ ರಾಹುದಶಾ ,, 18 
ಪುನರ್ವಸು ವಿಶಾಖಾ ಪೂರ್ವಾಭಾದ್ರಾ ಗುರುದಶಾ ,, 16 
ಪುಷ್ಯ ಅನುರಾಧಾ  ಉತ್ತರಾ:ಭಾದ್ರಾ ಶನಿದಶಾ » 19 
ಆಶ್ಲೇಷಾ ಜ್ಯೇಷ್ಠಾ ರೇವತಿ ಬುಧದಶಾ ,, 17 
ಮಘಾ ಮೂಲ ಅಶ್ವಿನೀ ಕೇತುದಶಾ , 7 
ಹುಬ್ಬಾ ಪೂರ್ವಾಷಾಢಾ ಭರಣೀ ಶುಕ್ರದಶಾ 20 


ಜನನಕಾಲದ ನಕ್ಷತ್ರಕ್ಕೆ ಅನುಗುಣವಾದ ಗ್ರಹದಶಾ ವರ್ಷವನ್ನು ಶಿಷ್ಕ 
ನಕ್ಷತ್ರ ಪರಿಮಾಣಕ್ಕೆ ಸರಿಯಾಗಿ ಕಂಡುಹಿಡಿಯಬೇಕು. ಇದು ಜನನ ಕಾಲಕ್ಕೆ 
ನಡೆಯುವ ಗರ್ಭಶಿಷ್ಠ ಮಹರ್ದಶೆ ಆಗಿರುತ್ತದೆ. ಅನಂತರ ಮೇಲಿನ ಕ್ರಮದಂತೆ 
ದಶೆಗಳು ಕೊಟ್ಟ ವರ್ಷದಷ್ಟು ನಡೆಯುವುದು, ಒಂಭತ್ತು ಗ್ರಹರ ಒಟ್ಟು 
ದಶೆಯು 120 ವರ್ಷ ಆಗುತ್ತದೆ. 


ರವಿಡಶಾಫಲ: ರವಿದಶೆಯಲ್ಲಿ ಜಾತಕನು ನಖ, ದಂತ, ಚರ್ಮ, 
ಬಂಗಾರ ಇತ್ಯುದಿಗಳ ವ್ಯಾಪಾರದಿಂದ, ಕ್ರೂರತನ, ಸಂಚಾರ, ಸಹಕಾರ ಅಥವಾ 
ಜಗಳದಿಂದ ಧನ ಸಂಪಾದಿಸುತ್ತಾನೆ... ಈ ದಶಾಕಾಲದಲ್ಲಿ ಜಾತಕನು ಶೀಘ್ರ 
ಕೋಪಿಯು, ಹಿಡಿದ ಕಾರ್ಯವನ್ನು ಸಾಧಿಸುವವನು, ಧೈರ್ಯ ಮತ್ತು ಶೌರ್ಯ 
ದಿಂದ ಕೀರ್ತಿಯನ್ನು ಪಡೆಯುವವನು ಆಗುತ್ತಾನೆ. ಕಳತ್ರ ಸಂಬಂಧವಾಗಿ 
ದುಃಖ, ತೊಂದರೆಗಳು ಸಂಭವಿಸುತ್ತವೆ. ಮಕ್ಕಳಿಂದ, ಶತ್ರುಗಳಿಂದ, ಆಯುಧ, 
ಬೆಂಕಿ ಮತ್ತು ರಂಜಕೀಯದಿಂದ ಸಂಕಷ್ಟಗಳು ಉಂಟಾಗುತ್ತವೆ. ಈ ದಶೆಯಲ್ಲಿ 
ಜಾತಕನು ಉದಾರವಂತನಾದರೂ ಪಾಪಕರ್ಮಗಳನ್ನು ಮಾಡುತ್ತಾ ನೆ. 
ಸಹೋದರ ಅಥವಾ ಸೇವಕರೊಡನೆ ವಾದವಿವಾದ ಸಂಭವಿಸುತ್ತದೆ. ಪಿತ್ತ 
ರೋಗ ಉದರದ ಮತ್ತು ಎದೆಗೆ ಸಂಬಂಧಿಸಿದ ರೋಗಗಳು ಉತ್ಪನ್ನ ಆಗುತ್ತದೆ. 
ಕೋರ್ಟುವ್ಯವಹಾರಗಳು ಸಂಭವಿಸುತ್ತವೆ. 


ಜ್ಯೋತಿಷ ಜೋಧಿನೀ 106 


ಚಂದ್ರಡಶಾಸಲ: ಚಂದ್ರದಶೆಯಲ್ಲಿ ಜಾತಕನು, ಭಾಷಣ, ಪಾಠ, 
ಪ್ರವಚನ, ವ್ಯವಹಾರ, ವಿಜ್ಞಾನ, ದೇವತಾರಾಧನೆ, ಧಾರ್ಮಿಕ ಸಂಸ್ಥೆಗಳಿಂದ, 
ಕಬ್ಬು, ಹಾಲು, ನೀರು, ಜಲದ್ರವ್ಯಗಳು, ವಸ್ತ್ರ, ಪುಷ್ಪ, ಕ್ರೀಡೆ, ಎಣ್ಣೆಯ ಬೀಜ, 
ಆಹಾರ ವಸ್ತುಗಳ ವ್ಯಾಪಾರದಿಂದ ಧನಸಂಪಾದನೆ ಮಾಡುತ್ತಾನೆ. ಪರಿಶ್ರಮ 
ಅಥವಾ ಸೇವೆಯಿಂದ ಧನಗಳಿಸುತ್ತಾನೆ. ಈ ದಶೆಯಲ್ಲಿ ಜಾತಕನು ಹೆಚ್ಚು 
ನಿದ್ದೆ ಉಳ್ಳವನು, ಆಲಸ್ಕವಂತನು, ಮತ್ತು ಕಷ್ಟಸಹಿಷ್ಣುವು ಆಗುತ್ತಾನೆ. ದೇವ 
ಬ್ರಾಹ್ಮಣ ಪೂಜಕನು ಆಗುತ್ತಾನೆ. ಸ್ತ್ರೀ ಸಂತತಿಯನ್ನು ಪಡೆಯುತ್ತಾನೆ. 
ಕುಶಲತೆಯಿಂದ ಕೀರ್ತಿವಂತನು ಆಗುತ್ತಾನೆ. ಅದರೆ ಉತ್ಪತ್ತಿ ಮತ್ತು ಖರ್ಚು 
ಸಮಾನ ಆಗಿರುತ್ತದೆ. ಕಲಹ ಮತ್ತು ಸ್ವಜನರೊಂದಿಗೆ ಭೇಧಾಭಿಪ್ಪಾಯ 
ಉಂಟಾಗುತ್ತದೆ. 

ಕುಜದಶಾಫಲ : ಕುಜದಶೆಯಲ್ಲಿ ವೈರಿಗಳ ನಾಶ ಉಂಟಾಗುತ್ತದೆ. 
ಸರಕಾರ, ಯಂತ್ರ ಅಥವಾ ಭೂಮಿಯಿಂದ ಉತ್ಪಾದನೆ ಗಳಿಸುತ್ತಾ ನೆ. 
ಸಹೋದರರಿಂದ, ಉಣ್ಣೆ ಯ ವ್ಯಾಪಾರದಿಂದ ಲಾಭಹೊಂದುತ್ತಾನೆ. ಮಕ್ಕ 
ಳೊಂದಿಗೆ ಜಗಳ ಅಥವಾ ಭೇಧಾಭಿಪ್ರಾಯ ಉಂಟಾಗುತ್ತದೆ, ಹೆಂಡತಿ, 
ಮಿತ್ರ, ಸಹೋದರ ಅಥವಾ ವಿದ್ವಾಂಸರೊಂದಿಗೆ ಕಲಹ ಸಂಭವಿಸುತ್ತದೆ. 
ಬಾಯಾರಿಕೆ ಜಾಸ್ತಿ, ರಕ್ತಕ್ಕೆ ಸಂಭಂದಿಸಿದ ವ್ಯಾಧಿಗಳು, ಜ್ವರ, ಪಿತ್ತಪ್ರಕೋಪ, 
ಎಲುಬು ಮುರಿಯುವುದು ಇತ್ಯುದಿಗಳಿಂದ ಪೀಡಿಸಲ್ಪಡುತ್ತಾನೆ. ಸ್ವಲ್ಪ 
ಮಟ್ಟಿಗೆ ಪಾಪಕಾರ್ಯ ಅಥವಾ ಕ್ರೂರಕರ್ಮಗಳಲ್ಲಿ ನಿರತನು- ಅಧಾರ್ಮಿಕ 
ಪ್ರವೃತ್ತಿ ಉಳ್ಳವನು ಆಗುತ್ತಾನೆ. ಈ ದಶಾಕಾಲದಲ್ಲಿ ಜಾತಕನು ಹೆಚ್ಚು 
ಕೋಪ ಉಳ್ಳವನು, ತೀಕ್ಷ್ಣವಾದ ಮಾತುಗಳನ್ನು ಆಡುವವನು ಆಗುತ್ತಾನೆ. 

ರಾಹುದಶಾಫಲ : ರಾಹುದಶೆಯಲ್ಲಿ ಜಾತಕನಿಗೆ ಸರಕಾರದಿಂದ, ಕಳ್ಳ 
ಕಾಕರಿಂದ, ವಿಷದಿಂದ, ಬೆಂಕಿಯಿಂದ ಅಥವಾ ಆಯುಧಗಳಿಂದ ಅಪಾಯ 
ಸಂಭವಿಸುತ್ತದೆ. ಮಕ್ಕಳಿಗೆ ಅನಾರೋಗ್ಯ, ಮಾನಸಿಕಪೀಡೆ. ಕುಟುಂಬ ಕಲಹ, 
ಸ್ವಜನರಿಂದ ನಷ್ಟ, ನೀಚರಿಂದ ಮಾನಭಂಗ ಮತ್ತು ಅಪವಾದಗಳು ಸಂಭವಿಸು 
ತ್ತವೆ, ವೃತ್ತಿಯಿಂದ ನಿವೃತ್ತಿ ಅಥವಾ ವ್ಯಾಪಾರದಲ್ಲಿ ಹಾನಿ ಉಂಟಾಗುತ್ತದೆ. 
ಕನ್ಮಾ. ವೂನ ಮತ್ತು ವೃಶ್ಚಿಕದ ರ:ಹುದಶಾ ಕಾಲದಲ್ಲಿ ಅಭಿಮಾನ, ಸುಖ 
ಸಂತೋಷ, ಮಾನ್ಯತೆ, ಭೂಸಂಪತ್ತು, ವಾಹನಗಳು, ಭೃತ್ಯಜನರು ಇತ್ಯಾದಿ 
ಲಭಿಸುತ್ತವೆ, ಧನಸಂಪತ್ತನ್ನು ಗಳಿಸಿ ಖ್ಯಾತವಂತನು ಆಗುತ್ತಾನೆ. ಆದರೆ 


ಜ್ಕೋಕಿಷ ಬೋಧಿನೀ 100 


ದೆಶಾಅಂತ್ಯಕಾಲದಲ್ಲಿ ಎಲ್ಲವನ್ನು ಕಳಕೊಳ್ಳುತ್ತಾನೆ,  ಶುಭಗ್ರಹಯುತನಾದ 
ರಾಹುವು ಶುಭಭಾವಗತನಾದರೆ ಮನುಷ್ಯನನ್ನು ಉನ್ನತ ಮಟ್ಟಕ್ಕೆ ಏರಿಸುತ್ತಾನೆ, 
ಅಧಿಕಾರವನ್ನು ನೀಡುತ್ತಾನೆ. ಕೈಕೊಂಡ ಕಾರ್ಯಗಳಲ್ಲಿ ಯಶಸ್ಸು ಲಭಿಸು 
ತ್ತದೆ. ಸಕಲ ಮನೋಭೀಷ್ಟಗಳು ಪೂರೈಸಲ್ಪಡುತ್ತ: ವೆ. ಧನಸಂಪತ್ತನ್ನು 
ಗಳಿಸುತ್ತಾನೆ ಮತ್ತು ಪ್ರಖ್ಯಾತನು ಆಗುತ್ತಾನೆ. 

ಗುರುದಶಾಫಲ : ಗುರುದಶೆಯಲ್ಲಿ ಜಾತಕನು ಮಾನ್ಯತೆಯನ್ನು ಪಡೆ 
ಯುತ್ತಾನೆ, ಉತ್ತಮ ಗುಣವಂತನು, ಜ್ಲ್ಞಾನವಂತನು, ಬುದ್ಧಿ ವಂತನು, ಆಗು 
ತ್ತಾನೆ. ಧೈರ್ಯದಿಂದ ಉನ್ನತಮಟ್ಟಕ್ಕೆ ಏರುತ್ತಾನೆ.  ಕಾಂತಿಯಂತನ್ನು 
ತತ್ವಜ್ಞಾನಿಯಂ, ಸ್ಥಿರಚಿಶತ್ತ ಉಳ್ಳವನು. ಭಕ್ತಿ ಉಳ್ಳವನು ಆಗುತ್ತಾನೆ, ಜ್ಞಾನ 
ಮತ್ತು ಪ್ರತಿಭೆಯಿಂದ, ಸರಕಾರದಿಂದ, ಮಂತ್ರ, ಯಜ್ಞ ಯಾಗಾದಿಗಳಿಂದ, 
ಬುದ್ಧಿವಂತಿಕೆ ಮತ್ತು ಸಾಮರ್ಥ್ಯದಿಂದ ಹಣ ಗಳಿಸುತ್ತಾನೆ, ಧನ, ಕನಕ, ಗೃಹ, 
ಪುತ್ರ, ವಾಹನ, ವಸ್ಟ್ರಾದಿಗಳನ್ನು ಪಡೆಯುತ್ತಾನೆ. ಉತ್ತಮ ಜನರ ಸಹವಾಸ 
ಮತ್ತು ಮಿತ್ರತೆ, ಅಧಿಕಾರಿಗಳ ಮಿತ್ರತ್ವ ಲಭಿಸುತ್ತದೆ... ಅತೀ ಆಲೋಚನೆ 
ಯಿಂದ ಶೊಂದರೆಗಳು ಸಂಭವಿಸುತ್ತದೆ. ನೀಚ ನ್ಯಾಯಬಾಹಿರ, ನಾಸ್ತಿಕ 
ಮತ್ತು ದುರ್ನಡತೆಯ ಜನರಿಂದ ದ್ವೇಷಿಸಲ್ಪಡುತ್ತಾರೆ. ಕಿವಿಯ ರೋಗಗಳು 
ಸಂಭವಿಸುತ್ತವೆ. k 

ಶನಿದಶಾಫಲ: ಶನಿದಶೆಯಲ್ಲಿ ಜಾತಕನಿಗೆ ಪ್ರಾಣಿಗಳಿಂದ ವೃದ್ಧಸ್ತ್ರೀಯ 
ರಿಂದ, ಧನಲಾಭ ಆಗುತ್ತದೆ. ನಗರಸಭಃಪತಿ ಆಗುತ್ತಾನೆ. ನೀಚವೃತ್ತಿಯಿಂದ 
ಧನಸಂಪತ್ತನ್ನು ಗಳಿಸುತ್ತಾನೆ. ಕಫ ವಂತಸಂಬಂಧ ರೋಗಗಳು ಉದ್ಭವಿಸು 
ತ್ತವೆ. ಕೋಪ, ಮತ್ಸರ, ಆಲಸ್ಯ ಮತ್ತು ಆಯಾಸ ಉಂಟಾಗುತ್ತವೆ, 
ಸೇವಕರೊಂದಿಗೆ ಜಗಳ, ಪತ್ನಿ ಪುತ್ರರೊಡನೆ ಕಲಹ ಮತ್ತು ಕಾಲುನೋವು 
ಸಂಭವಿಸುತ್ತದೆ. 

ಬುಧದಶಾಫಲ: ಬುಧದರೆ ಯಲ್ಲಿ ಜಾತಕನಿಗೆ ಮಿತ್ರರಿಂದ, ರಾಯಭಾರ 
ದಿಂದ, ಸಂಸ್ಥೆ ಗಳಿಂದ, ಹಿರಿಯ ವ್ಯಕ್ತಿಗಳಿಂದ, ಬ್ರಾಹ್ಮಣರಿಂದ, ಧನಲಾಭ 
ಉಂಟಾಗುತ್ತದೆ, ತನ್ನ ವಿದ್ವತ್ತಿನಿಂದ ಪ್ರಸಿದ್ದಿ ಹೊಂದುತ್ತಾನೆ, ಬಂಗಾರ 
ಜವಿಣನು, ಪ್ರಾಣಿಗಳು ಲಭಿಸುತ್ತದೆ. ಸುಖವಂತನು, ಸೌಭಾಗ್ಯವಂತನು 
ಆಗುತ್ತಾನೆ, ಹಾಸ್ಯಜ್ಞನು, ಬುದ್ಧಿ ವಂತನು ಆಗುತ್ತಾನೆ.  ಒಳ್ಳೇಮನಸ್ಸು 
ಉಳ್ಳವನು, ಧಾರ್ಮಿಕ ಪ್ರವೃತ್ತಿಯಿಂದ ಕೂಡಿದವನು ಆಗುತ್ತಾನೆ, ಅಧಿಕಶ್ರವು 


ಜ್ಯೋತಿಷ ಬೋಧಿನೀ 107 


ದಿಂದ ಅನಾರೋಗ್ಯ ಉಂಟಾಗುತ್ತ ದೆ, ಬಂಧನ, ಮಾನಸಿಕಪೀಡೆ, ತ್ರಿದೋಷ 
ಪ್ರಕೋಪದಿಂದ ವ್ಯಾಧಿತನು ಆಗುತ್ತಾ ನೆ 


ಫೇತುದಶಾಫಲ : ಕೇತುದಶೆಯಲ್ಲಿ ಜಾತಕನಿಗೆ ಶತ್ರುಗಳಿಂದ ತೊಂದರೆ, 
ಕಳ್ಳಕಾಕರ ಭಯ, ರಾಜಭಯ, ಶಸ್ತ್ರಗಳಿಂದ ಅಪಘಾತ, ಪ್ರಕೋಪ ಮಿಥ್ಯಾಪ 
ವಾದ, ಮಾನಸಿಕ ವ್ಯಥೆ, ಕುಟುಂಬ ದೂಷಣೆ, ಅಗ್ನಿಭಯ, ವಿದೇಶವಾಸ 
ಇತ್ಯಾದಿ ಸಂಭವಿಸುತ್ತ ದೆ. ಹಲ್ಲುನೋವು, ಕಾಲುನೋವು ಮತ್ತಾ ಕಫ 
ರೋಗಗಳು ಉಂಟಾಗುತ್ತವೆ. 


ಶುಕ್ರದಶಾಫಲ: ಶುಕ್ರದಶೆಯಲ್ಲಿ ಜಾತಕನಿಗೆ ಸಂಗೀತ, ಕ್ರೀಡಾಸೌಲಭ್ಯ, 
ಮತ್ತು ಸುಖಸಾಧನಗಳು ಲಭಿಸುತ್ತವೆ, ಉತ್ತಮ ಭೋಜನ, ಆಭರಣ, 
ವಸ್ತ್ರ, ನಿಧಿ, ಇತ್ಯಾದಿಗಳನ್ನು ಪಡೆಯುತ್ತಾನೆ. ಪ್ರಯಾಣ, ಸ್ತ್ರೀ ಸುಖ, 
ಜ್ಞಾನಾರ್ಜನೆ, ಶುಭಸಮಾರಂಭ, ರಾಜರಿಂದ ಉಡುಗೊರೆ, ಬಹುಮಾನ ಲಭಿಸು 
ತ್ತದೆ. ಮಿತ್ರರಿಂದ ದುಃಖ ಉಂಟಾಗುತ್ತದೆ, ವ್ಯಾಪಾರ, ಕೃಷಿ, ಯಾನ 
ಇತ್ಯಾದಿಗಳಿಂದ ಧನ ಸಂಚಯ ಆಗುತ್ತದೆ, 


ಮೇಲೆ ಹೇಳಿದ ದಶಾಫಲಗಳು ಸಾಮಾನ್ಯವಾಗಿ ಆಯಾ ಗ್ರಹಗಳ 
ದಶಾಕಾಲದಲ್ಲಿ ಫಲಿಸುತ್ತವೆ. ಆದರೆ ಗ್ರಹಸ್ಥಿತಿಗೆ ಅನುಗುಣವಾಗಿ ಅವುಗಳು 
ವ್ಯತ್ಯಾಸ ಹೊಂದುತ್ತವೆ. ಬಲಿಷ್ಕ, ಉಚ್ಚ, ವರ್ಗೋತ್ತಮ, ಮಿತ್ರವರ್ಗಸ್ಥಿತ, 
ಶುಭದೃಷ್ಟ, ಶುಭಯುತ ಗ್ರಹಗಳು ತಮ್ಮ ದಶಾಕಾಲದಲ್ಲಿ ಅಧಿಕ ಶುಭಫಲ 
ಗಳನ್ನು ನೀಡುತ್ತಾರೆ, 


ಬಲಹೀನ, ನೀಚ, ಶತ್ರುವರ್ಗಸ್ಥಿತ, ಪಾಪದೃಷ್ಟ, ದುಸ್ಕಾನದಲ್ಲಿರುವ 
ಗ್ರಹಗಳು ಅನಿಷ್ಟಫಲವನ್ನು ನೀಡುತ್ತವೆ. ಪಾಪಗ್ರಹಗಳ ದಶಾ ಅವಸಾ 
ಕಾಲದಲ್ಲಿ ಸಾಮಾನ್ಯವಾಗಿ ಧನನಾಶ, ರೋಗ, ಭಯ, ಕಲಹ, ಇತ್ಯಾದಿ ಅಶುಭ 


ಫಲಗಳು ಸಂಭವಿಸುತ್ತವೆ, 

ದ್ರ ಮತ್ತು ತ್ರಿಕೋಣದಲ್ಲಿರುವ ಗ್ರಹಗಳ ದಶೆಯು ಶುಭಫಲ 
ದಾಯಕ ಆಗಿರುತ್ತದೆ. ದ್ವಿತೀಯ, ತೃತೀಯ ಮತ್ತು ಏಕಾದಶ ಸ್ಕಿತಗ್ರಹರ 
ದಶೆಯು ಮಧ್ಯಮ ಫಲದಾಯಕ ಆಗಿರುತ್ತದೆ. ದುಸ್ಮೂನ ಸ್ಥಿತಗ್ರಹರ 
ದಶೆಯು ಅಶುಭಫಲದಾಯಕ ಆಗಿರುತ್ತದೆ, 


ಜ್ಯೋತಿಷ ಬೋಧಿನೀ 108 


ಜನನಕಾಲದ ದಶೆಯಿಂದ ಪ್ರಾರಂಭಿಸಿ ನಾಲ್ಕನೇ ದಶೆಯು ಶನಿದಶೆ ಆದರೆ 
(ಮೃಗಶಿರಾ, ಚಿತ್ರಾ ಮತ್ತು ಧನಿಷ್ಠ ನಕ್ಷತ್ರಗಳಲ್ಲಿ ಜನಿಸಿದವರಿಗೆ ನಾಲ್ಕನೇ 
ದಶಿಯು ಶನಿದಶೆ ಆಗಿರುತ್ತದೆ, ಐದನೇ ದಶೆ ಕುಜದಶೆ ಅಥವಾ ರಾಹುದಶೆ 
ಆದರೆ (ಅಶ್ವನಿ, ಮಘಾ, ಮತ್ತು ಮೂಲಾ) ನಕ್ಷತ್ರಗಳಲ್ಲಿ ಜನಿಸಿದವರಿಗೆ ಐದನೇ 
ದಶೆಯು ಕುಜದಶೆ ಆಗಿರುತ್ತದೆ. ಭರಣಿ ಹುಬ್ಬು ಮತ್ತು ಪೂರ್ವಾಷಾಢಾ 
ನಕ್ಷತ್ರಗಳಲ್ಲಿ ಜನಿಸಿದವರಿಗೆ ಐದನೇ ದಶೆಯಂ ರಾಹುದಶೆ ಆಗಿರುತ್ತದೆ.) 
ಮತ್ತು ಆರನೇ ದಶೆಯು ಗುರುವಿನದ್ದು ಆದರೆ ಅಶುಭಫಲದಾಯಕ ಆಗಿರು 
ತ್ತದೆ. (ಭರಣಿ, ಹುಬ್ಬಾ ಮತ್ತು ಪೂರ್ವಾಷಾಢಾ ನಕ್ಷತ್ರಗಳಲ್ಲಿ ಜನಿಸಿದವರಿಗೆ 
ಆರನೇ ದಶೆಯು ಗುರುವಿನ ದಶೆ ಆಗಿರುತ್ತದೆ.) 

ದಶಾಕಾಲದಲ್ಲಿ ದಶಾನಾಥನ ಉಚ್ಚೆ ಕ್ಷೇತ್ರ. ಸ್ವಕ್ಷೇತ್ರಗಳಲ್ಲಿ ಗುರು, 
ಸೂರ್ಯರು ಗೋಚರದಲ್ಲಿ ಬಂದಾಗ ದಶಾಶುಭಫಲಗಳು ಸಂಭವಿಸುತ್ತವೆ, 
ದಶಃನಾಥನ ನೀಚ ಶತ್ರು ರಾಶಿಗಳಲ್ಲಿ ಗುರು ಸೂರ್ಯರು ಸಂಚರಿಸಿದಾಗ 
ದಶಾನುಥನ ಅಶುಭಫಲಗಳು ಸಂಭವಿಸು ವೆ. 


ಶತ 
ಶೀರ್ಷೊದಯ ರಾಶಿಯಲ್ಲಿದ್ದ ಗ್ರಹನು ದೆಶಾಕಾಲದ ಆದಿತ್ರಿಭಾಗದಲ್ಲಿ 
ದಶಾಫಲವನ್ನು ನೀಡುತ್ತಾನೆ. ಪ್ರಷ್ಠೋದಯ ರಂಶಿಯಲ್ಲಿದ್ದ ಗ್ರಹನು ದಶೆಯ 
ಅಂತ್ಯ ತ್ರಿಭಾಗದಲ್ಲಿ ಫಲವನ್ನು ನೀಡುತ್ತಾನೆ. ಉಭಯೋದಯ ರಂಶಿಯಲ್ಲಿದ್ದ 


ಗ್ರಹನು ದಶಾಫಲವನ್ನು ಮಧ್ಯಶ್ರಿಭಾಗದಲ್ಲಿ ನೀಡುತ್ತಾನೆ. 
೫೦. ಗ್ರಹರ ಅಂತರ್ದಶೆ 


ಪ್ರತೀ ಒಂದು ಗ್ರಹದಶೆಯಲ್ಲಿ ಒಂಭತ್ತು ಗ್ರಹರ ಅಂತರ್ದಶೆ ಅಥವಾ 
ಭುಕ್ತಿ ಇದೆ, ಮೊದಲನೇ ಅಂತರ್ದಶೆಯು ದಶಾನಾಥನದೇ ಆಗಿರುತ್ತದೆ. 
ಅನಂತರ ದಶಾಕ್ರಮದಂತೆ ಇತರ ಗ್ರಹರ ಅಂತರ್ದಶೆಯು ನಡೆಯುತ್ತದೆ. 
ಅಂತರ್ದಶೆಯನ್ನು ಶೋಧಿಸಲು ದಶಾನಾಧನ ವರ್ಷವನ್ನು ಭುತ್ತಿನಾಥನ 
ವರ್ಷದಿಂದ ಗುಣಿಸಿ 120ರಿಂದ ಭಂಗಿಸಬೇಕು, 

ಉದಾ: ಗುರುದಶೆಯಲ್ಲಿ ಶನಿಭುಕ್ತಿಯನ್ನು ಶೋಧಿಸಲು ಗುರುವಿನ 
ದಶಾವರ್ಷ 16 ಗುಣಿಸು ಶನಿದಶಾವರ್ಷ 19 ಅಂದರೆ 304; 120ರಿಂದ 
ಭಾಗಿಸಲು 2 ವರ್ಷ 6 ತಿಂಗಳು 12 ದಿನ ಬರುತ್ತದೆ. ಅಂದರೆ ಗುರುದಶೆಯಲ್ಲಿ 
ಶನಿಭುಕ್ತಿಯು 2 ವರ್ಷ 6 ತಿಂಗಳು 12 ದಿನ ಆಗುತ್ತದೆ, ಈ ಕೆಳಗಿನ 
ಕೋಷ್ಕಕದಲ್ಲಿ ಪ್ರಶೀದಶೆಯ ಅಂತರ್ದರೆಯನ್ನು ಬರೆದಿರುತ್ತದೆ. 


ಜ್ಯೋತಿಷ ಬೆ ಇಧಿನೀ 109 


ದಶಾಂತರ್ದಶಾ ಕೋಷ್ಠಕ 


_— 


ದೆಶಾನಾಧ ರವಿವ೬ ಚಂದ್ರ ವ. ೧೦ ಕುಜವ. ೭ 
ನಕ್ಷತ್ರ ಕೃ. ಉ. ಉಷಾ ರೋ. ಹಸ್ತಾ ಶ್ರವಣಾ ಮೃ. ಚಿ. ಧ. 
ಭುಕ್ತಿನ:ಥ| ವ.ತಿ.ದಿ. ವ.ತಿದಿ. | ವ.ತಿದಿ. ವ.ತಿದಿ. [ವ.ತಿದಿ. ವತಿದಿ. 


ರವಿ | 3180 318] — — — 
ಚಂದ್ರ || 6 00 ೨18401000100 — ಹ 

ಕುಜ |0 4 61 1 246 0 701 500 4 270 4 ೨3? 
ರಾಹು [010242 0181 6 0 2 11 [| 01815 15 
ಗುರು [0 9 188210 0 1 4 04 8 0600 11 68 4 2| 
ಶನಿ 0 11 128 9181 705100 1 936 0 
ಬುಧೆ 10 10 64 7241 507 3 00 11 8214 5 2? 
ಕೇತು |0 4 65 0 00 7071000 4 27141024 
ಶುಕ್ಟ | 0 06 0 01 809 660/( 2 0/6 0 24 
ರಎ ಮ ಮ 0 60010 0 00 4 865 
ಚಂದ್ರ | __ ಹಾ ಹ — (| ೪% 070 | 
ದಶುನಾಥ ರಾಹು ವ, ೧೮ ಗುರುವ, ೧೬ ಶನಿವ ೧೯ 

ನಕ್ಷತ್ರ | ಆರ್ದ್ರಾ, ಸ್ವಾತಿ, ಶತಭಿಷಾ] ಪ್ಲ. ವಿ. ಪೂಭಾ. ಪುಷ್ಠಾ. ಆ. ಉಭಾ 
ಭುಕ್ತಿನಾಥ! ವ.ತಿ.ದಿ. ವ.ತಿ.ದಿ, |ವ.ತ್ತಿದಿ. ವತಿ.ದಿ.| ವ.ತಿ.ದಿ. ವ.ತಿ.ದಿ. 
ರಾಹು | & 4281) — ಹ ತ — 

ಗುರು |») 4 24| 8 1 62 1182118] — — 

ಶನಿ [210 0711122 61248 03 0 3] 80 4 
ಬುಧ (2 6 18/10 0 02 3 60611628 98581 
ಕೇತು | 0 1811 6 180 11 0710121 1 9 69 21 
ಶುಕ್ರ [41 0 014 6 182 8 010 6 123 2 0| 91121 
ರವ [0 10 24/18 5 100 0 1811 4 000 11 121011 1 
ಚಂದ್ರ || 6 01611121 4 012 8 01 7 018 6 ೫ 
ಕುಜ || 0 2818 0 00 11 618 7 cil 91371 
ರಾಹು | _ — [|] 4 84100 12 10 616 5 18 


ಗುರು ಹ Mt ತ್‌ ಚ 2612190 0 


ಜ್ಯೋತಿಷ ಬೋಧಿನೀ 110 


ದಶಿಾನಾಥ್ಯ ಬುಧ, ವ. ೧೯ ಕೇತುವ, ೭ ಶುಕ್ರ ವ, ೨೦ 

ನಕ್ಷತ್ರ |ಅ, ಜ್ಯೇಷ್ಠಾ. ರೇವತಿ |ಅಶ್ವಿನೀ ವಘಾ.ಮೂಲ ಭರಣೀಹುಬ್ಬಾ. ಪೂ. ಆ. 
ಭಃಕ್ರಿನಾಥ[ವ.ತಿ.ದಿ ವ.ತಿ.ದಿ.| ಎತಿ.ದಿ. ವ.ತಿ.ದಿ | ವತಿದಿ. ವತಿದಿ. 
ಬುಧ [2 427) 2421 — | ನ ವ pa 

ಕೇತು 01127] 34240 4 2710 427 -— ತೆ 

ಶುಕ್ರ [210 | 62241 2 01 6273 4 0| 3 40 
ರವಿ 010 6 71 00 4 6111 8/1 0 0| & 40 
ಚಂದ್ರ | 5 0| 80 00 7 02 6 3|| 8 0| 6 00 
ಕುಜ (1011 27| 95270 427211 0[1 2 0 7 20 
ರಾಹು [2 618 12 036/1 0 1813 1118/3 0 0110 20 
ಗುರು [2 3 6[143210 11 60/41024/,2 8 0|12 10 0 
ಶನಿ 2 8 0|170 01 1 96 0 8/8 2 0[16 0 0 
“ಬುಧ SR — |011277 0 0210 0/18 10 0 
ಕೇತು — — |1 2 0[20 00 


ಭುಕ್ತಿನಾಥನು ದಶಾನುಥನಿಂದ ದುಶ್ಚಾನದಲ್ಲಿ ಇದ್ದರೆ ಅವನ ಭುಕ್ತಿಫಲ 
ಅಶುಭ ಆಗುತ್ತದೆ, ಅವನು ದಶಾನಾಥನಿಂದ ದ್ವಿತೀಯ, ತೃತೀಯ, ಚತುರ್ಥ, 
ಪಂಚಮ, ನವಮ, ದಶಮ ಮತ್ತು ಏಕಾದಶದಲ್ಲಿ ಇದ್ದರೆ ಶುಭಫಲವನ್ನು 
ಕೊಡುತ್ತಾನೆ. ದಶಾನಾಥನಿಂದ ಸಪ್ತಮದಲ್ಲಿ ಇದ್ದ ಗ್ರಹ ಮತ್ತು ದಶಾನಾಥನ 

ಖತಿಯಲ್ಲಿದ್ದ ಗ್ರಹನ ಭುಕ್ತಿಯು ಶುಭಫಲದಾಯಕ ಆಗಿರುತ್ತ ದೆ. 

ಬಲಿಷ್ಠ ಶುಭಗ್ರಹನ ದಶಃಕಾಲದಲ್ಲಿ ಶುಭಗ್ರಹನ ಭುಕ್ತಿಯಲ್ಲಿ ಸಕಲ 
ಐಶ್ವರ್ಯ, ಸುಖ-ಶಾಂತಿ, ಪತ್ನಿ, ಪುತ್ರ, ಮಿತ್ರ, ನೂತನ ವಸ್ತ್ರಾಭರಣ 
ಉತ್ತಮ ಆಹಾರ-ವಿಹಾರ, ಗಜ, ಅಶ್ವ, ವಾಹನ ಭೂಮಿ, ಅಧಿಕಾರ, 
ಮಾನ-ಸಸ್ಮಾನ ರಾಂಜ-ಮರ್ಯ್ಯಾದೆ, ಕೀರ್ತಿ ಇತ್ಯಾದಿ ಲಭಿಸುತ್ತ ಹೆ ಸತ್ಕರ್ಮ 
ದಿಂದ ಪ್ರಸಿದ್ಧಿ ಉಂಟಾಗುತ್ತದೆ. 

ಪಾಪಗ್ರಹನ ದರೆಯಲ್ಲಿ ಪಾಪಗ್ರಹರ ಭುಕ್ತಿಕಾಲ ಮತ್ತ ಜನ್ಮನಕ್ಷತ್ರ 
ದಿಂದ ವಿಪ್ಠತ್ತಾರೆ, ಪ್ರತ್ಕರತಾರೆ, ಮತ್ತು ವಧತಾರೆ ಇವುಗಳ ಅಧಿಪತಿಗಳ 
ಭುಕ್ತಿಕಾಲದಲ್ಲಿ ಅಶುಭಫಲ ಸಂಭವಿಸುತ್ತದೆ. 

ಶುಕ್ತದಶಾ ಶನಿಭುಕ್ತಿ, ಶನಿದಶಾ ಶುಕ್ರಭುಕ್ತಿ ಮತ್ತು ಗುರುದಶಾ ಬುಧ 
ಭುಕ್ತಿಯಲ್ಲಿ ಸಾಮಾನ್ಯವಾಗಿ ಅಶುಭಫಲಗಳು ಸಂಭವಿಸುತ್ತದೆ, 


ಜ್ಯೋತಿಷ ಬೋಧಿನಿ! 111 


೫೧. ಬಾಧಕಸ್ಥಾನ ಮತ್ತು ಫಲ 


ಚರರಾಶಿಗೆ ಏಕಾದಶ, ಸ್ಥಿರರುಶಿಗೆ ನವವು ಮತ್ತು ಉಭೆಯರಾಶಿಗೆ 
ಸಪ್ತಮವು ಬಾಧಕಸ್ಕೂ; ನ ಆಗಿರುತ್ತದೆ. 


ರಾಶಿ ಬಾಧಾಸ್ಥಾನ ರಾಶಿ ಬಾಧಾಸ್ಮಾನ ರಾಶಿ ಬಾಧಾಸ್ಕಾನ 
ಮೇಷ ಕುಂಭ ವೃಷಭ ಮಕರೆ ನಿಂಥುನ ಧನು 
ಕರ್ಕಟಕ ವೃಷಭ ಸಿಂಹ ಮೇಷ ಕನ್ಯಾ ನೂನ 
ತುಲಾ ಸಿಂಹ ವೃಶ್ಚಿಕ ಕರ್ಕಟಕ ಧನು ಮಿಥುನ 
ನುಕರ ವೃಶ್ಚಿಕ ಕುಂಭ ತುಲಾ ನೊನ ಕನ್ಯಾ 

ಚರರುಶಿಯ ಬಾಧಾಸ್ಕಾ; ನವಾದ, ಏಕಾದಶವು ಸ್ಥಿರರಾಶಿ ಆಗಿರುತ್ತದೆ. 
ಸ್ಥಿ ರೆರಾಶಿಯ ಬಾಧಾಸ್ಕಾ ನವಾದ ನವಮವು ಚರರಾಃಶಿ ಆಗಿರುತ್ತದೆ. ಉಭಯ 
ರಾಶಿಯ ಬಾಧಾಸ್ಥಾನವಾದ ಸಪ್ರಮವು ಉಭಯರಾಶಿ ಆಗಿರುತ್ತದೆ. 

ಬಾಧಕಾಧಿಪತಿಯಂ ಅಷ್ಟಮದಲ್ಲಿ ಇರುವುದು, ಅಥವಾ ಅಷ್ಟಮಾಧಿ 
ಪತಿಯ ಸಂಛಂಧದಲ್ಲಿ ಇರುವುದು, ಖರ ದ್ರೇಕ್ಕಾಣಾಧಿಪತಿಯ (ಜನನ 
ದ್ರೇಕ್ಕಾಣದಿಂದ 22ನೇ ದ್ರೇಕ್ಕಾಣಾಧಿಪತಿ) ಯುತಿಯಲ್ಲಿ ಇರುವುದು ಮತ್ತು 
ಬಾಧಕಾಧಿಪತಿಗೆ ಮಾಂದಿಭವನಾಧಿಪತ್ಯ ಇದ್ದ! ರೆ ಅವನ ದಶೆಯಲ್ಲಿ ರೋಗ 
ಶೋಕ, ಸಂಚಾರಾದಿ ಅಶುಭಫಲಗಳು ಸಂಭವಿಸುತ್ತವೆ, 


೫೨. ಯೋಗಗಳು 


"ಕರ್ಮಾರ್ಜಿತಂ ಪೂರ್ವಭವೇಸದಾದಿ' ಎಂಬ ವರಾುಹಮಿಹಿರೋಕಿ 
ಯಂತೆ ಜಾತಕನಿಗೆ ಪೂರ್ವಕರ್ಮಾನುಸಾರವಾಗಿ ಧನ, ಸಂಪತ್ತು, ವಾಹನ. 
ಅಧಿಕುರ, ಇತ್ಯಾದಿ ಶುಭಾಶುಭ ಫಲಗಳು ಲಭಿಸುತ್ತವೆ. ಇವುಗಳನ್ನು ಯೋಗ 
ಗಳು ಸೂಚಿಸುತ್ತವೆ. ಇಂತಹ ಯೋಗಗಳು ನೂರಾರು ಇವೆ, ಇವುಗಳಲ್ಲಿ 
ಮುಖ್ಯವಾದ ಕೆಲವು ಯೋಗಗಳನ್ನು ಇಲ್ಲಿ ಉಲ್ಲೇಖಿಸಿರುತ್ತದೆ. 

ಯೋಗಗಳಲ್ಲಿ ಮುಖ್ಯವಾಗಿ 1) ನಾಭಸಯೋಗಗಳು 2) ಪ್ರವೃಜ್ಶಾ 
ಯೋಗಗಳು 3) ರಾಜಯೋಗಗಳು 4) ಟಾಂದ್ರಯೋಗಗಳು 5) ದ್ವಿಗ್ರಹಾದಿ 
ಯೋಗಗಳು 6) ಅರಿಷ್ಟಯೋಗಗಳು 7) ಪಂಚ ಮಹಾಪುರುಷಯೋಗ 
8) ಸಂಕೀರ್ಣ ಅಥವಾ ವಿವಿಧ ಯೋಗಗಳು, 


ಜ್ಯ್ಕೊತಿಷ ಬೋಧಿನೀ 112 


1. ರುಚೆಕಯೋಗೆ ಃ ಕುಜನು ಮೇಷ, ವೃಶ್ಚಿಕ ಅಥವಾ ಮಕರ 
ರಾಶಿಯಲ್ಲಿದ್ದು, ಲಗ್ನ, ಚತುರ್ಥ, ಸಪ್ತಮ ಮತ್ತು ದಶಮಭಾವಗತನಾದರೆ 
ರುಚಕೆಯೋಗ ಆಗುತ್ತದೆ. 

ರುಚಕಯೋಗದಲ್ಲಿ ಜನಿಸಿದವನು ಪರಾಕ್ರಮಿಯು, ಶತ್ರುಗಳನ್ನು ಜಯಿಸಿ 
ದವನು, ಬಲಿಷ್ಕನು, ಸ್ವವೀರ್ಯದಿಂದ ಧನಸಂಪಾದಿಸುವವನು, ಗರ್ವಿಷ್ಮನು, 
ಉತ್ತಮ ಗುಣ ಉಳ್ಳವನು, ಕೀರ್ತಿವಂತನು, ಕೈಕೊಂಡಕಾರ್ಯಗಳನ್ನು ಜಯ 
ಪದವಾಗಿ ಪೂರ್ತಿಮಾಡುವವನು ಆಗುತ್ತಾನೆ, 

2. ಭದ್ರಯೋಗೆ: ಬುಧನು ಮಿಥುನ ಮತ್ತು ಕನ್ಶಾರಾಶಿಯಲ್ಲಿದ್ದು, 
ಲಗ್ನ, ಚತುರ್ಥ, ಸಪ್ತಮ ಮತ್ತು ದಶಮಭಾವಗತನಾದರೆ ಭದ್ರಯೋಗ 
ಆಗುತ್ತದೆ, 

ಭದ್ರಯೋಗದಲ್ಲಿ ಜನಿಸಿದವನು ದೀರ್ಫಾಯುವು, ತೀಕ್ಷ್ಣ ಬುದ್ಧಿ ಉಳ್ಳಿ 
ವನು, ಚತುರನು, ಅಕಳಂಕನು, ವಿದ್ಯುವಂತರಿಂದ ಪೂಜಿಸಲ್ಪಡುವವನು, ಅಧಿ 
ಕಾರಿಯಖ, ವೈಭವದಿಂದ ಕೂಡಿದವನು, ಸಭೆ, ಸಮಾರಂಭಗಳಲ್ಲಿ ಪ್ರಮುಖನು, 
ಐಶ್ವರ್ಯವಂತನು ಆಗುತ್ತಾನೆ. 

3, ಹಂಸಯೋಗ: ಗುರುವು ಧನು, ವಿಣನ ಮತ್ತು ಕರ್ಕಟಕ ರಿಶಿ 
ಯಲ್ಲಿ ಇದ್ದು ಲಗ್ನ ಚತುರ್ಥ, ಸಪ್ತಮ ಅಥವಾ ದಶಮಭಾವ ಗತನಾದರೆ 
ಹಂಸಯೋಗ ಆಗುತ್ತದೆ. 

ಹಂಸಯೋಗದಲ್ಲಿ ಜನಿಸಿದವನು ಸತ್ಕರ್ಮನಿರತನು, ಭೂಮಾಲಿಕನು, 
ಲಕ್ಷಣವಂತನು, ಉತ್ತಮ ಸೌಕರ್ಯ,ಉಳ್ಳವನು. ಮಾನೆವಂತನು ಆಗುತ್ತಾನೆ, 

4. ಮಾಲವ್ಯಯೋಗ : ಶುಕ್ರನು ವೃಷಭ, ತುಲಾ ಮತ್ತು ವಿಣನ 
ರಾಶಿಯಲ್ಲಿದ್ದು ಲಗ್ನ. ಚತುರ್ಥ, ಸಪ್ತಮ ಅಥವಾ ದಶಮಭಾವಗತನಾದರೆ 
ಮಾಲವ್ಯಯೋಗ ಆಗುತ್ತದೆ. 

ಮಾಲವ್ಯಯೋಗದಲ್ಲಿ ಜನಿಸಿದವನು ಹೃಷ್ಟಪುಷ್ಪ ಅಂಗಾಂಗ ಉಳ್ಳವನು, 
ಸ್ಥಿರಮತಿಯು, ಧನಾಡ್ಯನು, ಸಪರಿವಾರದಿಂದ ಕೂಡಿದವನು, ಉತ್ತಮ: ಭಂರ್ಯೆ 
ಉಳ್ಳವನು. ಪುಕ್ರವಂತನು, ಭಾಗ್ಯವಂತನು, ಅಭಿವೃದ್ದಿ ಉಳ್ಳೆವನು, ಸುಖವ 
ಸಂತೋಷದಿಂದ ಕೂಡಿದವನು, ವಿಲಾಸಿಯು, ವಾಹನ ಉಳ್ಳವನು, ಪ್ರಸಿದ್ಧಿ 
ಹೊಂದಿದವನು. ವಿದ್ಯುವಂತನು, ಪ್ರಸನ್ನಚಿತ್ತನು ಆಗುತ್ತಾನೆ, 


ಜ್ಯೋತಿಷ ಬೋಧಿನೀ 113 


5. ಶಶಯೋಗೆ: ಶನಿಯು, ಮಕರ, ಕುಂಭ, ತುಲಾರಾಶಿಯಲ್ಲಿದ್ದು 
ಲಗ್ನ, ಚತುರ್ಥ, ಸಪ್ತಮ ಅಥವಾ ದಶಮಭಾವಗತನಾದರೆ ಶಶಯೋಗ 
ಆಗುತ್ತ ಣೆ, 


ಶಶಯೋಗದಲ್ಲಿ ಜನಿಸಿದವನು ಸರ್ವರಿಂದ ಹೋಗಳಲ್ಪಡುವನು ಉತ್ತಮ 
ಸೇವಕರು ಉಳ್ಳವನು, ಬಲಿಷ್ಕನು, ನಗರಸಭಾಪತಿ, ಅಥವಾ ಭೂಪತಿ, 
ಕುಹಕತನ ಉಳ್ಳವನು, ಪರಸ್ತ್ರೀಯರನ್ನು ಬಯಸುವವನು, ಧನಸಂಪತ್ತಿನ 
ಅಪೇಕ್ಷೆ ಉಳ್ಳವನು, ಸುಖವಂತನು ಆಗುತ್ತಾನೆ. 


ಮೇಲೆ ಉಲ್ಲೇಖಿಸಿದ ರುಚಕುದಿ ಐದು ಯೋಗಗಳನ್ನು ಪಂಚೆಮಹಾ 
ಪುರುಷ ಯೋಗಗಳು ಎಂದು ಕರೆಯುತ್ತಾರೆ, 


ಮೇಲೆ ಉಲ್ಲೇಖಿಸಿದ ತಾರಾಗ್ರಹರು ಸ್ವಕ್ಷೇತ್ರ ಅಥವಾ ಉಚ್ಚರಾಗಿ 
ಚಂದ್ರನಿಂದ ಕೇಂದ್ರಗತರು ಆದುಗ ಶುಭಫಲವನ್ನು ನೀಡುತ್ತಾರೆ. 


6. ಮಹಾ ಭಾಗ್ಯಯೋಗ: ದಿವಾ ಜನನದಲ್ಲಿ ಪುರುಷರಿಗೆ ಲಗ್ನ. 
ಚಂದ್ರ ಮತ್ತು ಸೂರ್ಯನು ವಿಷಮರಾಶಿಯಲ್ಲಿ ಇರಬೇಕು. ಸ್ತ್ರೀಯರಿಗೆ 
ರಾತ್ರೆ ಜನನ ಆಗಿ ಲಗ್ನ, ಚಂದ್ರ ಮತ್ತು ಸೂರ್ಯನು ಸಮರಾಶಿಯಲ್ಲಿ ಇರ 
ಬೇಕು. ಇದನ್ನು ಮಹಾ ಭಾಗ್ಯಯೋಗ ಎಂದು ಕರೆಯುತ್ತಾರೆ. 


ಮಹಾ ಭಾಗ್ಯಯೋಗದಲ್ಲಿ ಜನಿಸಿದ ಪುರುಷನು ಸಕಲ ಭೋಗವಂತನು, 
ಉದಾರನು, ಪ್ರಖ್ಯಾತನು, ಭೂಪತಿಯು, ದೀರ್ಫ್ಥಾಯುಷ್ಯ ಉಳ್ಳವನು, 
ಗುಣವಂಶನು, ಆಗುತ್ತಾ ನೆ ಈ ಯೋಗದಲ್ಲಿ ಜನಿಸಿದ ಸ್ತ್ರೀಯು ಧನ 
ಸಂಪತ್ತು ಉಳ್ಳವಳು, ದೀರ್ಫಾಯುವಂದ ಪತಿ ಮತ್ತು ಪುತ್ರರು ಉಳ್ಳವಳು, 
ಭಾಗ್ಯವಂತಳು, ಗುಣವಂತಳು ಆಗುತ್ತಾಳೆ, 


7. ವಸುಮತೀಯೋಗ: ಲಗ್ನ ಅಥವಾ ಚಂದ್ರನಿಂದ ಉಪಚಯ 
ಸ್ಥಾನದಲ್ಲಿ (3, 6, 10 ಮತ್ತು 11) ಎಲ್ಲ ಶುಭಗ್ರಹರು (ಬುಧ, ಗುರು, 
ಶುಕ್ರ) ಇದ್ದರೆ ವಸುಮತೀಯೋಗ ಆಗುತ್ತದೆ. 

[= 

ವಸುಮತಿ ಯೋಗದಲ್ಲಿ ಜನಿಸಿದವನು ಧನಾಢ್ಯನು, ಭೂಸಂಪತ್ತು 

ಉಳ್ಳವನು, ಉತ್ತಮ ಗೃಹ ಉಳ್ಳವನು ಆಗುತ್ತಾನೆ. 


ಜ್ಯೋತಿಷ ಬೋಧಿನೀ 114 


8, ಅಧಿಯೋಗೆ: ಗುರು, ಬುಧ ಮತ್ತು ಶುಕ್ರನು ಚಂದ್ರನಿಂದ 
ಷಷ್ಠ, ಸಪ್ತಮ ಮತ್ತು ಅಷ್ಟಮದಲ್ಲಿ ಇದ್ದರೆ ಅಧಿಯೋಗ ಆಗುತ್ತದೆ. 

"ಅಧಿಯೋಗದಲ್ಲಿ ಜನಿಸಿದವನು ಖ್ಯಾತವಂತನು, ಅಭಿವೃದ್ಧಿ ಉಳ್ಳವನು, 
ಐಶ್ವರ್ಯವಂತನು, ದೀರ್ಫಾಯುಷ್ಕ ಉಳ್ಳವನು, ಸೇನಾಧಿಪತಿ, ಮಂತ್ರಿ 
ಅಥವಾ ರಾಜನು ಆಗುತ್ತಾನೆ. 

9. ಗೆಜಕೇಸರಿಯೋಗ:: ಗುರುವು ಚಂದ್ರ ಕೇಂದ್ರಗತನಾದರೆ 
ಗಜಕೇಸರಿಯೋಗ ಆಗುತ್ತದೆ. ಗಜಕೇಸರಿಯೋಗದಲ್ಲಿ ಹುಟ್ಟಿದವನು ವೀರ್ಯ 
ವಂತನು, ಧನಾಢ್ಮನು, ತೇಜಸ್ವಿಯ, ಮೇಧಾವಿಯು, ಗುಣವಂತನು, ರಾಜ 
ಪ್ರಿಯನು, ಗ್ರಾಮ, ನಗರ ಸಭಾಧಿಪತಿ ಆಗುತ್ತಾನೆ, 

10. ರಜ್ಜುಯೋಗ : ಎಲ್ಲಾ ಗ್ರಹರು ಚರರಾಶಿಯಲ್ಲಿ [ಮೇಷ, 
ಕರ್ಕಟಕ, ತುಲಾ ಮತ್ತು ಮಕರರಾಶಿ] ಇದ್ದರೆ ರೆಜ್ತಾಯೋಗ ಆಗುತ್ತದೆ, 

ರಜ್ಜು ಯೋಗದಲ್ಲಿ ಜನಿಸಿದವನು ಮತ್ಸರ ಉಳ್ಳವನು, ವಿದೇಶದಲ್ಲಿ 
ಇರುವವನು, ಸಂಚಾರ ಪ್ರಿಯನು, ಧನ, ಕೀರ್ತಿ ಇತ್ಯಾದಿಗಳಲ್ಲಿ ಅಭಿಲಾಷೆ 
ಉಳ್ಳವನು ಆಗುತ್ತಾನೆ. 

11. ಮುಸಲಯೋಗೆ: ಎಲ್ಲಾ ಗ್ರಹರು ಸ್ಥಿರರಾಶಿಯಲ್ಲಿ [ವೃಷಭ, 
ಸಿಂಹ, ವೃಶ್ಚಿಕ ಮತ್ತು ಕುಂಭರಾಶಿ] ಇದ್ದರೆ ಮುಸಲಯೋಗ ಆಗುತ್ತದೆ. 

ಮುಸಲಯೋಗದಲ್ಲಿ ಜನಿಸಿದವನು, ಮಾನವಂತನು ಧನೂಧ್ಯನು, ಅನೇಕ 
ಕಾರ್ಯಗಳನ್ನು ಮಾಡುವವನು ಸ್ಥಿರವಾದ ಬುದ್ಧಿ ಉಳ್ಳಿವನು ಆಗುತ್ತಾನೆ. 

12. ನಲಯೋಗ ಎಲ್ಲಾ ಗ್ರಹರು ಉಭಯರಶಿಯಲ್ಲಿ ಮಿಥುನ, 
ಕನ್ಯಾ, ಧನು ಮತ್ತು ವೂನರಾಶಿ] ಇದ್ದರೆ ನಲಯೋಗ ಆಗುತ್ತದೆ, 

ನಲಯೋಗದಲ್ಲಿ ಹುಟ್ಟಿದವನು, ಅಂಗಹೀನನು, ಧನಾಢ್ಯನು, ನಿಪುಣನು 
ಧೂರ್ತನು ಆಗುತ್ತಾನೆ, 

13. ಸೃಕ್‌ (ಮಾಲಾ) ಯೋಗಃ ಸಕಲ ಶುಭಗ್ರಹರು ಕೇಂದ್ರ 
ಗತನಾದರೆ ಸ್ಫಕ್‌ ಅಥವಾ ಮಾಲಾಯೋಗ ಅಗುತ್ತದೆ. 

ಮಾಲಾಯೋಗದಲ್ಲಿ ಜನಿಸಿದವನು ಸುಖವಂತನು, ಭೋಗವಂತನು 
ಆಗುತ್ತಾನೆ. 


ಜ್ಯೋತಿಷ ಬೋಧಿನೀ 115 


14. ಸರ್ಪಯೋಗೆ : ಸಕಲ ಪಾಪಗ್ರಹರು ಕೇಂದ್ರಗತರಾದರೆ 
ಸರ್ಪಯೋಗ ಆಗುತ್ತದೆ. 

ಸರ್ಪಯೋಗದಲ್ಲಿ ಜನಿಸಿದವನು ದುಃಖ ಮತ್ತು ಕಷ್ಟಗಳನ್ನು ಅನು 
ಭವಿಸುತ್ತಾನೆ, 

15. ಶೃಂಗಾಟಿಕಯೋಗ ಾ ಸಕಲಗ್ರಹರು ಲಗ್ನ, ಪಂಚಮ, 
ಮತ್ತು ನವಮಭಾವದಲ್ಲಿ ಇದ್ದರೆ ಶೃಂಗಾಟಕಯೋಗ ಆಗುತ್ತದೆ. 

ಶೃಂಗಾಟಿಕಯೋಗದಲ್ಲಿ ಜನಿಸಿದವನು ಸೌಮ್ಯಸ್ವಭಾವದವನು ಮತ್ತು 
ಜೀವಿತದ ಉತ್ತರಾರ್ಧದಲ್ಲಿ ಸುಖವಂತನು ಆಗುತ್ತಾನೆ. 

16. ಸಮುದ್ರಯೋಗ : ಸಕಲ ಗ್ರಹರು ದ್ವಿತೀಯದಿಂದ 
ಪ್ರಾರಂಭಿಸಿ, ಒಂದು ಬಿಟ್ಟು ಒಂದು ರಾಶಿಯಲ್ಲಿ ಇದ್ದರೆ (2, 4, 6, 8,) 
10 ಮತ್ತು 12) ಸಮುದ್ರಯೋಗ ಆಗುತ್ತದೆ, 

ಸಮಾದ್ರಯೋಗದಲ್ಲಿ ಜನಿಸಿದವನು ಜಲವಸ್ತು ಅಥವಾ ಜಲೋತ್ಪನ್ನ 
ವಸ್ತುಗಳಿಂದ ಧನಾರ್ಜನೆ ಮಾಡುವವನು, ಧನವಂತನು ಮತ್ತು ಭೂಪತಿಯು 
ಆಗುತ್ತಾನೆ. 

17. ಚಕ್ರಯೋಗ: ಸಕಲ ಗ್ರಹರು ಲಗ್ನದಿಂದ ಪ್ರಾರಂಭಿಸಿ ಒಂದು 
ಬಿಟ್ಟು ಒಂದು ರಾಶಿಯಲ್ಲಿ ಇದ್ದರೆ (1, 3, 5. 7, 9, 11) ಚಕ್ತಯೋಗ 
ಆಗುತ್ತದೆ, 

ಚಕ್ರಯೋಗದಲ್ಲಿ ಜನಿಸಿದವನು ಯಶಸ್ಸು ಉಳ್ಳವನು. ರಾಜನು, ಸುಖ 
ವಂತನು ಆಗುತ್ತಾನೆ. 

18. ನೀಣಾಯೋಗ : ಸಪ್ತಗ್ರಹರು ಏಳು ರಾಶಿಯಲ್ಲಿ ಇದ್ದರೆ 
ವೀಣಾಯೋಗ ಆಗುತ್ತದೆ, 

ವೀಣಾಯೋಗದಲ್ಲಿ ಜನಿಸಿದವನು ಸಕಲ ಕಾರ್ಯಗಳಲ್ಲಿ ನುರಿತವನು, 
ಸಂಗೀತ, ನೃತ್ಯ ಇತ್ಯಾದಿಗಳಲ್ಲಿ ಪ್ರೀತಿ ಉಳ್ಳವನು ಆಗುತ್ತಾನೆ. 

19. ದಾಮಯೋಗ : ಸಪ್ತಗ್ರಹರು ಆರುರಾಶಿಯಲ್ಲಿ ಇದ್ದರೆ 
ದಾಮಯೋಗ ಆಗುತ್ತದೆ, ದಾಮಯೋಗದಲ್ಲಿ ಜನಿಸಿದವನು ಉಪಕಾರ 
ಸ್ಮರಣೆ ಉಳ್ಳವನು, ತೀಕ್ಷ್ಣವಾದ ಬುದ್ಧಿ ಉಳ್ಳವನು, ಧನವಂತನು ಆಗುತ್ತಾನೆ. 


ಜ್ಯೋತಿಷ ಜೆ.೧ಧಿನೀ 116 


29. ಸುನಫಾಯೋಗ : ಚಂದ್ರನ ದ್ವಿತೀಯದಲ್ಲಿ ರವಿ ವಿರಹಿತ 
[ಕುಜಾದಿ ಐದು ತಃರಾಗ್ರಹರು] ಗ್ರಹರು ಇದ್ದರೆ ಸುನಥಾಯೋಗ ಅಗುತ್ತದೆ. 


' ಸುನಫಾಯೋಗದಲ್ಲಿ ಜನಿಸಿದವನು ಸ್ವಪ್ರಯತ್ನದಿಂದ ಧನ ಮತ್ತು 
ಸಂಪತ್ತನ್ನು ಗಳಿಸುತ್ತಾ ನೆ, ಭೂಮಾಲಿಕ ಅಥವಾ ರಾಜತುಲ್ಯನು, ಬುದ್ಧಿ 


ವಂತನು, ಧನವಂತನು ಮತ್ತು ಕೀರ್ಶಿವಂತನು ಆಗುತ್ತಾನೆ, 


21. ಅನೆಫಾಯೋಗೆ : ಚಂದ್ರನ ದ್ವಾದಶದಲ್ಲಿ ಕುಜಾದಿ ತಾರಾ 
ಗ್ರಹರು ಇದ್ದರೆ ಅನಫಾಯೋಗ ಆಗುತ್ತದೆ. 


ಅನಫಾಯೋಗದಲ್ಲಿ ಜನಿಸಿದವನು ದೃಢಕಾಯನು. ಆರೋಗ್ಯವಂತನು, 
ಗುಣವಂತನು, ಪ್ರಖ್ಯಾತನು, ಕೀರ್ತಿವಂತನು, ಸುಖ-ಸಂಪತ್ತುಗಳಿಂದ ಕೂಡಿ 
ದವನು ಆಗುತ್ತಾನೆ. ' 


22. ದುರಧರಾಯೋಗ  : ಚಂದ್ರನ ದ್ವಿತೀಯ ಮತ್ತು ದ್ವಾದಶ 
ದಲ್ಲಿ ಕುಜಾದಿ ತಾರಾ ಗ್ರಹರು ಇದ್ದರೆ ದುರಧರಾಯೋಗ ಆಗುತ್ತದೆ, 


ದುರಧರಾಯೋಗದಲ್ಲಿ ಜನಿಸಿದವನು ಧನ, ಸಂಪತ್ತು. ಸುಖ. ವಾಹನ 
ಇತ್ಯಾದಿಗಳಿಂದ ಕೂಡಿದವನು, ಉದಾರವಂತನು, ಉತ್ತಮ ಸೇವಕರು ಉಳ್ಳ 
ವನು ಆಗುತ್ತಾನೆ. ` 


ತಾರಾಗ್ರಹರು ರವಿಯಿಂದ ದ್ವಿ ತೀಯ, ದಾದಶ ಮತ್ತು ಉಭಯ 
ಪಾರ್ಶ್ವದಲ್ಲಿ ಇದ್ದರೆ ಕ್ರಮವಾಗಿ ವೇಸಿ, ವಾಸಿ ಮತ್ತು ಉಭಯ ಚರಿಯೋಗ 
ಆಗುತ್ತದೆ. ಶುಭಗ್ರಹರಿಂದ ಶುಭವೇಶಿ ಇತ್ಯಾದಿ ಪಾಪಗೃಹರಿಂದ ಅಶುಭ 
ವೇಶಿ ಇತ್ಕುದಿಯೋಗ ಆಗುತ್ತದೆ. 

23. ಕೇಮಮ್ರುಮಯೋಗ: ಚಂದ್ರನ ದ್ವಿತೀಯ ಮತ್ತು ದ್ವಾದಶ 
ದಲ್ಲಿ ಯಾವ ಗ್ರಹವು ಇಲ್ಲದಿದ್ದರೆ ಕೇಮದ್ರುಮಯೋಗ ಆಗುತ್ತದೆ, 

ಕೇಮದ್ರುಮ ಯೋಗದಲ್ಲಿ ಜನಿಸಿದವನು ದುಃಖಿತನು, ಮಲಿನನು, 
ನೀಚಸ್ವಭಾವ ಉಳ್ಳವನು, ಧನವನ್ನು ಕಳಕೊ:ಡವನು, ಸೇವಕನು ಆಗುತ್ತಾನೆ. 
ಈ ಯೋಗದಲ್ಲಿ ಜನಿಸಿದವನು ಐಶ್ವರ್ಯವಂತನಾದರೂ ನಿರ್ಗತಿಕನು ಆಗುತ್ತಾನೆ. 


ಜ್ಯೋತಿಷ ಬೋಧಿನಿ 117 


ಕೇಂದ್ರಗಳಲ್ಲಿ ಗ್ರಹರಿದ್ದರೆ ಅಥವಾ ಚಂದ್ರನು ಗ್ರಹರೊಂದಿಗೆ ಇದ್ದರೆ 
ಕೇಮದ್ರುಮಯೋಗ ಭಂಗ ಆಗುತ್ತದೆ. ಮೇಲಿನ ಸುನಫಾದಿಯೋಗಗಳಲ್ಲಿ 
ರವಸ್ಥಿತಿಯಿಂದ ಯೋಗ ಅಥವಾ ಯೋಗಭಂಗ ಸಂಭವಿಸುವುದಿಲ್ಲ. 


24. ರಾಜಯೋಗ : ಐದು ಗ್ರಹರು ಉಚ್ಚ ಅಥವಾ ಸ್ವಕ್ಷೇತ್ರಗತ 
ರಾಗಿ. ತ್ರಿಕೋಣಗತರಾದರೆ ಜಾತಕನು ರುಜನಾಗುತ್ತಾನೆ. ಐದಕ್ಕಿಂತ ಕಡಿಮೆ 
ಗ್ರಹರಾದರೆ ಧನಿಕನು. ರಾಜತುಲ್ಯನು ಆಗುತ್ತಾನೆ. 


25. ಸಂನ್ಯಾಸಯೋಗ: 1) ಗುರುವು ನವಮಭಾವಗತನಾದಾಗ ಲಗ್ನ, 
ಚಂದ್ರ ಮತ್ತು ಗುರುವನ್ನು ಶನಿಯು ನೋಡಿದರೆ ರಾಜಯೋಗದಲ್ಲಿ ಜನಿಸಿದವ 
ನುದರೂ ಧಾರ್ಮಿಕನಿಷ್ಠೆ ಉಳ್ಳವನು ತತ್ವಜ್ಞಾನಿಯು ಆಗುತ್ತಾನೆ. 2) ನವಮ 
ದಲ್ಲಿ ಶನಿಯಿದ್ದು ಆ ಶನಿಯು ಯಾವ ಗೃಹನಿಂದ ನೋಡಲ್ಪಡದಿದ್ದರೆ ಸಂನ್ಯಾಸ 
ವನ್ನು ಹೊಂದುವನು. 


೫೩. ಗ್ರಹಚಾರ ಫಲ 


ಗೋಚರದ ಫಲಾಫಲಗಳನ್ನು ಜನ್ಮರಾಶಿಯಿಂದ (ಅಂದರೆ ಜನನಕಾಲದ 
ಚಂದ್ರಸ್ಥಿತರಾಶಿಯಿಂದ) ಪ್ರಾರಂಭಿಸಿ ಭಾವಗಳಲ್ಲಿ ಗ್ರಹರ ಚಾರಫಲವನ್ನು 
ತಿಳಿಯಬೇಕು, 


ಸೂರ್ಯೆ : ಸೂರ್ಯನು ಜನ್ಮರಾಶಿಯಲ್ಲಿ ಗೋಚರಿಸುವಾಗ ನಷ್ಟ. 
ಖರ್ಚು, ಆಯಾಸ, ಕಷ್ಟಕರ ಪ್ರಯಾಣ, ರೋಗ ಇತ್ಯಾದಿ ಸಂಭವಿಸುತ್ತದೆ. 
ಚಂದ್ರನಿಂದ ದ್ವಿತೀಯದಲ್ಲಿ ಸಂಚರಿಸುವಾಗ ಧನನಷ್ಟ, ಅಸುಖ, ಮೋಸ 
ಕಣ್ಣುನೋವು ಸಂಭವಿಸುತ್ತದೆ. ತೃತೀಯದಲ್ಲಿ ಸ್ಥಾನಪ್ಪಾಪ್ತಿ, ಧನಲಾಭ, 
ಸುಖ. ಸಂತೋಷ, ರೋಗವಿಮುಕ್ತತೆ, ಶತ್ರುನಾಶ ಇತ್ಯಾದಿ ಸಂಭವಿಸುತ್ತದೆ. 
ಚತುರ್ಥದಲ್ಲಿ ಅನಾರೋಗ್ಯ ಮತ್ತು ಕೈಕೊಂಡಕಾರ್ಯಗಳಲ್ಲಿ ವಿಘ್ನಗಳು 
ಸಂಭವಿಸುತ್ತದೆ. ಪಂಚಮದಲ್ಲಿ ಶಾರೀರಿಕಪೀಡೆ ಮತ್ತು ವೈರಿಗಳಿಂದ ಸಂಕಷ್ಟ 
ಗಳು ಉಂಟಾಗುತ್ತವೆ. ಷ ಶತಿತ್ರಿನಾಶ ಮತು 
2ಖನಾಶ ಸಂಭವಿಸುತ್ತದೆ. ಸಪ್ತಮದಲ್ಲಿ ಆಯಾಸಕರ ಪ್ರಯಾಣ, ಉದರ 
ವ್ಯಾಧಿ, ಇತ್ಯಾದಿಗಳು ಉಂಟಾಗುತ್ತವೆ. ಅಪ್ಪಮದೆಲ್ಲಿ ರೋಗ, ಭಯ, 


ಣೂ 
ಡಿ 
ಲ 
ನ 
ನಾ 
p 
§ 
Fd 


ಜ್ಯೋತಿಷ ಬೋಧಿನಿ 118 


ಪತ್ನಿಯೊಂದಿಗೆ ಕಲಹ ಉಂಟಾಗುತ್ತವೆ. ನವಮದಲ್ಲಿ ಅಪಾಯ್ಕ ವ್ಯಾಧಿ, 
ಮಾನನಷ್ಟ, ಕೈಕೊಂಡಕಾರ್ಯಗಳಲ್ಲಿ ವಿಘ್ನ, ಅಪವಾದ ಮತ್ತು ನಷ್ಟ ಸಂಭವಿಸು 
ತ್ರದ. ದಶಮದಲ್ಲಿ ಯಶಸ್ಸು. ಕೈಕೊಂಡ ಕಾರ್ಯಗಳಲ್ಲಿ ಜಯ ಲಭಿಸುತ್ತದೆ. 
ಏಕಾದಶದಲ್ಲಿ ಲಾಭ, ಕೀರ್ತಿ, ಧನಲಾಭ, ರೋಗನಿವಾರಣೆ ಆಗುತ್ತದೆ ದ್ವಾದಶ 
ದಲ್ಲಿ ಸೂರ್ಯನು ಗೋಚರಿಸುವಾಗ ನ್ಯಾಯಮಾರ್ಗದಲ್ಲಿ ನಡೆಯುವವರಿಗೆ 
ಸಫಲತೆಯನ್ನು ಅನ್ಕಥು ಹಾನಿಯನ್ನು ಅನುಭವಿಸುತ್ತಾರೆ, 


ಚಂದ್ರ: ಚಂದ್ರನು ಜನ್ಮರಾಶಿಯಲ್ಲಿ ಗೋಚರಿಸುವಾಗ ವಸ್ತ್ರ, 
ಭೋಜನ, ಶಖಯನಾದಿಗಳನ್ನು ನೀಡುತ್ತಾನೆ. ದ್ವಿತೀಯದಲ್ಲಿ ಮಾನಹಾನಿ, 
ಧನನಾಶ, ದುಃಖ ವಿಘ್ನಾದಿಗಳನ್ನು ನೀಡುತ್ತಾನೆ. ತೃತೀಯದಲ್ಲಿ ವಸ್ತ್ರಾಭರಣ, 
ಧನ, ಸ್ತ್ರೀ ವಿಜಯ, ಸೌಖ್ಯ ಇತ್ಯಾದಿಗಳನ್ನು ನೀಡುತ್ತಾನೆ. ಚತುರ್ಥದಲ್ಲಿ 
ಅವಿಶ್ವಾಸ, ಭಯ ಇತ್ಯಾದಿಗಳು ಸಂಭವಿಸುತ್ತವೆ. ಪಂಚಮದಲ್ಲಿ ವ್ಯೂಧಿ. 
ಕೈಕೊಂಡ ಕಾರ್ಯ ಮತ್ತು ಪ್ರಯಾಣದಲ್ಲಿ ವಿಘ್ನ. ದೀನತೆ ಮತ್ತು ದುಃಖ 
ಇತ್ಯಾದಿಗಳನ್ನು ನೀಡುತ್ತಾನೆ. ಷಷ್ಪದಲ್ಲಿ ವಿತ್ತಲಾಭ, ಸುಖ, ಸಂತೋಷ, 
ರೋಗಕ್ಷಯ ಮತ್ತು ಶತ್ರುನಾಶ ಆಗುತ್ತದೆ. ಸಪ್ತಮದಲ್ಲಿ ವಾಹನ, ಸುಖ 
ಸಂತೋಷ, ಮಾನ, ಶಯನ, ಭೋಜನ ಧನಲಾಭ ಇತ್ಯಾದಿ ಪಡೆಯುತ್ತಾನೆ, 
ಅಷ್ಟಮದಲ್ಲಿ ಭಯ, ಹೆದರಿಕೆ ಮತ್ತು ಆಕಸ್ಮಿಕ ಘಟನೆಗಳು ಸಂಭವಿಸುತ್ತದೆ. 
ನವಮದಲ್ಲಿ ಬಂಧನ. ಅನಾರೋಗ್ಯ ಉದ್ವೇಗ, ಆಯಾಸ, ಉದರರೋಗಗಳು 
ಉಂಟಾಗುತ್ತವೆ. ದಶಮದಲ್ಲಿ ಕರ್ಮಸಿದ್ದಿ, ಪ್ರಖ್ಯಾತಿ, ಸ್ಮಾನಲಾಭ, ಇಷ್ಟಸಿದ್ದಿ 
ಉಂಟಾಗುತ್ತದೆ. ಏಕಾದಶದಲ್ಲಿ ಅಭಿವೃದ್ಧಿ ಸಂತೋಷ, ಮಿತ್ರಾಗಮನ, 
ಲಾಭ ಉಂಟುಗುತ್ತದೆ. ಮತ್ತು ವ್ಯಯದಲ್ಲಿ ಅನಾವಶ್ಯಕ ಖರ್ಚು ಮತ್ತು 
ಕಲಹ ಸಂಭವಿಸುತ್ತದೆ. 


ಕುಜ: ಕುಜನು ಜನ್ಮರಾಶಿಯಲ್ಲಿ ಸಂಚರಿಸುವಾಗ ಅಪಘಾತಗಳು, 
ದ್ವಿತೀಯದಲ್ಲಿ ಶತ್ರು ಪೀಡೆ ರಾಜಭಯ, ಕಲಹ, ಪಿತ್ರಪ್ರಕೋಪ, ಬೆಂಕಿಯ 
ಅವಘಡ, ಕಳ್ಳಕಾಕರಿಂದ ನಷ್ಟ, ವ್ಯಾಧಿಗಳು ಸಂಭವಿಸುತ್ತದೆ, ತೃತೀಯದಲ್ಲಿ 
ಕಳ್ಳತನದಿಂದ, ಲಂಚದಿಂದ, ಅನ್ಕುಯದಿಂದ ಲಾಭ. ಅಧಿಕಾರ, ಧನ, ಶಕ್ತಿ, 
ಭೂಸಂಪತ್ತು ವಸ್ತ್ರ ಇತ್ಯಾದಿ ಲಭಿಸುತ್ತವೆ. ಚತುರ್ಥದಲ್ಲಿ ಜ್ವರ, ಜಠರ 
ವ್ಯಾಧಿ, ರಕ್ತಸ್ರಾವ ಅಥವಾ ರಕ್ತದೋಷ, ದುರ್ಜನರ ಸಹವಾಸದಿಂದ ಅಶುಭ 


ಜ್ಯೋತಿಷ ಬೋಧಿನೀ bl 


ಫಲಗಳು ಸಂಭವಿಸುತ್ತವೆ. ಪಂಚಮದಲ್ಲಿ ಶತ್ರುತ್ವ, ಅಸ್ವಸ್ಥತೆ. ಕೋಪ, ಭಯ, 
ಮಕ್ಕಳಿಂದ ಶೋಕ. ಬಲನಾಶ, ಇತ್ಯಾದಿಗಳು ಸಂಭವಿಸುತ್ತದೆ, ಷಷ್ಕದಲ್ಲಿ ಭಯ, 
ಮತ್ತು ಕಲಹ, ಶತ್ರುನುಶ, ಸುವರ್ಣಮತ್ತು ತಾಮ್ರಲಾಭ, ವಿಷಯಾಸಕ್ತಿ ಸ್ಮ ನ 
ಮತ್ತು ಮಾನ ಲಭಿಸುತ್ತದೆ. ಸಪ್ತಮದಲ್ಲಿ ಪತ್ನಿಯೊಂದಿಗೆ ಕಲಹ ಕಣ್ಣುನೋವು 
ಜಠರವ್ಯಾಧಿಗಳು, ಬೇಧಾಭಿಪ್ರೂಯಗಳು ಉಂಟಾಗುತ್ತವೆ, ಅಷ್ಟಮದಲ್ಲಿ 
ಯಂತ್ರ ಆಯುಧಗಳಿಂದ ಅಪಘಾತ, ರಕ್ತಸ್ರಾವ, ಮಾನಹಾನಿ ಮತ್ತು ಧನಕ್ಷಯ 
ಉಂಟಾಗುತ್ತವೆ. ನವಮದಲ್ಲಿ ಪರಾಭವ, ಧನನಾಶ, ಧಾತುಕ್ಷಯ, ನಿರ್ಬಲತೆ 
ಮತ್ತು ಶರೀರಪೀಡೆ ಉಂಟಾಗುತ್ತದೆ, ದಶಮದಲ್ಲಿ ಕೈಕೊಂಡ ಕಾರ್ಯಗಳಲ್ಲಿ 
ಯಶಸ್ಸು ಲಭಿಸುತ್ತದೆ. ಏಕಾದಶದಲ್ಲಿ ಅನೇಕ ವಿಧದಲ್ಲಿ ಧನಾಗಮನ, ಯಶ, 
ಅಧಿಕಾರ, ಲಾಭ ಇತ್ಯಾದಿ ಉಂಟಾಗುತ್ತದೆ. ವ್ಯಯದಲ್ಲಿ ನಾನಾರೀತಿಯ 
ಖರ್ಚುಗಳು, ಸಂತಾಪ ಅನರ್ಥ ಸ್ತ್ರೀಯರೊಂದಿಗೆ ಜಗಳ, ಪಿತ್ತಭಾಧೆ, ಕಣ್ಣು 
ನೋವು ಸಂಭವಿಸುತ್ತದೆ. 


ಬುಧ: ಬುಧನು ಜನ್ಮರಾಶಿಯಲ್ಲಿ ಸಂಚರಿಸುವಾಗ ದುಷ ರಿಂದ ಧನ 
ಹಾನಿ, ಶತ್ರುಬಾಧೆ, ಬಂಧನ, ಕಲಹ, ಪ್ರಯಾಣ ಅಹಿತ ವಚನಗಳನ್ನು ಕೇಳು 
ವನು. ದ್ವಿತೀಯದಲ್ಲಿ ಪಂಂಭವ, ಧನಲಾಭ ಉಂಟಾಗುತ್ತದೆ. ತೃತೀಯ 
ದಲ್ಲಿ ಮಿತ್ರಲಾಭ, ರಾಜಭಯ, ಶತ್ರುಬಾಧೆ, ಸಂಶೆಯಚಿತ್ತ, ಅಪ್ರಾಮಾಣಿಕ 
ಕಾರ್ಯಗಳಿಂದ ಅಶಾಂತಿ, ಚತುರ್ಥದಲ್ಲಿ ಸ್ವಜನ ಮತ್ತು ಕುಟುಂಬದಲ್ಲಿ ಅಭಿವೈ ದ್ಧಿ 
ಮತ್ತು ಧನಾಗಮ ಉಂಟಾಗುತ್ತದೆ. ಪಂಚಮದಲ್ಲಿ ಪತ್ನಿ ಮತ್ತು ಪುತ್ರ 
ರೊಂದಿಗೆ ಜಗಳ, ಸುಖನಾಶ, ಷಷ್ಮದಲ್ಲಿ ಭಾಗ್ಯೋದಯ ಸ್ಥಾನಲಾಭ, ಯಶಸ್ಸು 
ತತ್ತು ಅಭಿವೃದ್ಧಿ ಉಂಟಾಗುತ್ತದೆ ಸಪ್ತಮದಲ್ಲಿ ಕಾಂತಿಹೀನತೆ ಮತ್ತು 


ಅತ್ಯಂತ ಕಲಹ ಸಂಭವಿಸುತ್ತದೆ. ಅಷ್ಟಮದಲ್ಲಿ ಲಾಭ, ಯಶಸ್ಸು, ಪುತ್ರಲಾಭ, 
ವಸ್ತ್ರ. ಧನ, ನಿಪುಣತೆ ಸುಖಶುಂತಿಗಳು ಲಭಿಸುತ್ತವೆ, ನವಮದಲ್ಲಿ ಕೈಕೊಂಡ 
ಕಾರ್ಯಗಳಲ್ಲಿ ವಿಘ್ನಗಳು ಉಂಟಾಗುತ್ತವೆ. ದಶಮದಲ್ಲಿ ಶತ್ರುನಾಶ, ವಿಷಯ 
ಸುಖ, ಸ್ತ್ರೀ ಮತ್ತು ಧನಲಾಭ ಆಗುತ್ತದೆ. ಏಕಾದಶದಲ್ಲಿ ಧನ, ಸುತ, ಸುಖ, 
ಸ್ತ್ರೀ, ಎಂತ್ರವಾಹನ, ತೃಪ್ತಿ ಮತ್ತು ಸಂತೋಷ ಉಂಟಾಗುತ್ತದೆ. ವ್ಯಯದಲ್ಲಿ 
ಜಯ, ಶತ್ರುಗಿಳಿಂದ ಉಪದ್ರವ, ಮಾನಹಾನಿ, ತುಚ್ಚಿಕಾರ, ವ್ಯಾಧಿ, ವಿಷಯ 
ಸುಖದಲ್ಲಿ ಎಫ್ನತೆ ಉಂಟಾಗುತ್ತದೆ, 


ಜ್ಯೋತಿಷ ಬೋಧಿನೀ 120 


ಗುರು: ಗುರುವು ಜನ್ಮರಾಶಿಯಲ್ಲಿ ಸಂಚರಿಸುವಾಗ ಧನಹರಣ, 
ಚಿತ್ತಭ್ರಮೆ. ಸ್ಮಾನನಾಶ, ಸಂಭವಿಸುತ್ತದೆ. ದ್ವಿತೀಯದಲ್ಲಿ ಧನಸಂಚಯ, 
ಶತ್ರುನಾಶ. ಸ್ತ್ರೀಸುಖ ಇತ್ಯಾದಿ ಲಭಿಸುತ್ತವೆ. ತೃತೀಯದಲ್ಲಿ ಪದಚ್ಯುತಿ, 
ಕೈಕೊಂಡ ಕಾರ್ಯಗಳಲ್ಲಿ ವಿಘ್ನತೆ ಉಂಟಾಗುತ್ತದೆ. ಚತುರ್ಥದಲ್ಲಿ ಕ್ಲೇಶ. 
ಬಂಧುಗಳೊಡನೆ ವಿವಾದ, ಅಶಾಂತಿ, ಮಾನಸಿಕ ಪೀಡೆಗಳು ಉಂಟಾಗುತ್ತವೆ. 
ಪಂಚಮದಲ್ಲಿ ಶುಭಕಾರ್ಯ, ಸೇವಕರು, ಪುತ್ರಲಾಭ, ವಾಹನಗಳು, ಪಶು 
ಸಂಮೃದ್ಧಿ, ಕನಕ, ಗೃಹ ಸ್ತ್ರೀ, ಆಭರಣ, ವಸ್ತ್ರ, ಸಂಪತ್ತು ಲಭಿಸುತ್ತದೆ ಮತ್ತು 
ಉತ್ತಮ ಗುಣಗಳಿಂದ ಕೂಡಿದವನು ಆಗುತ್ತಾನೆ, ಷಷ್ಮದಲ್ಲಿ ಅಸಂತುಷ್ಟ 
ಮನಸ್ಸು, ಮಿತ್ರರೊಡನೆ ಕಲಹ, ಸಂಶಯ ಪ್ರವೃತ್ತಿ, ಸಂಚಾರ, ವೈರಿಗಳಿಂದ 
ತೊಂದರೆ ಸಂಭವಿಸುತ್ತದೆ ಸಪ್ತಮದಲ್ಲಿ ಶಯನ, ವಿಷಯಸುಖ, ಭೋಗ, 
ಧನಸಂಪತ್ತು, ಶೃಂಗಾರ ಸಾಧನಗಳು, ಬುದ್ಧಿ ಕುಶಲತೆ, ವಾಕೃಟುತ್ವ, ವಾಹನ, 
ಸುಖ ಲಭಿಸುತ್ತದೆ. ಅಸ್ಪಮದಲ್ಲಿ ಬಂಧನ, ವ್ಯುಧಿ, ಶೋಕ, ಕೋಪ, ಕಷ್ಟಕರ 
`ಪ್ರಯಾಣಗಳು, ಅನಾರೋಗ್ಯದಿಂದ ಜೀವನ್ಮರಣಸ್ಥಿತಿ, ನವಮದಲ್ಲಿ ನಿಪುಣತೆ, 
ಅಧಿಕಾರ, ಪ್ರತ್ರಲಾಭ, ಯಶಸ್ಸು, ಭೂಲಾಭ, ಕೈಕೊಂಡಕಾರ್ಯಗಳಲ್ಲಿ ಸಫಲತೆ 
ಲಭಿಸುತ್ತದೆ. ದಶಮದಲ್ಲಿ ಪದಚ್ಯುತಿ, ಅನಾರೋಗ್ಯ, ಧನನಷ್ಟ ಸಂಭವಿಸು 
ತ್ತದೆ. ಏಕಾದಶದಲ್ಲಿ ಆರೋಗ್ಯ, ಧನ, ಲಾಭ. ಸ್ಥಾನಲಾಭ ಆಗುತ್ತದೆ. 
ವ್ಯಯೆದಲ್ಲಿ ಅನಾವಶ್ಯಕ ವಿಘ್ನಗಳು ಮತ್ತು ನ್ಯಾಯವಾದ ಕಾರ್ಯಗಳಲ್ಲಿ 

ಅಸಫಲತೆ ಉಂಟಾಗುತ್ತದೆ. 
ಶುಕ್ರ: ಶುಕ್ರನು ಜನ್ಮರಾಶಿಯಲ್ಲಿ ಸಂಚರಿಸುವಾಗ ಸುಖಸಾಧನಗಳು. 
ವಿಷಯಸುಖ, ಪರಿಮಳ ದ್ರವ್ಯಗಳ ಆಭರಣ. ಶಯನ, ಗೃಹ, ಆಸನ, ಭಕ್ಷ, 
ಇತ್ಯಾದಿ ಲಭಿಸುತ್ತವೆ. ದ್ವಿತೀಯದಲ್ಲಿ ಸಂತತಿ, ಧನಲಾಭ, ಧಾನ್ಯ ಸರಕಾರ 
ದಿಂದ ಮಾನ್ಯತೆ, ಕುಟುಂಬ ಹಿತಸಾಧನೆ, ವಿಷಯಸುಖ ಲಭಿಸುತ್ತದೆ. ತೃತೀಯ 
ದಲ್ಲಿ ಸ್ಮಾನಲಾಭ, ಧನಲಾಭ, ಮಾನ, ಅಧಿಕಾರ, ಅಭಿವೃದ್ಧಿ, ಶತ್ರುನಾಶ 
ಮತ್ತು ಸಂಪತ್ತು ಲಭಿಸುತ್ತದೆ, ಚತುರ್ಥದಲ್ಲಿ ಮಿತ್ರರೊಂದಿಗೆ ಸಭಾ 
ಸಮಾರಂಭಗಳಲ್ಲಿ ಭಾಗವಹಿಸುವುದು ಅಧಿಕಾರ ಮತ್ತು ಸುಖ ಲಭಿಸುತ್ತದೆ, 
ಪಂಚಮದಲ್ಲಿ ಗುರುಹಿರಿಯರು, ಕುಟುಂಬದವರು ಮತ್ತು ಹಿತಜನರೊಂದಿಗೆ 
ಸಮಾಗಮ. ಸಂತತಿಲಾಭ, ಧನಪ್ರಾಪ್ತಿ, ಮಿಶ್ರಲಾಭ ಮತ್ತು ಶತ್ರುನಾಶ 
ಸಂಭವಿಸುತ್ತದೆ. ಷಷ್ಮದಲ್ಲಿ ಪರಾಭವ, ರೋಗ ಮತ್ತು ದುಃಖ ಇತ್ಯಾದಿ 
ಉಂಟಾಗುತ್ತದೆ. ಸಪ್ತಮದಲ್ಲಿ ಗುಹ್ಕರೋಗಗಳು, ಸ್ತ್ರೀಯರಿಂದ ಹಾನಿ 
121 


ಸಂಭವಿಸುತ್ತದೆ. ಅಷ್ಮಮದಲ್ಲಿ ಆಭರಣಗಳು ವಸ್ತ್ರ, ಸೇವಕರು, ಸುಖಸಾಧನ 
ಗಳು, ಭಾರ್ಯಾಸುಖಾದಿಗಳನ್ನು ಪಡೆಯುತ್ತಾನೆ. ನವಮದಲ್ಲಿ ಧಾರ್ಮಿಕ 
ಕಾರ್ಯಗಳು, ಸ್ತ್ರೀ ಸುಖ ಭಾಗ್ಯ ಧನ, ವಸ್ಟ್ರಾದಿಗಳು ಲಭಿಸುತ್ತವೆ, ದಶನು 
ದಲ್ಲಿ ಅವಮಾನ, ಕಲಹಗಳು ಉಂಟಾಗುತ್ತವೆ. ಲಾಭದಲ್ಲಿ ಪುತ್ರಲಾಭ, ಧನ, 
ಮಿತ್ರ, ಸುಗಂಧ ದ್ರವ್ಯಗಳು, ಉತ್ತಮ ಆಹಾರ ವಿಹಾರ ಲಭಿಸುತ್ತವೆ, ವ್ಯಯ 
ದಲ್ಲಿ ಅಭರಣ ಧನಾಗಮ, ಅಧಿಕ ಖರ್ಚು ಅಥವಾ ನಷ್ಟ ಸಂಭವಿಸುತ್ತ ದೆ. 
ಶನಿ: ಶನಿಯು ಜನ್ಮರಾಶಿಯಲ್ಲಿ ಸಂಚರಿಸುವಾಗ ವಿಷದಿಂದ ರಾಸಾಯನಿಕ 
ವಸ್ತುಗಳಿಂದ ಮತ್ತು ಅಗ್ನಿಯಿಂದ ಹಾನಿ ಸಂಭವಿಸುತ್ತದೆ. ಸ್ವಜನರ ವಿರಹ, 
ಬಂಧುಗಳೊಂದಿಗೆ ಕಲಹ. ವಿದೇಶ ಸಂಚಾರ, ಮನೆ, ಮಿತ್ರರು ಇತ್ಯಾದಿಗಳನ್ನು 
ಕಠಕೊಳ್ಳುತ್ತಾ ನೆ. ಅನಾರೋಗ್ಯ ಅನಾವಶ್ಯಕಸಂಚಾರ ಮತ್ತು ಮಾನಸಿಕ ವ್ಯಥೆ 
ಇತ್ಯಾದಿಗಳಿಂದ ಪೀಡಿಸಲ್ಪಡುತ್ತಾನೆ. ಧನನಷ್ಟ ಮತ್ತು ಸಂಪತ್ತಿನ ಅವನತಿ 
ಆಗುತ್ತದೆ. ಮಕ್ಕಳೊಂದಿಗೆ ಕಲಹ ಅಧವಾ ಮಕ್ಕಳನ್ನು ಕಳಕೊಳ್ಳುತ್ತಾನೆ. 
ದ್ವಿತೀಯದಲ್ಲಿ ಧನನಷ್ಟ ಸುಖನಾಶ್ಕ ಜೀರ್ಣಶರೀರ, ತೇಜೋಹೀನವಾದ 
ವದನ, ಮಾನನಷ್ಟ ಮತ್ತು ಶಕ್ತಿನಾಶ ಸಂಭವಿಸುತ್ತದೆ, ತೃತೀಯದಲ್ಲಿ ಸ್ಥಾನ 
ಲಾಭಲಅಥವಾ ವೃತ್ತಿಲಾಭ, ಧನಲಾಭ, ಧನಸಂಚಯ, ಶತ್ರುದಮನ ಮತ್ತು ಪಶು 
ಸಂಪತ್ತು ಲಭಿಸುತ್ತದೆ. ಚತುರ್ಥದಲ್ಲಿ ಮಿತ್ರ, ವಿತ್ತನಾಶ, ಪತ್ನಿ ವಿಯೋಗ, 
ಅಶಾಂತಿ, ಮಾನಸಿಕ ಪೀಡೆ, ದುಷ್ಕಾರ್ಯ, ಕಲಹ ಇತ್ಯಾದಿಗಳು ಸಂಭವಿಸುತ್ತದೆ, 
ಪಂಚಮದಲ್ಲಿ ಪುತ್ರಧನ ಇತ್ಯಾದಿಗಳನ್ನು ಕಳಕೊಳ್ಳುತ್ತಾನೆ. ಜಗಳೆ, ಕಲಹಗಳು 
ಸಂಭವಿಸುತ್ತವೆ. ಷಷ್ಮದಲ್ಲಿ ರೋಗವಿಮುಕ್ತತೆ, ಶತ್ರುನಾಶ. ಸ್ತ್ರೀ ಸುಖಾದಿ 
ಗಳು ಲಭಿಸುತ್ತವೆ. ಸಪ್ತಮದಲ್ಲಿ ಕಪ್ಪಕರವಾದ ಪ್ರಯಾಣಗಳು, ವ್ಯಾಪಾರ 
ದಲ್ಲಿ ಕಲಹ ಸಂಭವಿಸುತ್ತದೆ. ಅಷ್ಟಮದಲ್ಲಿ ಸ್ತ್ರೀ ಪುತ್ರರ ವಿಯೋಗ ಮತ್ತು 
ನೀಚಕರ್ಮದಲ್ಲಿ ಆಸಕ್ತಿ ಉಂಟಾಗುತ್ತದೆ. ನವಮದಲ್ಲಿ ಧಾರ್ಮಿಕ ಕಾರ್ಯ 
ಗಳಲ್ಲಿ ಎಫ್ಸ, ದ್ವೇಷ, ಕಲಹ, ಹೃದ್ರೋಗ ಮತ್ತು ಬಂಧನಗಳು ಉಂಟಾಗು 
ತ್ತವೆ, ದಶಮದಲ್ಲಿ ಸ್ಥಾನಲಾಭ. ಧನಕ್ಷಯ, ವಿದ್ಯೆ ಮತ್ತು ಕೀರ್ತಿ ಪಡೆಯು 
ತ್ತಾನೆ. ಲಾಭದಲ್ಲಿ ತೀಕ್ಷ್ಣಸ್ವಭಾವ, ಪರಸ್ತ್ರೀ ಮತ್ತು ಪರಧನ ಲಭಿಸುತ್ತದೆ. 
ವ್ಯಯುದಲ್ಲಿ ಅನೇಕ ತರದ ದುೂಬಗಲಂ ಸಂಭವಿಸುತ್ತವೆ. ಧನನಾಶ, ಅನಾ 
ವಶ್ಯಕ ಸಂಚಾರ, ಕಾಲುನೋವು, ವಿಘ್ನಗಳು, ಸಂಪತ್ತಿನ ಅವನತಿ ಮತ್ತು 
ಕಳ್ಳಕಾಕರಿಂದ ಹಾನಿ ಸಂಭವಿಪುತ್ತದೆ, ಕೋರ್ಟು ವ್ಯವಹಾರದಿಂದ ನಷ್ಟ 
ಮತ್ತು ಶ್ರಮ ಉಂಟಾಗುತ್ತದೆ, 
ಜ್ಯೋತಿಷ ಬೋಧಿನಿ 122 


ರಾಹು: ರಾಹುವು ಜನ್ಮರಾಶಿಯಲ್ಲಿ ಗೋಚರಿಸುವಾಗ ಮಾನಸಿಕ ಅಶುಂತಿ, 
ಕೈಕೊಂಡ ಕಾರ್ಯಗಳಲ್ಲಿ ಜಯಾಪಜಯ, ಸಾಮಾಜಿಕ ಚಟುವಟಿಕೆ, ನಷ್ಟ, 
ಹೆದರಿಕೆ, ಶಿರೋವೇದನೆ ಮತ್ತು ಚಂಚಲತೆ ನೀಡುತ್ತಾನೆ. ದ್ವಿತೀಯದಲ್ಲಿ 
ಧನ- ಸಂಪತ್ತಿನ ಅಭಿವೃದ್ಧಿ ಕೋರ್ಟು ಕಚೇರಿ ವ್ಯವಹಾರಗಳಲ್ಲಿ ನಷ್ಟ, ಕಲಹ, 
ಆರ್ಥಿಕ ಸಂಕಷ್ಟಗಳು ಸ್ವಜನರೊಂದಿಗೆ ವಿರೋಧ ಉಂಟಾಗುತ್ತದೆ, ತೃತೀಯ 
ದಲ್ಲಿ ಕೈಕೊಂಡ ಕಾರ್ಯಗಳಲ್ಲಿ ಜಯ, ಸಾಹಸಕಾರ್ಯಗಳು, ಕೀರ್ತಿ, ಯಶಸ್ಸು, 
ಸಹೋದರರೊಂದಿಗೆ ಕಲಹ ಅಥವಾ ಸಹೋದರ ನಾಶ, ಪ್ರಯಾಣಗಳು 
ಸಂಭವಿಸುತ್ತವೆ. ಚತುರ್ಥದಲ್ಲಿ ವಾಹನದಿಂದ ನಷ್ಟ, ಭೂವಿವಾದ, ಗೃಹ 
ಕಲಪ, ಸಂಪತ್ತಿನ ಅವನತಿ, ಸ್ಮಾನಚ್ಯುತಿ, ಹೃಧಯವೇದನೆ ಇತ್ಯಾದಿ 
ಸಂಭವಿಸುತ್ತವೆ. ಪಂಚಮದಲ್ಲಿ ಸಂತಂನಚಿಂತೆ, ವಿದ್ಯಾಭ್ಯಾಸದಲ್ಲಿ ಪ್ರಗತಿ, 
ಆರ್ಥಿಕ ಸಂಕಷ್ಟಗಳು, ಉದರವ್ಯಾಧಿ ಇತ್ಯಾದಿ ಸಂಭವಿಸುತ್ತದೆ ಷಷ್ಮದಲ್ಲಿ ಶತ್ರು 
ನಾಶ,ಕರ್ಮದಲ್ಲಿ ಪ್ರಗತಿ, ಆರ್ಥಿಕ ಅಭಿವೃದ್ಧಿ, ಕ್ರೀಡೆಯಲ್ಲಿ ಜಯ ಲಭಿಸುತ್ತದೆ, 
ಸಪ್ತಮದಲ್ಲಿ ದಾಂಪತ್ಯವಿರಸ, ವ್ಯಾಪಾರದಲ್ಲಿ ಪ್ರಗತಿ, ಪ್ರಯಾಣದಿಂದ ಹಾನಿ, 
ಸ್ಮಾನಚ್ಕುತಿ, ಅಪವಾದ ಕೈಕೊಂಡ ಕಾರ್ಯಗಳಲ್ಲಿ ತಡೆ ಉಂಟಾಗುತ್ತದೆ, 
ಅಸ ಕೈಮದಲ್ಲಿ ಆಕಸ್ಮಿಕ ಧನಪ್ರಾಪ್ತಿ, ಅಪಘಾತಗಳು, ಮರಣಶಾಸನಧನ ಲಭಿಸು 
ತ್ತದೆ. ನವಮದಲ್ಲಿ ತೀರ್ಥಯಾತ್ರೆ. ಗೃಹದಲ್ಲಿ ಶುಭಸಮಾರಂಭಗಳು, ತಂದೆಯ 
ಅಥವಾ ಹಿರಿಯರ ಅವಸಾನ ಸಹೋದರರೊಡನೆ ಭೇಧಾಭಿಪ್ರೂಯ ಉಂಟಾಗು 
ತ್ತದೆ, ದಶಮದಲ್ಲಿ ಕೈಕೊಂಡಕಾರ್ಯಗಳಲ್ಲಿ ಯಶಸ್ಸು, ಉದ್ಯೋಗದಲ್ಲಿ ಪ್ರಗತಿ 
ನೂತನ ಉದ್ಯಮಗಳ ಸ್ಥಾಪನೆ, ಇತ್ಯಾದಿಗಳಿಂದ ಧನಪ್ಪಾಪ್ತಿ ಉಂಟಾಗುತ್ತದೆ, 
ಬಏಕಾವಶದಲ್ಲಿ ಸುಂತಾನಚಿಂತೆ, ಧನಲಾಭ ಸಾಲಕೊಡುವುದರಿಂದ ಅಥವಾ 
ಜಾಮೂನು ವ್ಯವಹಾರದಿಂದ ನಷ್ಟ ಸಂಭವಿಸುತ್ತದೆ. ವ್ಯಯದಲ್ಲಿ ಅನಾವಶ್ಯಕ 
ಸಂಚಾರ, ಅಧಿಕ ಖರ್ಚು, ಧನನಷ್ಟ, ಅನಾವ್ರಯ, ಚೋರರಿಂದ ಹಾನಿ, 
ನಿದ್ರಾನಾಶ ಸಂಭವಿಸುತ್ತವೆ, 
ಜನನ ಜಾತಕದಲ್ಲಿ ರಾಹುವು ಶುಭದೃಷ್ಟ ಅಥವಾ ಶುಭಯುತನಾದರೆ 
ಅಶುಭಫಲಗಳು ಲಘುವಾಗಿ ಶುಭಫಲಗಳು ಲಭಿಸುತ್ತದೆ. 
ಕೇತು: ಕೇತುವು ಜನ್ಮರಾಶಿಯಲ್ಲಿ ಸಂಚರಿಸುವಾಗ ಚಿತ್ತಭ್ರಮೆ, ಮಾನಸಿಕ 
ಭಯ, ಉದ್ವೇಗ, ನರಗಳ ದುರ್ಬಲತೆ, ವಿಚಾರದಲ್ಲಿ ತಡೆಯನ್ನು ಉಂಟು 
ಮಾಡುತ್ತಾನೆ. ದಿಶೀಯದಲ್ಲಿ ಮಾತಿನಿಂದ ಕಲಹ, ಕುಟುಂಬದಲ್ಲಿ ಅಶಾಂತಿ, 


ಜ್ಯೋತಿಷ ಬೋಧಿನಿ! 123 


ಆರ್ಥಿಕ ಸಂಕಷ್ಟಗಳನ್ನು ನೀಡುತ್ತಾನೆ. ತೃತೀಯದಲ್ಲಿ ಸಾಹಸ, ಜಯ. ಕೀರ್ತಿ, 
ಸಹೋದರರೊಂದಿಗೆ ಬೇಧಾಭಿಪ್ರುಯ, ಪ್ರಯಾಣ ನೂತನ ಉದ್ಯಮ ಇತ್ಯಾದಿ 
ನೀಡುತ್ತಾನೆ, ಚತುರ್ಥದಲ್ಲಿ ಭಯ, ವಾಹನದಿಂದ ನಷ್ಟ, ಸಂಬಂಧಿಕ 
ರೊಂದಿಗೆ ಕಲಹ, ಸ್ಥಾನಚ್ಛುತಿ ನೀಡುತ್ತಾನೆ. ಪಂಚಮದಲ್ಲಿ ಮಾನಸಿಕ ಅಶಾಂತಿ, 
ಭಯ, ಸಂತಾನಟಿಂತೆ, ಉದರವ್ಕಾಧಿ ನೀಡುತ್ತಾನೆ. ಷಷ್ಮದಲ್ಲಿ ಶತ್ರುನಾಶ, 
ಕರ್ಮದಲ್ಲಿ ಪ್ರಗತಿ, ವಿವಾದಗಳು, ನೂತನ ಉದ್ಯಮ ನೀಡುತ್ತಾನೆ. ಸಪ್ತಮ 
ದಲ್ಲಿ ದಾಂಪತ್ಯವಿರಸ. ವಿವಾಹದಲ್ಲಿ ಎಳಂಬ, ಪ್ರಯಾಣದಲ್ಲಿ ನಷ್ಟ. ಆರ್ಥಿಕ 
ಸಂಕಷ್ಟಗಳು, ಪಾಲುವ್ಯಾಪಾರದಲ್ಲಿ ಕಲಹ ಸಂಭವಿಸುತ್ತದೆ. ಅಷ್ಟಮದಲ್ಲಿ 
ಭಯ, ರೋಗ, ಧನನಾಶ ಸಂಭವಿಸುತ್ತದೆ. ನವಮದಲ್ಲಿ ತೀರ್ಥಯಾತ್ರೆ, 
ದೇವತಾರಾಧನೆ, ಹಿರಿಯರಿಗೆ ಅನಾರೋಗ್ಯ, ಜ್ಞಾ ನಪ್ರಾಪ್ತಿ ಉಂಟಾಗುತ್ತದೆ. 
ದಶಮದಲ್ಲಿ ನೂತನ ಅವಿಷ್ಕಾರಗಳು, ವೃತ್ತಿಬದಲಾವಣೆ, ಸ್ಥಾನಚ್ಯುತಿ ಸಂಭ 
ಎಸುತ್ತದೆ. ಏಕಾದಶದಲ್ಲಿ ಆರ್ಥಿಕಲಾಭ, ಪ್ರಗತಿ ಸಾಲ ನೀಡುವುದು ಮತ್ತು 
ಜಾವೂನು ವ್ಯವಹಾರಗಳಿಂದ ಹಾನಿ, ಸಂತಾನಚಿಂತೆ ಉಂಟಾಗುತ್ತದೆ, 
ವ್ಯಯದಲ್ಲಿ ವಿದೇಶಸಂಚಾರ, ಜ್ಞಾನಪ್ರುಸ್ತಿ. ಸತ್ಕಾರ್ಯಗಳು, ಸಂಚಾರ 
ಸಂಭವಿಸುತ್ತವೆ. 

ರಾಹು-ಕೇತುಗಳು ಗೋಚರದಲ್ಲಿ ಸಾಮಾನ್ಯವಾಗಿ ಕುಜನ ಗೋಚರಫಲ 
ದಂತೆ ಕೂಡಾ ತಮ್ಮ ಚಾರಫಲವನ್ನು ನೀಡುತ್ತಾ ರೆ, 

ಶಾಂತಿ, ಜಪ, ದೇವತಾರಾಧನೆ, ಸತ್ಸಂಗ ಇತ್ಯಾದಿ ಕಾರ್ಯಗಳಿಂದ, 
ಅಶುಭಫಲಗಳ ನಾಶವಾಗುತ್ತದೆ. 

ಸೂರ್ಯ ಮತ್ತು ಕುಜರು ತಮ್ಮ ಗೋಚರದ ಶುಭಾಶುಭಫಲಗಳನ್ನು 
ರುಶಿಯ ಪ್ರಥಮ ದ್ರೇಕ್ಕಾಣದಲ್ಲಿ ಸಂಚರಿಸುವಾಗ ನೀಡುತ್ತಾರೆ. ಚಂದ್ರ-ಶನಿ 
ಗಳು ರಾಶಿಯ ಅಂತ್ಯ-ದ್ರೇಕ್ಕಾಣ ಸಂಚರಿಸುವಾಗ ತಮ್ಮ ಶುಭಾರುಭಫಲವನ್ನು 
ನೀಡುತ್ತಾರೆ. ಗುರು-ಶುಕ್ರರು ರಾಶಿಯ ಮಧ್ಯ ದ್ರೇಕ್ಕಾಣದಲ್ಲಿ ಸಂಚರಿಸುವಾಗ 
ತಮ್ಮ ಶುಭಾಶುಭಫಲವನ್ನು ನೀಡುತ್ತಾರೆ. ಬುಧನು ಇಡೀ ರಾಶಿಯ 
ಸಂಚಾರಕಾಲದಲ್ಲಿ ಫಲವನ್ನು ನೀಡುತ್ತಾನೆ, 


ಜನನ ಕಾಲದ ಜೂತಕದ 
ಅಶುಭಸೂಚಿಕವಾದರೂ, ಅ 


ಕಪ ಜೇ ಇಷೆ 
ತ ಸ್ವಕ್ಷೇತ್ರ, ಉಚ್ಛದ 
ಶು 


ಜ್ಯೋತಿಷ ಬೋಧಿನಿ 124 


ಜಾತಕದಲ್ಲಿ ನೀಚ, ಶತ್ರುಕ್ಷೇತ್ರಗತನಾದ ಗ್ರಹನು ಚಾರದ ಶುಭಫಲವನ್ನು 
ನೀಡುವುದಿಲ್ಲ. ಅಸ್ತಂಗತ ಗ್ರಹರು ತಮ್ಮ ಚಾರದ ಅರ್ಧಫಲವನ್ನು 
ಕಳಕೊಳ್ಳುತ್ತಾ ರೆ 


ಸೂರ್ಯ, ಕುಜ, ಶನಿ ಮತ್ತು ಗುರುವು ಜನ್ಮರಾಶಿ, ದ್ವಾದಶರಾಶಿ 
ಮತ್ತು ಅಷ್ಟಮ ರಾಶಿಗಳಲ್ಲಿ ಸಂಚರಿಸುವಾಗ ಧನನಷ್ಟ, ಪ್ರವಾಸ, ರೋಗ 
ಮತ್ತು ಮರಣಭಯವನ್ನು ನೀಡುತ್ತಾರೆ. 


ಗ್ರಹನೇಧ: ಗೋಚರದಲ್ಲಿ ಗ್ರಹರು ನೀಡುವ ಫಲವನ್ನು ಚಂದ್ರನಿಂದ 
ಕೆಲವು ಸ್ಥಾನಗಳಲ್ಲಿ ಇತರ ಗ್ರಹರು ಇದ್ದರೆ, ಶುಭಾಶುಭಫಲವನ್ನು ನಾಶ 
ಮಾಡ:ತ್ತಾರೆ, ಇದನ್ನು ವೇಧವೆಂದು ಕರೆಯುತ್ತಾರೆ, ಚಾರ ಗ್ರಹಸ್ಥಾನ 
ಹಾಗೂ ಅದರ ವೇಧಸ್ಥಾನವನ್ನು ಕೆಳಗೆ ಬರೆದಿರುತ್ತದೆ, 


ಸೂರ್ಯ 11-5, 3-0, 10-4, 6-12. 


ಚಂದ್ರ 7-2. 1-5. 6-12, 11.8, 10-4, ೩-9. 
ಕುಜ.ಶನಿ 3.12, 11-5, 6.9, 


ಬುಧ 2-5, 4.3, 6-0, 8-1. 10.7, 11-12. 


ಗುರು 2-12. 11-8, 9.10, 5-4, 7.8. 


1 


ಶುಕ್ರ 1-8, 2-7, 3-1, 4-10, 6.9, 8.6, 9-11, 12-6, 11-3. 


ಚಂದ್ರ ಮತ್ತು ಬುಧರಲ್ಲಿ ಹಾಗೂ ಸೂರ್ಯ ಮತ್ತು ಶನಿಗಳಲ್ಲಿ ವೇಧ 
ಎಲ್ಲ. ಉದಾ: ವೃಷಭರಾಶಿ, ಚಾರದಲ್ಲಿ ಶನಿಯು ಏಕಾದರದಲ್ಲಿ ಅಂದರೆ 


ವೂನದಲ್ಲಿ ಇದ್ದಾನೆ, ಏಕಾದಶದೆ ಶನಿಗೆ ಪಂಚವು (11-5) ವೇಧಸ್ಥಾನ, 
ಅಂದರೆ ಚಂದ್ರಸ್ಥಿತ ರಾಶಿಯಿಂದ ಪಂಚಮವು ವೇಧಸ್ಥಾನ, ಈ ಉದಾಹರಣೆ 
ಯಲ್ಲಿ ವೃಷಭದಿಂದ ಪಂಚಮವಾದ ಕನ್ಯಾರಾಶಿಯು ವೇಧಸ್ಥಾನ ಆಗುತ್ತದೆ. 
ಕನ್ಯಾರಾಶಿಯಲ್ಲಿ ಗ್ರಹರಿದ್ದರೆ ಶನಿಯ ಶುಭಾಶುಭಫಲಗಳು ಫಲಿಸುವುದಿಲ್ಲ, 
ಸೂರ್ಯ - ಶನಿಗಳೊಳಗೆ ವೇಧವಿಲ್ಲದ್ದರಿಂದ ಸೂರ್ಯನು ಕನ್ಮೆಯಲ್ಲಿದ್ದರೆ 
ಗ್ರಹವೇಧ ಇಲ್ಲ. 


ಗ್ಗ 


ಜ್ಯೋತಿಷ ಬೋಧಿನೀ 125 


೫೪. ಅಷ್ಟಕವರ್ಗ ಪದ್ಧತಿ 


ಗ್ರಹರ ಚಾರಫಲವನ್ನು ತಿಳಿಯಲು ಅಷ್ಟಕವರ್ಗ ಪದ್ಧತಿ ಕೂಡಾ ಸಹು 
ಯಕ ಆಗಿರುತ್ತದೆ, ಜನನಕಾಲದ ಗ್ರಹನು ಪ್ರತಿರಾಶಿ ಸಂಚಾರದಲ್ಲಿ ಜನನ 
ಕಾಲದ ಸ್ಥಿತಿಯಿಂದ ಕೆಲವು ರಾಶಿಗಳಲ್ಲಿ ಶುಭಾಶುಭಫಲಗಳನ್ನು ನೀಡುವುದನ್ನು 
ಅಷ್ಟಕವರ್ಗ ಪದ್ಧತಿಯಿಂದ ತಿಳಿಯುತ್ತಾರೆ. ಎರಡು ಪ್ರಕಾಶಕ ಗ್ರಹರು, 
ಐದು ತಾರಾಗ್ರಹರು ಮತ್ತು ಲಗ್ನ, ಅಷ್ಟಕವರ್ಗ ಶೋಧನೆಗೆ ಆಧಾರ ಆಗಿರು 
ತ್ತದೆ, ಪ್ರತಿಯೊಂದು ಗ್ರಹವು ತಾನಿರುವ ಸ್ಥಾನದಿಂದ ಕಲವು ರಾಶಿ ಚಾರದಲ್ಲಿ 
ಶುಭಫಲವನ್ನು ನೀಡುವ ಸ್ಮುನಗಳನ್ನು ಇಲ್ಲಿ ಬರೆದಿರುತ್ತದೆ. 
1. ರನಿ. ಅಷ್ಟಕವರ್ಗ ಎ 48 ಶುಭ ಬಿಂದುಗಳು 

ವಿಯು ತಾನಿರುವ ರಾಶಿಯಿಂದ 1, 2 4 7, 8 9, 10, 11, 

ಚಂದ್ರನಿಂದ 3, 6 10, 11, ಕುಜನಿಂದ 1, 2, 4, 7, 8,9, 10, 11, 
ಬುಧನಿಂದ 3, 5, 6,9, 10, 11, 12, ಗುರುವಿನಿಂದ 5, 6, 9, 11, 
ಶುಕ್ರನಿಂದ 6, 7, 12, ಶನಿಯಿಂದ 1, 2, 4, 7. 8,9 10, 11, 
ಲಗ್ನದಿಂದ 3.4. 6, 10, 11 ಮತ್ತು 12 ಈ ರಾಶಿ ಸಂಚಾರದಲ್ಲಿ ಶುಭ 
ಫಲವನ್ನು ಇತರ ರಾಶಿಸ:ಚಾರದಲ್ಲಿ ಅಶುಭಫಲವನ್ನು ನೀಡುತ್ತಾನೆ 
2, ಚಂದ್ರ ಅಷ್ಟಕವರ್ಗ = 49 ಶುಭ ಬಿಂದುಗಳು 


ಚಂದ್ರನು ರವಿಯಿಂದ 3, 6, 7, 8, 10, 1], ತಾನಿರುವ ರಾಶಿಯಿಂದ 
1,8. 06, 71. 10, 11 ಕುಜನಿಂದ 2, 1, 5. 6, 9, 10, 11 ಬುಧನಿಂದ 
1.3, 4.ರ, 7, 8, 10,11 ಗುರುವಿನಿಂದ], 4. 7,8, 10, 11.12 
ಶುಕ್ರನಿಂದ 3,4, 5. 7.9, 10, 1] ಶನಿಯಿಂದ 3, 5, 0, 11 ಲಗ್ನ 
ದಿಂದ 3. 6. 10 ಮತ್ತು 11 ಸ್ಥಾನಗಳಲ್ಲಿ ಶುಭಫಲ ನೀಡುತ್ತಾನೆ. 
3. ಕುಜ ಅಷ್ಟಕವರ್ಗ = 39 ಶುಭ ಬಿಂದುಗಳು 

ಕುಜನು ರವಿಯಿಂದ 3. 5. 6, 10, 11 ಚಂದ್ರನಿಂದ 8, 6, 11 
ತುನಿರುವ ಸ್ಥಳದಿಂದ 1.2, 4,7, 8,10. 11 ಬುಧನಿಂದ 3, 5. 8. 11 
ಗುರುವಿನಿಂದ 6. 10, 11, 12 ಶುಕ್ರನಿಂದ 6.8, 11, 12 ಶನಿಯಿಂದ 
1, 4, 7. 8, 9, 10, 11 ಲಗ್ನದಿಂದ 1, 3. 6. 10, 11ರೆಲ್ಲಿಶುಭನ್ನು 


a 


ಜ್ಯೋತಿಷ ದೋಧಿನೀ 126 


4. ಬುಧ ಅಷ್ಟಕವರ್ಗ ಇ 54 ಶುಭ ಬಿಂದುಗಳು 


'ಬುಧನು ರವಿಯಿಂದ 5. 6, 0, 11, 12 ಚಂದ್ರನಿಂದ 2. 4, 0, 
8, 210. 1% ಕುಜನಿಂದ 1, 2. 4, 7, 8. 9. 10, 11 ತಾನಿರುವ ಸ್ಥಳ 
ದಿಂದ 1.3.5 0,9. 10, 11, 12 ಗುರುವಿನಿಂದ 6. 8, 11, 12 ಶುಕ್ರ 
ನಿಂದ 1, 2, 3 4,5,8, 9, 11 ಶನಿಯಿಂದ 1, ೨, 4, 7. 8, 9, 
10, 11 ಲಗ್ನದಿಂದ 1. 2, 4, 6, 8, 10, 11ರಲ್ಲಿ ಶುಭನು, 


5. ಗುರು ಅಷ್ಟಕವರ್ಗ = 56 ಶುಭ ಬಿಂದುಗಳು 


ಗುರುವು ರವಿಯಿಂದ 1, 9, 3.4, 7, 5, 9, 10, 11 ಚಂದ್ರನಿಂದ 
2, 5, 7, 9, 11 ಕುಜನಿಂದ 1, 2, 4, 7,8, 10, 11 ಬುಧನಿಂದ 1,2, 
4,5,6,9, 10, 11 ತುನಿರುವಸ್ನ ಒಳದಿಂದ 1, ೨9, 3, 4, 7, 8.10, 11 
`ಶುಕ್ತನಿಂದ 2, 5, 6, 9. 10, 11 ಶನಿಯಿಂದ 3,5,6, 12 ಲಗ್ನದಿಂದ 
1,2,4. 5,6, 9, 10, 11ರಲ್ಲಿ ರುಭನು. 


6. ಶುಕ್ರೆ ಅಷ್ಟಕನರ್ಗ - 52 ಶುಭ ಬಿಂದುಗಳು 


ಶುಕ್ರನು ರವಿಯಿಂದ 8. 11, 12 ಚಂದ್ರನಿಂದ 1, ೨, 3,4, ರ, 8, 
9, 11,12 ಕುಜನಿಂದ 3, 5, 6,0, 11, 12 ಬುಧನಿಂದ 3,56,012. 
ಗುರುವಿನಿಂದ 5, 8, 9. 10. 11 ತಾನಿರುವ ಸ್ಥಳದಿಂದ 1,2,3.4,5 
8, 9, 10, 11 ಶನಿಯಿಂದ 3, 4೬,85, 8,9, 10, 11 ಲಗ್ನದಿಂದ 1 
9, 38. 4. 5, 8, 9, 11ರಲ್ಲಿ ಶುಭನು. 


1. ಶನಿ ಅಪ್ಪಕವರ್ಗ = 39 ಶುಭ ಬಿಂದುಗಳು 

ಶನಿಯು ರವಿಯಿಂದ 1, 2,4,7, 8,10, 11 ಚಂದ್ರನಿಂದ 3,6, 11 
ಕುಜನಿಂದ 3, 5, 6, 10, 11, 12 ಬುಧನಿಂದ 6, 8, 9, 10, 11, 12 
ಗುರುವಿನಿಂದ 5, 6, 11. 12 ಶುಕ್ರನಿಂದ 6, 11, 12 ಶನಿಯಿಂದ 3, ನ, 
6, 11 ಲಗ್ನದಿಂದ 1,3 4.6. 10, 11ರಲ್ಲಿ ಶುಭನು, 

ಭಿನ್ನಾಷ್ಟ ಕನರ್ಗ : ಪ್ರಥಮತಃ ಸಪ್ರಗ್ರಹರಿಗೆ ಏಳು ಕುಂಡಳಿಯನ್ನು 
ಬರೆದು. ಪ್ರತಿಯೊಂದು ಕುಂಡಳಿಯಲ್ಲಿ ಜನನಕಾಲದ ಗ್ರಹನನ್ನು ಆಧರಿಸಿ, ರವಿ 


ಜ್ಯೋತಿಷ ಬೆ ಇಧಿನೀ 127 


ಯಿಂದ ಪ್ರಾರಂಭಿಸಿ, ಮೇಲೆ ಹೇಳಿದ ಸ್ಥಾನಗಳಲ್ಲಿ ಬಿಂದುಗಳಿಂದ ಗುರುತಿಸ 
ಬೇಕು. ಇದನ್ನು ಭಿನ್ನಾಷ್ಟಕವರ್ಗ ಎಂದು ಕರೆಯುತ್ತಾರೆ, ಹೆಚ್ಚು ಬಿಂದು 
ಗಳು ಇರುವ ರಾಶಿಯಲ್ಲಿ ಗ್ರಹರು ಸಂಚರಿಸುವಾಗ ಶುಭಫಲವನ್ನು ನೀಡುತ್ತಾರೆ. 


ಸರ್ವಾಷ್ಟಸವರ್ಗ : ಪ್ರತಿಯೊಂದು ಕುಂಡಳಿಯಲ್ಲಿ ಆಯಾರಾಶಿಗೆ 
ಲಭಿಸಿದ ಶುಭಬಿಂದುಗಳ ಮೊತ್ತದ ಕೋಷ್ಟಕವನ್ನು ತಯಾರಿಸಬೇಕು. ಇದನ್ನು 
ಸರ್ವಾಷ್ಟಕವರ್ಗ ಅಥವಾ ಸಾಮುದಾಯ ಅಷ್ಟ ತೃಕವರ್ಗ ಎಂದು ಕರೆಯುತ್ತಾರೆ, 
ಇದರಲ್ಲಿ ಒಟ್ಟು 337 ಬಿಂದುಗಳಿವೆ.  ಸರ್ವಾಷ್ಟಕವರ್ಗದಲ್ಲಿ 25ಕ್ಕಿಂತ 
ಕಮ್ಮಿ ಬಿಂದು ಇರುವ ರಾಶಿಗೆ ಅನುಗುಣವಃದ ಭಾವಫಲವು ದುರ್ಬಲ ಆಗು 
ತ್ತದೆ, 25ರಿಂದ 30ರ ವರೆಗೆ ಬಿಂದು ಇದ್ದರೆ ಮಧ್ಯಮಘ ಲ್ಯ 30ಕ್ಕಿಂತ ಅಧಿಕ 
ಬಿಂದು ಇರುವ ಭಾವಫಲವು ಉತ್ತಮಃ ಆಗಿರುತ್ತದೆ. 


ಗ್ರಹೆಕೆ್ಸೆ: ಒಂದು ರಾಶಿಯನ್ನು ಎಂಟು ವಿಭಾಗಗಳನ್ನಾಗಿ ಮಾಡು 
ತ್ತಾರೆ. ಪ್ರತಿಯೊಂದು ಭಾಗವು 3° 45 ಆಗಿರುತ್ತದೆ. ಇದನ್ನು ಕಕ್ಷೆ 
ಎಂದು ಕರೆಯುತ್ತಾರೆ. ಅತೀ ದೂರದಲ್ಲಿರುವ ಗ್ರಹ ಶನಿಗೆ ಪ್ರಥಮ ಕಕ್ಷಾ 
ಅಧಿಪತ್ಯವನ್ನು ಅನಂತರ (2) ಗುರು (3) ಕುಜ (4) ರವಿ (5) ಶುಕ್ರ 
(6) ಬುಧ (7) ಚಂದ್ರ ಮತ್ತು (8) ಲಗ್ನಕ್ಕೆ ಅನುಕ್ರಮವಾಗಿ ಪ್ರತಿ ಒಂದು 
ರಾಶಿಯಲ್ಲಿ ಕಕ್ಷಾ ಅಧಿಪತ್ಯವನ್ನು ಕೊಡಲಾಗಿದೆ. ಗ್ರಹರು ಚಾರದಲ್ಲಿ 
ಸ್ವಕತ್ನೆಗಳಲ್ಲಿ ಸಂಚರಿಸುವಾಗ ತಮ್ಮ ಬಿಂದುಗಳಿದ್ದರೆ ಆ ಕಕ್ಬಾಚಿರದಲ್ಲಿ ಭಾವ 
ಮತ್ತು ಅಧಿಪತ್ಯಕ್ಕೆ ಅನುಗುಣವಾದ ಶುಭಫಲ ಲಭಿಸುತ್ತದೆ, 


ಪ್ರತಿಯೊಂದು ರಾಶಿಯಲ್ಲಿ ಕ್ರಮನಾಗಿರುವ ಕಳ್ಸೆಗಳು 
1. 0°. 3°45'—ಶನಕಕ್ಷೆ 2. ೫46. 7—30 ಗುರುಕಕ್ಷೆ 
3. 7೨31-11. 15 ಕುಜಕಕ್ಷೆ 4, 11-16" 15° ರವಿಕಕ್ಷಿ 
5, 15°.1'-18°-45: ಶುಕ್ರಕಕ್ಷಿ 6. 18.46 22°-30'ಬುಧಕಕ್ಷಿ 


7. 22°-31°-26°.15' ಚಂದ್ರಕಕ್ಷೆ 8. 269.16” 30° ಲಗ್ನಕಕ್ಷೆ ಇರುತ್ತದೆ. 


ಜ್ಯೋತಿಷ ಬೋಧಿನೀ 128 


೫೫. ಲಗ್ನ--ಗ್ರಹರ ಶುಭಾಶುಭ ವಿಚಾರ 


' 1, ನೇಷಲಗ್ನೆ ದವರಿಗೆ ಲಾಭಾಧಿಪತಿ ಯಾದ್ದರಿಂದ ಶನಿಯ 
ತೃತೀಯ ಷಷ್ಠಾಧಿಪಶಿಯಾದ್ದರಿಂದ ಬುಧನು. ಧನಸಪ್ತಮಾಧಿಪ ಶುಕ್ರನು 
ಪಾಪಫಲ ನೀಡುತ್ತಾರೆ. ಲಾಭಾಧಿಪತಿ ಶನಿ, ಷಷ್ಮುಧಿಪತಿ ಬುಧ ಮತ್ತು 
ಪೂಪಸಂಬಂಧ ಅಥವಾ ದೂಷಿತ ಶುಕ್ರನು, ಮಾರಕರು ಆಗುತ್ತಾರೆ. ಭಾಗ್ಯಾಧಿ 
ಪತಿ ಗುರು ಮತ್ತು ಪಂಚಮಾಧಿಪತಿ ರವಿ ಶುಭಫಲ ನೀಡುತ್ತಾರೆ, ಲಗ್ನಾಧಿ 
ಪತಿ ಕುಜನು, ಅಷ್ಟಮಾಧಿಪತಿಯಾದ್ದರಿಂದ ಮತ್ತು ಚಂದ್ರನಿಗೆ ಕೇಂದ್ರಾಧಿಪತ್ಯ 
ದೋಷ ಇರುವುದರಿಂದ ಕುಜ-ಚಂದ್ರರು ಮಿಶ್ವಫಲದಾಯಕರು, ಪಂಚಮಾಧಿ 
ಪತಿ ರವಿ ಮತ್ತು ಚತುರ್ಥುಧಿಪತಿ ಚಂದನಯುತಿಯು ಹಾಗೂ ರವಿ.ಗುರು 
ಯುತಿಯು ರಾಜಯೋಗ ಕಾರಕ ಆಗಿರುತ್ತದೆ. 


2, ವೃಷಭಲಗ್ನ ದವರಿಗೆ ಲಗ್ನಧಿಪತಿಯಾದರೂ ಷಷ್ಠಾಧಿಪತಿ 
ಶುಕ್ರನು, ಅಷ್ಟಮಲಾಭಾಧಿಪತಿ ಗುರುವು ಮತ್ತು ತೃತೀಯಾಧಿಪತಿ ಶುಕ್ರನು 
ಪಃಪಥಲ ನೀಡುತ್ತಾರೆ. ಮತ್ತು ಮಾರಕ ಗ್ರಹರು ಆಗಿರುತ್ತಾರೆ. ಕುಜನು 
ಸಪ್ತಮಾಧಿಪತಿಯಾದರೂ ವ್ಯಯಾಧಿಪತಿ ಆದ್ದರಿಂದ ಮಿಶ್ರಫಲವನ್ನು ನೀಡು 
ತ್ತಾನೆ, ಭಾಗ್ಯ-ಕರ್ಮಾಧಿಪ ಶನಿಯು ಈ ಲಗ್ನದವರಿಗೆ ಯೋಗಕಾರಕನು, 
ಪಂಚಮಾಧಿಪತಿ ಬುಧ, ಚತುರ್ಥಾಧಿಪತಿ ರವಿ ಮತ್ತು ಭ:ಗ್ಯೂಧಿಪತಿ ಶನಿಯು 
ಶುಭಫಲವನ್ನು ನೀಡುತ್ತಾನೆ, 


3. ನಿಥುನಲಗ್ನ ದವರಿಗೆ ಷಷ್ಟಲಾಭಾಧಿಪತಿ ಕುಜ, ಸಪ್ತಮಾಧಿಪ 
ಗುರು ಮತ್ತು ತೃತಿಯಾಧಿಪ ರವಿಯು ಪಾಪಫಲ ನೀಡುತ್ತಾರೆ. ಗುರು, 
ಕುಜರು ಮಾರಕಾಧಿಪತಿಗಳು. ಲಗ್ನ ಚತುರ್ಥಾಧಿಪತಿ ಬುಧನು ಕೇಂದ್ರಾಧಿಪತ್ಯ 
ದೋಷ ಇರುವುದರಿಂದ, ದ್ವಿತೀಯಾಧಿಪತಿಚಂದ್ರ್ದ ಮತ್ತು ಭಾಗ್ಯಧಿಪತಿ 
ಯಾದರೂ ಅಷ್ಪ್ಟಮಾಧಿಪತಿಯಾದ್ದರಿಂದ ಶನಿಯು ಮುಶ್ರಫಲವನ್ನು 
ನೀಡುತ್ತಾರೆ. ಶುಕ್ರ-ಬುಧ ಯುತಿಯು ಯೋಗಕಾರಕ ಆಗಿರುತ್ತದೆ. ಪಂಚ 
ಮಾಧಿಪತಿ ಶುಕ್ರನು ಶುಭಫಲವನ್ನು ನೀಡುತ್ತಾನೆ 

4. ಕರ್ಕಟಕಲಗ್ನ ದವರಿಗೆ ಚತುರ್ಥ ಲಾಭಾಧಿಪತಿ ಶುಕ್ರನು, 
ತೃತೀಯ ವ್ಯಯಾಧಿಪತಿ ಬುಧನು, ಸಪ್ತಮ ಅಷ್ಟಮಾಧಿಪತಿ ಶನಿಯು ಪಾಪಫಲ 


ಜ್ಯೋತಿಷ ಬೋಧಿನಿ! 1249 


ನೀಡುತ್ತಾರೆ. ಲಾಭಾಧಿಪ ಶುಕ್ರ, ಅಸ್ಪಮಾಧಿಪ ಶನಿ ಮತ್ತು ದೂಷಿತ 
ಬುಧನು ಮಾರಕರು ಆಗುತ್ತಾರೆ. ಷಷ್ಠಾಧಿಪಶಿಯಾದರೂ ಭಾಗ್ಯಾಧಿಪ 
ಗುರುವು ಮತ್ತು ಪಂಚೆಮ-ಕರ್ಮಾಧಿಪತಿ ಕುಜನು ಶುಭಫಲವನ್ನು ನೀಡುತ್ತಾರೆ. 
ಕೇಂದ್ರ ಶ್ರಿಕೋಣಾಧಿಪಶಿ ಕುಜನು ಯೋಗಕಾರಕನು, ರವಿ-ಚಂದ್ರ ಶರು ಮಿಶ್ರಫಲ 
ದಾಯಕರು ಆಗಿರುತ್ತಾರೆ. 


5 ಸಿಂಹಲಗ್ನ ದವರಿಗೆ ಲಾಭಾಧಿಪತಿ ಬುಧ ಮತ್ತು ತೃತಿಯಾಧಿ 
ಪತಿ ಶುಕ್ರನು ಪಾಪಫಲ ನೀಡುತ್ತಾರೆ, ಹಾಗೂ ಮಾರಕಾಧಿಪತಿಗಳು ಆಗಿರು 
ತ್ತಾರೆ. ಕೇಂದ್ರ ತ್ರಿಕೋಣಾಧಿಪತಿ ಕುಜನು ಶುಭಫಲ ನೀಡುವವನು, ಯೋಗ 
ಕಾರಕನು ಆಗಿರುತ್ತಾನೆ. ಅಷ್ಟಮಾಧಿಪತಿ ಗುರು ಷಷ್ಠಾಧಿಪತಿ ಶನಿ, ವ್ಯಯಾಧಿಪತಿ 
ಚಂದ್ರ ಮತ್ತು ಲಗ್ನಾಧಿಪತಿ ರವಿಯು ಮಿಶ್ರಫಲದಾಯಕರು ಆಗಿರುತ್ತಾ ರೆ, 


6. ಕನ್ಯಾಲಗ್ನ ತೃತೀಯ ಅಷ್ಟಮಾಧಿಪತಿ ಕುಜ, ಕೇಂದ್ರಾಧಿಪತ್ಕದ 
ಗುರು, ಲಾಭಾಧಿಪತಿ ಚಂದ್ರ ಪಾಪಫಲ ನೀಡುತ್ತಾರೆ, ಅಷ್ಟಮಾಧಿಪತಿ ಕುಜ 
ಮತ್ತು ಸಪ್ತಮಾಧಿಪತಿ ಗುರು ಮಾರಕರು, ಭಾಗ್ಯಾಧಿಪತಿ ಶುಕ್ರನು ಶುಭಫಲ 
ವನ್ನು ನೀಡುತ್ತಾನೆ, ಬುಧ-ಶುಕ್ರಯುತಿಯು ಯೋಗಕಾರಕ ಆಗಿರುತ್ತದೆ. 
ವ್ಯಯಾಧಿಪ ರವಿ, ಷಷ್ಟಾಧಿಪ ಶನಿ, ಲಗ್ನ-ಕರ್ಮಾಧಿಪ ಬುಧ ಮಿಶ್ರಫಲ 
ದಾಯಕರು ಆಗಿರುತ್ತಾರೆ. 


7. ತುಲಾಲಗ್ನ ದವರಿಗೆ ತೃತೀಯ.ಷಷ್ಮೂಧಿಪಶಿ ಗುರು, ಲಾಭಾಧಿಪತಿ 
ರವಿ ಮತ್ತು ದ್ವಿತೀಯ ಸಪ್ತಮಾಧಿಪತಿ ಕುಜನು ಪಾಪಫಲವನ್ನು ನೀಡುತ್ತಾರೆ. 
ಕುಜನು ಮಾರಕಾಧಿಪತಿ, ಗುರು, ರವಿಗಳು ಪಾಪ ಸಂಬಂಧದಲ್ಲಿ ಇದ್ದರೆ 
ಮಾರಕರು ಆಗುತ್ತಾರೆ, ಚಂದ್ರನು ಕೇಂದ್ರಾಧಿಪಕ್ಕ ದೋಷ ಇರುವುದರಿಂದ 
ಮಧ್ಯಮಫಲದಾಯಕನು, ಪಂಚಮಾಧಿಪತಿ ಶನಿ. ಲಗ್ಗಾಧಿಪ ಶುಕ್ರ ಮತ್ತು 
ಭಾಗ್ಯುಧಿಪ ಬುಧನು ಶುಭಫಲ ನೀಡುತ್ತಾರೆ. ಕೇಂದ್ರ, ತ್ರಿಕೋಣಾಧಿಪತಿ 
ಶನಿಯು ಯೋಗಕಾರಕನು ಆಗುತ್ತಾನೆ. ಭಾಗ್ಯಾಧಿಪ ಬುಧ ಮತ್ತು ಕರ್ಮಾಧಿಪ 
ಚಂದ್ರನ ಯುತಿ ಯೋಗಕಾರಕ ಆಗಿರುತ್ತದೆ. 


8. ವೃಶ್ಚಿ ಕಲಗ್ಗ ದವರಿಗೆ ಅಷ್ಟಮ ಲಾಭಾಧಿಪತಿ ಬುಧನು, 
ಇ ಬ ಚ 
ತೃತೀಯಾಧಿಪತಿ ಶನಿ, ವ್ಯಯಾಧಿಪತಿ ಶುಕ್ರನು ಪಂಪಫಲ ನೀಡುತ್ತಾರೆ. ಬುಧ- 


ಜ್ಯೋತಿಷ ಬೋಧನೀ 130 


ಶುಕ್ರರು ಮಾರಕಾಧಿಪತಿಗಳು ಆಗಿರುತ್ತಾರೆ. ಶನಿ-ಬುಧರ ಪಾಷ ಸಂಪರ್ಕ 
ವಿದ್ದರೆ, ದ್ವಿತೀಯಾಧಿಪ ಗುರುವು ಮಾರಕಾಧಿಪತಿ ಆಗುತ್ತಾನೆ, ಭಾಗ್ಯಾಧಿಪ 
ಚಂದ್ರೆ, ಪಂಚಮಾಧಿಪ ಗುರು, ಶುಭಫಲದಾಯಕರು, ಸೂರ್ಯಚಂದ್ರರ 
ಯುತಿಯು ಇವರಿಗೆ ಯೋಗಕಾರಕ ಆಗಿರುತ್ತದೆ. ಕುಜನು ಲಗ್ನುಧಿಪತಿ 
ಯಾದರೂ ಷಷ್ಟಾಧಿಪತಿಯಾದ್ದರಿಂದ, ಮಿಶ್ರಫಲದಾಯಕನು ಆಗಿರುತ್ತಾನೆ, 


9. ಧನುರ್ಲಗ್ನದಲ್ಲಿ ಜನಿಸಿದವರಿಗೆ ಷಷ್ಟಲಾಭಾಧಿಪತಿ ಶುಕ್ರನು 
ಪಾಪಫಲವನ್ನು ನೀಡುತ್ತಾನೆ, ಧನ. ತೃತೀಯಾಧಿಪತಿ ಶನಿ, ಷಷ್ಟಲಾಭಾಧಿಪತಿ 
ಶುಕ್ರ. ಮಾರಕರು, ಇಗ್ಯಾಧಿಪತಿ ರವಿ, ಪಂಚಮಾಧಿಪತಿ ಕುಜ ಶುಭಫಲ 
ದಾಯಕನು, ರವಿ-ಬುಧರ ಯುತಿಯು ಯೋಗಕಾರಕ, ಅಷ್ಟಮಾಧಿಪತಿ 
ಚಂದ್ರನು ಮಿಶ್ರಫಲದಂಯಕನು ಆಗಿರುತ್ತಾನೆ. 


10. ಮುಕರಲಗ್ಗದಲ್ಲಿ ಜನಿಸಿದವರಿಗೆ ತೃತೀಯ, ವ್ಯಯಾಧಿಪತಿ ಗುರು, 
ಲಾಭಾಧಿಪತಿ ಕುಜ, ಸಪ್ತಮಾಧಿಪತಿ ಚಂದ್ರನು ಪ:ಪಫಲ ನೀಡುತ್ತಾರೆ, ಗುರು 
ಕುಜರು ಮಾರಕರು, ಪುಚಮಾಧಿಪತಿ ಶುಕ್ರ, ಭಾಗ್ಕಾಧಿಪ ಬುಧ ಶುಭಫಲ 
ನೀಡುತ್ತಾರೆ. ಕೇಂದ್ರ ತ್ರಿಕೋಣಾಧಿಪ ಶುಕ್ರನು ಯೋಗಕಾರಕನು, ಲಗ್ನ. 
ದ್ವಿತೀಯಾಧಿಪ ಶನಿ ಮತ್ತು ಅಷ್ಟಮಾಧಿಪರವಿ ಮಿಶ್ರಫಲದಾಯಕರಾಗುತ್ತಾರೆ. 

11. ಕುಂಭಲಗ್ಗದಲ್ಲಿ ಜನಿಸಿದವರಿಗೆ ಲಾಭಾಧಿಪ ಗುರು, ಷಷ್ಟುಧಿಪ 
ಚಂದ್ರ ತೃತೀಯಾಧಿಪ ಕುಜನು ಪಾಪಫಲ ನೀಡುತ್ತಾರೆ. ಚತುರ್ಥ-ಭಾಗ್ಯಾಧಿಪ 
ಶುಕ್ರನು ಶುಭಫಲದಂಯಕನು, ಭಾಗ್ಯಾಧಿಪಶುಕ್ರ ಮತ್ತು ಚತುರ್ಥಾಧಿಪ 
ಕುಜನ ಯುತಶಿಯು ಯೋಗಕಾರಕ ಆಗಿರುತ್ತದೆ, ಗುರು ಚಂದ್ರ, ಕುಜರು 
ದೂಷಿತರಾದಾಗ ಮಾರಕರು ಆಗುತ್ತಾರೆ. ಸಪ್ತಮಾಧಿಪತಿ ರವ, ಲಗ್ನ, 
ವ್ಯಯಾಧಿಪ. ಶನಿಯು ಮಿಶ್ರಫಲ ದಾಯಕರು ಆಗುತ್ತಾರೆ. 

12. ನೂನಲಗ್ಗೆದಲ್ಲಿ ಜನಿಸಿದವರಿಗೆ ಲಾಭ, ವ್ಯಯಾಧಿಪಶನಿ, ತೃತೀಯ, 
ಅಷ್ಮಮಾಧಿಪತಿ ಶುಕ್ರ, ಸಪ್ತಮಾಧಿಪತಿ ಬುಧ, ಷಷ್ಮೂಧಿಪ ರವಿ ಪೂಪಫಲ 
ನೀಡುತ್ತಾರೆ. ಶನಿ, ಶುಕ್ರ, ಬುಧರು ಮಾರಕರು ಆಗುತ್ತಾರೆ, ಪಂಚಮಾಧಿಪ 
ಶುಕ್ರ ಮತ್ತು ಭಃಗ್ಕುಧಿಪ ಕುಜನು ಶುಭಫಲ ನೀಡುತ್ತಾರೆ, ಲಗ್ನೂಧಿಪ 
ಗುರು ಕೇಂದ್ರಾಧಿಪತ್ಯ ಇರುವುದರಿಂದ ಮಿಶ್ಚಫಲದಾಯಕನು, ಕರ್ಮಾಧಿಪತಿ 
ಗುರು ಮತ್ತು ಭಾಗ್ಯಾಧಿಪತಿ ಕುಜನ ಯುತಿಯು ಯೋಗಕ:ರಕ ಆಗುತ್ತದೆ, 


ಜ್ಯೊತಿಷ ಬೋಧಿನೀ 131 


ಸ್‌ ಪ 
೫೬. ಪ್ರಶ್ನ ಶಾಸ್ತ್ರ 


ದಿನನಿತ್ಯದ ವ್ಯವಹಾರದಲ್ಲಿ ಬರುವ ತಾತ್ಕಾಲಿಕ ಸಮಸ್ಯೆಗಳ ಪರಿಹಾರ 
ವನ್ನು ತಿಳಿಯಲು ಪ್ರಶ್ನಶಾಸ್ತ್ರದಲ್ಲಿ ಹೇಳಿದ ವಿಧಾನಗಳು ಉತ್ತಮ ಮಾರ್ಗ 
ದರ್ಶಕ ಆಗಿರುತ್ತದೆ. ಆರೋಗ್ಯ. ಧನ-ಸಂಪತ್ತು, ಭೂ.ವಿವಾದ, ಗೃಹವಿಚಾರ, 
ಸಂತಾನಚಿಂತೆ, ವಿವಾಹಕಾಲ, ಶತ್ರುಪೀಡೆ, ಕರ್ಮ ವಿಚಾರ. ನಷ್ಟ ವಸ್ತು, 
ಪ್ರಯಾಣ ಇತ್ಯಾದಿ ಹಲವಾರು ತಾತ್ಕಾಲಿಕ ಸಮಸ್ಯೆಗಳ ಪರಿಹಾರವನ್ನು ಪ್ರಶ್ನ 
ಶಾಸ್ತ್ರದಿಂದ ತಿಳಿಯಬಹುದು, 

ಪ್ರಶ್ನೆಯ ಫಲಿತಾಂಶವನ್ನು ನಿರ್ಣಯಿಸಲು ಜ್ಯೋತಿಷ್ಯರು ಸಾಮಾನ್ಯ 
ವಾಗಿ ಎರಡು ವಿಧಾನಗಳನ್ನು ಅನುಸರಿಸುತ್ತಾರೆ. 

(1) ಪ್ರಚ್ಛಕನು ತನ್ನ ತಾತ್ಕಾಲಿಕ ಸಮಸ್ಯೆಯ ಎಚಾರ, ಪ್ರಶ್ನೆಯನ್ನು 
ಕೇಳಿದ ಕಾಲದ ಲಗ್ನ ಮತ್ತು ಗ್ರಹಸ್ಥಿತಿಯಿಂದ ಹಾಗೂ ಆಕಾಲದ ಶುಭಾಶುಭ 
ಶಕುನಗಳನ್ನು ಆಧರಿಸಿ ಫಲ ನಿರ್ಣಯಿಸುತ್ತಾರೆ. 

(2) ಜ್ಯೋತಿಷ್ಯರು ಒಂದು ಮಣೆಯ ಮೇಲೆ ಬಲಭಾಗದಲ್ಲಿ ರಾಶಿಚಕ್ರ 
ವನ್ನು ಬರೆದು ತಾತ್ಕಾಲಿಕ ಗ್ರಹಸ್ಥಿ ತಿಯನ್ನು ಕವಡೆಗಳಿಂದ ಗುರುತಿಸಿ ಇಡುತ್ತಾರೆ, 
ಎಡಭಾಗದಲ್ಲಿ ನೂರೆಂಟು ಕವಡೆಗಳನ್ನು ಇಟ್ಟು ಪ್ರಚ್ಛಕನ ನಾಮ ಮತ್ತು 
ಜನ್ಮ ನಕ್ಷತ್ರವನ್ನು ತಿಳಿದು ನವಗ್ರಹರನ್ನು ಮತ್ತು ಇಷ್ಟ ದೇವತೆಯನ್ನು 
ಪ್ರಾರ್ಥಿಸುತ್ತಾ, ಕವಡೆಗಳನ್ನು ತಿರುಗಿಸಿ ಅದರಿಂದ ಒಂದು ಮುಷ್ಟಿ ಕವಡೆ 
ಗಳನ್ನು ಬೇರ್ಪಡಿಸಿ ಲೆಕ್ಕಹಾಕಿ, ಹದಿನೆರಡಕ್ಕಿಂತ ಜಾಸ್ತಿ ಇದ್ದರೆ. ಹದಿನರಡನ್ನು 
ಕಳೆದು, ಶೇಷ ಕವಡೆಯ ಸಂಖ್ಯೆಯನ್ನು ಪ್ರಶ್ನಲಗ್ನವೆಂದು ಆಧರಿಸಿ, ತಾತ್ಕಾಲಿಕ 
ಗೃಹಸ್ಥಿತಿಯಿಂದ ಪ್ರಶ್ನೆಯ ಫಲಾಫಲವನ್ನು ತಿಳಿಸುತ್ತಾರೆ, 

ಸಾಮಾನ್ಯವಾಗಿ ಪ್ರಶ್ನಕಾಲದ ಲಗ್ನ ಲಗ್ನಾಧಿಪತಿ ಬಲಿಪ್ಟನಾಗಿ ಕೇಂದ್ರ 
ತ್ರಿಕೋನಗತನಃಗಿ ಇರುವುದು ಶುಭವನ್ನು ಸೂಚಿಸುತ್ತದೆ, ಗುರುವು ಪ್ರಶ್ನ 
ಲಗ್ನವನ್ನು ನೋಡುವುದು ಅಥವಾ ಕೇಂದ್ರ ತ್ರಿಕೋನಗಳಲ್ಲಿ ಇದ್ದರೆ ಪ್ರಚ್ಛಕನಿಗೆ 
ದೈವಬಲವು ಇರುವುದರಿಂದ ಅವನ ಇಷ್ಟಾರ್ಥವು ಫಲಿಸುತ್ತದೆ. ಪಶ್ನಶಾಸ್ತ್ರದ 
ವಿಷಯ ನಮ್ಮ ಗುರುಗಳಾದ ವೈದ್ಯಗುರು ಎಂ. ಆರ್‌, ಭಟ್‌ರವರು ಪ್ರಕಾಶಿಸಿದ 
ಹೋರಾಕೃಷ್ಣಿಯ ಮತ್ತು ವರಪ್ರಶ್ನದೀಪ ಎಂಬ ಗ್ರಂಥಗಳು ಉಪಯುಕ್ತ 
ಆಗಿರುತ್ತದೆ. 


ಜ್ಯೋತಿಷ ಬಿಣೀಧಿನಿ! 132 


೫೭. ಆತ್ಮಕಾರಕ ಗ್ರಹ 

ಜನನಕಾಲದ ಸೂರ್ಯಾದಿ ಸಪ್ಪೆಗ್ರಹರು ಮತ್ತು ರಾಹುವನ್ನು ಸೇರಿಸಿ, 
ಎಂಟು ಗ್ರಹರಲ್ಲಿ, ತಾನುಸ್ಥಿತ ರಾಶಿಯಲ್ಲಿ ಅಧಿಕಭಾಗ, ಕಲೆ ಮತ್ತು ವಿಕಲೆ 
ಗಳನ್ನು ದಾಟಿದ ಗ್ರಹನನ್ನು ಆತ್ಮಕಾರಕನು ಎಂದು ಕರೆಯುತ್ತಾರೆ. 

ರಾಶಿಯಲ್ಲಿ ಅತ್ಯಧಿಕ ಭಾಗಾದಿ (ಭಾಗ, ಕಲೆ, ವಿಕಲೆಗಳಲ್ಲಿ ಮುಂದು 
ವರೆದ ಗ್ರಹನು 1. ಆತ್ಮಕಎರಕನು, ಅನಂತರ ಮುಂದುವರೆದ ಗ್ರಹರಲ್ಲಿ 
ಕ್ರಮವಾಗಿ 2, ಅಮಾತ್ಯಕಾರಕ, 3, ಭ್ರಾತೃಕಾರಕ, 4. ಮಾತೃಕಾರಕ, 
5. ಪಿತೃಕಾರಕೆ, 6. ಪುತ್ರಕಾರಕ, 7. ಜ್ಞಾತಿಕಾರಕ ಮತ್ತು 
8. ಪೆತ್ಲಿಕಾರಕನು ಆಗುತ್ತಾನೆ. ರಾಹುವು ವಿರುದ್ಧ ದಿಕ್ಕಿನಲ್ಲಿ ಚಲಿಸುವುದ 
ರಿಂದ ರಾಹುಸ್ಫುಟವನ್ನು 30ಭಾಗಗಳಿಂದ ಕಳೆದು ಬಂದ ಸ್ಫುಟವನ್ನು ಗಣನೆಗೆ 
ತೆಗೆದುಕೊಳ್ಳಬೇಕು. 

1, ಅಮಾತ್ಯಕಾರಕುದಿ ಗ್ರಹರು ಆತ್ಮ ಕಾರಕ ಗ್ರಹನ ಅಧಿನದಲ್ಲಿ ಇರು 
ತ್ತಾರೆ, 2. ಆತ್ಮಕಾರಕ ಗ್ರಹನು ಪ್ರತಿಕೂಲನಾದಾಗ ಅಮಾತ್ಯಕಾರಕಾದಿ 
ಗ್ರಹರು ತಾವು ನೀಡಬೇಕಾದ ಶುಭಫಲಗಳನ್ನು ಪೂರ್ಣವಾಗಿ ನೀಡಲು ಅಸ 
ಮರ್ಥರು ಆಗುತ್ತಾರೆ. 3, ಆತ್ಮಕಾರಕ ಗ್ರಹನು' ಅನುಕೂಲನಾದಾಗ 
ಅಮಾತ್ಯಕಾರಕಾದಿ ಗ್ರಹರು ಅಶುಭಫಲವನ್ನು ನೀಡುವುದಿಲ್ಲ. 

ಆತ್ಮಕಾರಕನು ಸಕಲಗ್ರಹರಿಗೆ ಒಡೆಯನು ಹಾಗೂ ಅವನ ಪ್ರಭಾವವು 
ಜಾತಕನ ಮೇಲೆ ಅಧಿಕವ'ಗಿರುತ್ತದೆ, ಹಾಗೂ ಸಕಲ ಸಂಕಷ್ಟಗಳನ್ನು ನಾಶ 
ಮಾಡಿ, ಜಾತಕನ ಅಭ್ಯುದಯಕ್ಕೆ ಕಾರಣೀಭೂತನು ಆಗುತ್ತಾನೆ. 

ಆತ್ಮಕಾರಕನನ್ನು ಶುಭಗ್ರಹರು ನೋಡಿದರೆ ಅಶ:ಭಫಲಗಳು ಸಂಭವಿ 
ಸುವುದಿಲ್ಲ. ೊಪಗ್ರಹರು ನೋಡಿದರೆ ಶುಭಫಲಗಳು ಸಂಭವಿಸುವುದಿಲ್ಲ. 
೫೮. ಆರೂಢ ಅಥವಾ ಪದ 

ಲಗ್ನದಿಂದ ಲಗ್ನಾಧಿಪತಿಯು ಎಷ್ಟುರಾಶಿ ದೂರ ಇರುವನೋ ಅಲ್ಲಿಂದ 
ಅಷ್ಟೇ ದೂರ ಇರುವ ರಾಶಿಯನ್ನು ಲಗ್ನಪದ ಅಥವಾ ಲಗ್ನಾರೂಢ ರಾಶಿ 
ಯೆಂದು ಕರೆಯುತ್ತ್ತರೆ. 

ಲಗ್ನಾರೂಢದಿಂದ ಲಾಭದಲ್ಲಿ ಗ್ರಹರ ಯೋಗ ಅಥವಾ ದೃಷ್ಟಿ ಇದ್ದರೆ 
ಜಾತಕನು ಧನವಂಕನು. ಸುಖವಂತನು ಆಗುತ್ತಾನೆ. ಶುಭಗ್ರಹಯೋಗವಾದರೆ 
ನೀತಿಯಿಂದ, ಅಶುಭಗ್ರಹ ಯೋಗವಾದರೆ ಅನೀತಿಯ ಮಾರ್ಗದಿಂದ ಲಾಭ 
ವನ್ನು ಗಳಿಸುತ್ತಾನೆ. 
ಜ್ಯೋತಿಷ ಬೋಧಿನಿ 133 


ರ್ಜ. ಸಂವತ್ಸರ ಫಲ 


60 ಸಂವತ್ಸರಗಳು, 1) ಪ್ರಭವ 2) ವಿಭವ 3) ಶುಕ್ಲ 4) ಪ್ರಮೋದ 
5) ಪ್ರಜಾಪತಿ 6) ಆಂಗೀರಸ 7) ಶ್ರೀಮುಖ 8) ಭಾವ 9) ಯುವ 
10) ಧಾತೃ 11) ಈಶ್ವರ 12) ಬಹುಧಾನ್ಯ 13) ಪ್ರಮಾಥೀ 14) ವಿಕ್ರಮ 
15) ವೃಷ 16) ಚಿತ್ರಭಾನು 17) ಸುಭಾನು 18) ತಾರಣ 19) ಪಾರ್ಥಿವ 
20) ವ್ಯಯ 21) ಸರ್ವಜಿತ್‌ 22) ಸರ್ವಧಾರೀ 23) ವಿರೋಧೀ 24) ವಿಕೃತಿ 
25) ಖರ 26) ನಂದನ 27) ವಿಜಯ 28) ಜಯ 29) ಮನ್ಮಥ 
30) ದುರ್ಮುಖ 31) ಹೇಮಲಂಬ 32) ವಿಲಂಬ 33) ವಿಕಾರಿ 34) ಶಾರ್ವರೀ 
45) ಪ್ಲವ 36) ಶುಭಕೃತ್‌ 37) ಶೋಭಕೃತ್‌ 37) ಕ್ರೋಧೀ 39) ವಿಶ್ವಾವಸ್ಪು 
40) ಪರಾಭವ 41) ಪ್ಲವಂಗ 42) ಕೀಲಿಕ 43) ಸೌಮ್ಯ 44) ಸಾಧಾರಣ 
45) ವಿರೋಧಕೃತ್‌ 46) ಪರಿಧಾವೀ 47) ಪ್ರಮಾದಿ 48) ಆನಂದ 
49) ರಾಕ್ಷಸ 50) ನಲ 51) ಪಿಂಗಲ 52) ಕಾಲಯುಕ್ತ 53) ಸಿದ್ಧುರ್ಥೀ 
54) ರೌದ್ಧ 55) ದುರ್ಮತೀ 56) ದುಂದುಭಿ 57) ರುಧಿರೋದ್ಧಾರಿ 
58) ರಕ್ತಾಕ್ಷಿ 59) ಕ್ರೋಧನ 60) ಕ್ಷಯ. 


1. ಪ್ರಭವ: ಪ್ರಭವ ಸಂವತ್ಸರದಲ್ಲಿ ಜನಿಸಿದವನು ಸಾಹಸಕಾರ್ಯ 
ಗಳನ್ನು ಮಾಡುವವನು, ಸತ್ಯವಂತನು, ಸರ್ವಗುಣ ಸಂಪನ್ನನು, ಕಲಾವಿದನು, 
ಧರ್ಮಪರಾಯಣನು ಆಗುತ್ತಾನೆ. 


2. ವಿಭವ: ವಿಭವ ಸಂವತ್ಸರದಲ್ಲಿ ಜನಿಸಿದವನು ವಿಷಯಾಸಕ್ತಿ ಉಳ್ಳ 
ವನು, ಶುಚಿರ್ಭೂತನು, ಸದಾಸಂತುಷ್ಟನು, ಬಲಿಷ್ಕನು, ಧನವಂತನು, ಬಂಧು 
ಬಾಂಧವರು ಉಳ್ಳವನು, ವಿದ್ಯಾವಂತನು, ಯಶಸ್ವಿಯೂ ಆಗುತ್ತಾನೆ. 


3. ಶುಕ್ಲ: ಶುಕ್ಲೆ ಸಂವತ್ಸರದಲ್ಲಿ ಜನಿಸಿದವನು ಪರಸ್ತ್ರೀರಕನಂ, ಶಕ್ತಿ 
ಯನ್ನು ಕಳಕೊಂಡವನು ತ್ಕಾಗವಂತನು, ಜಾಣನೂ ಆಗುತ್ತಾನೆ, 


4. ಪ್ರನೋದ : ಪ್ರಮೋದ ಸಂವತ್ಸರದಲ್ಲಿ ಜನಿಸಿದವನು 
ಮಂತ್ರಿಯು, ಕರ್ಮಪರಾಯಣನು, ವಾಕ್ಪಟುತ್ವಉಳ್ಳವನು, ಆಗುತ್ತಾನೆ. 


ಜ್ಯೋತಿಷ ಬೋಧನೀ 134 


5. ಪ್ರೆಜಾಪತಿ: ಪ್ರಜಾಪತಿ ಸಂವತ್ಸರದಲ್ಲಿ ಜನಿಸಿದವನು ಧಾರ್ಮಿಕ 
ಪ್ರವೃತ್ತಿ ಉಳ್ಳ ವನು, ದಾನ ಪರಾಯಣನು, ಪುತ್ರ , ಧನ ಉಳ್ಳ ವನು, ಶಾಂತ 
ಚಿತ್ತನು ಆಗುತ್ತಾ ನೆ, 


6. ಆಂಗೀರಸ: (ಆಂಗೀರು)ಆಂಗೀರಸ ಸಂವತ್ಸರದಲ್ಲಿ ಜನಿಸಿದವನು, ನೀತಿ 
ವಂತನು, ಬುದ್ಧಿ ವಂತನಾ, ನಿಪುಣನು, ದಯಾಪರನು, ಧನವಂತನು ಆಗುತ್ತಾನೆ. 


7. ಶ್ರೀಮುಖ: ಶ್ರೀಮುಖ ಸಂವತ್ಸರದಲ್ಲಿ ಜನಿಸಿದವನು ಪರದಾರ 
ರತನು, ಶುಚಿರ್ಭೂ ತನು, ನ್ಯಾಯವಂತನು, ಸಂಪತ್ತು ಉಳ್ಳವನು ಆಗುತ್ತಾನೆ, 


8. ಭಾವಃ ಭಾವ ಸಂವತ್ಸರದಲ್ಲಿ ಜನಿಸಿದವನು ಯೋಗಿಯು, ಅಧಿಕಾರ 
ಉಳ್ಳವನು, ಬಲಿಷ್ಮನು, ಪ್ರಖ್ಯಾತನು ಆಗುತ್ತಾನೆ. 


9. ಯುವ; (ಯಂವಾ) ಯುವ ಸಂವತ್ಸರದಲ್ಲಿ ಜನಿಸಿದವನು ಅಶೆ 
ಉಳ್ಳವನು, ಲೋಭಿಯು, ಚಂಚಲಚಿತ್ತನು, ಕೃಶವಾದ ಶರೀರ ಉಳ್ಳವನು, 
ಕೋಧ ಸ ವೈದ್ಯನು ಆಗುತ್ತಾನೆ. 


10. ೈಃ (ಧಾತಾ) ಧಾತೃ ಸಂವಸ್ಸರದಲ್ಲಿ. ಜನಿಸಿದವನು ಪರದಾ 
ರರತನು, ಹ ಕಾರ್ಯಗಳನ್ನು ಹಠದಿಂದ ಸಂಧಿಸುವವನು, ಮೋಸ 
ಗಾರನು, ಇರು ದೀರ್ಫುಯುವು, ಭಾಗ್ಯ ವಂತನು, ನಿಪುಣನು, ಶಾಸ್ತ್ರ 
ಗಳನ್ನು ಬಲ್ಲವನು, ರೂಪವಂತನು, ವೈದ್ಯನು ಆಗುತ್ತಾನೆ. 


11. ಈಶ್ವರಃ ಈಶ್ವರ ಸಂವತ್ಸರದಲ್ಲಿ ಜನಿಸಿದವನು ಸಂಪತ್ತು, ಧನ 
ಉಳ್ಳವನು, ಮಾನಿಸಲ್ಪಡುವವನು, ಧೃಢಮತಿಯು, ಗುಣಾವಗುಣಗಳನ್ನು 
ಗ್ರಹಿಸುವವನು, ಸರ್ವಜ್ಞನು, ಸುಂದರನು, ಕ್ರೋಧ ಉಳ್ಳವನು ಆಗುತ್ತಾನೆ. 

12, ಬಹುಧಾನ್ಯ : ಬಹುಧಾನ್ಯ ಸಂವತ್ಸರದಲ್ಲಿ ಜನಿಸಿದವನು 
ಸತ್ಕಾರ್ಯಗಳನ್ನು ಮಾಡುವವನು, ಭೋಗವಂತನು, ವ್ಯಾಪಂರಿಯು, 
ಧನವಂತನು, ದಾನಿಯು ಆಗುತ್ತಾನೆ. 

13. ಪ್ರಮಾಥೀ: ಪ್ರಮಾಥೀ ಸಂವತ್ಸರದಲ್ಲಿ ಜನಿಸಿದವನು ಕ್ರೂರ 
ಸ್ವಭಾವದವನು, ಪಾಪಕರ್ಮನಿರತನು, ಕ್ರೋಧ ಉಳ್ಳವನು. ಬಂಧುಗಳನ್ನು 
ಕಳಕೊಂಡವನು, ಸುಖವಂತನು, ಅಧಿಕಾರ ಉಳ್ಳವನು ಆಗುತ್ತಾನೆ. 


ಜ್ಯೋತಿಷ ಬೋಧಿನೀ 135 


14, ವಿಕ್ರಮ: ವಿಕ್ರಮ ಸಂವತ್ಸರದಲ್ಲಿ ಜನಿಸಿದವನು ಶೂರನು, 
ದಂಡನಾಯಕನು, ಧನವಂತನು, ಉಗ್ರನ್ಮು ಪ್ರತಾಪವಂತನು, ಪಾಪಕರ್ಮ 
ನಿರತನು ಆಗುತ್ತಾನೆ. 


15. ವೃಷ : ವೃಷ ಸಂವತ್ಸರದಲ್ಲಿ ಜನಿಸಿದವನು ಮಂದಮತಿಯು, 
ಆಲಸಿಯು, ಭಾರವಾದ ಕೆಲಸಗಳನ್ನು ಮಾಡುವವನು, ಧನರಹಿತನು, 
ನಿರ್ಲಜ್ಜನು ಆಗುತ್ತಾನೆ. 


16. ಚಿತ್ರಭಾನು: ಚಿತ್ರಭಾನು ಸಂವತ್ಸರದಲ್ಲಿ ಜನಿಸಿದವನು ವಿದ್ಯಾ 
ವಂತನು, ಧನವಂತಿನು. ನೀಠಿವಂತನು, ದೃಢನಿಶ್ಚಯ ಉಳ್ಳವನು, ಸಿಹಿಯಾದ 
ಮಾತುಗಳನ್ನು ಆಡುವವನು, ರೂಪವಂತನು, ತೇಜಸ್ವಿಯ ಆಗುತ್ತಾನೆ, 


17, ಸುಭನು: ಸುಭಾನು ಸಂವತ್ಸರದಲ್ಲಿ ಜನಿಸಿದವನು ನಾಯಕನು, 
ವಿದ್ಯಾವಂತನು, ತನ್ನ ಕುಲಧರ್ಮದಂತೆ ನಡೆಯುವವನು ಆಗುತ್ತಾನೆ. 


18. ತಾರಣ: ತಾರಣ ಸಂವತ್ಸರದಲ್ಲಿ ಜನಿಸಿದವನು ವಿವೇಕವಂತನು. 
ಬಲಿಷ್ಕನು. ಧನಾಢ್ಮನು, ಚಂಚಲನು ಆಗುತ್ತಾನೆ, 


19. ಪಾರ್ಥಿವ: ಪಾರ್ಥಿವ ಸುವತ್ಸರದಲ್ಲಿ ಜನಿಸಿದವನು ಜನ 
ನಾಯಕನು, ಶ್ರೀಮಂತನು, ಸುಖವಂತನು, ಮೃದುವಾದ ಮಾತುಗಳು ಉಳ್ಳೆ 
ವನು, ರಾಜರಿಂದ ಪೂಜಿಸಲ್ಪಡುವವನು, ಲಕ್ಷಣವಂತನು ಆಗುತ್ತಾನೆ. 


20. ವ್ಯಯೆ: ವ್ಯಯ ಸಂವತ್ಸರದಲ್ಲಿ ಜನಿಸಿದವನು ವಿಷಯಾಸಕ್ತಿ 
ಉಳ್ಳವನು, ಭಯ ಉಳ್ಳವನು, ಕೆಟ್ಟಗುಣ ಉಳ್ಳವನು, ಪಾಪಕರ್ಮನಿರತನು, 
ಜೂಜಾಡುವವನು, ಮದ್ಯಪಾನ ಮಾಡುವವನು ಆಗುತ್ತಾನೆ, 

21. ಸರ್ವಜಿತುಃ ಸರ್ವಜಿತು ಸಂವತ್ಸರದಲ್ಲಿ ಜನಿಸಿದವನು ವಾಕ್ಟ 
ಟುತ್ವ ಉಳ್ಳವನು, ಬಲಿಷ್ಠನು, ಶಾಸ್ತ್ರಗಳನ್ನು ಬಲ್ಲವನು ಗುಣವಂತನು, 
ತಾರ್ಕಿಕನು ಆಗುತ್ತಾನೆ. 

22, ಸರ್ವಧಾರಿ: ಸರ್ವಧಾರಿ ಸಂವತ್ಸರದಲ್ಲಿ ಜನಿಸಿದವನು ಸಂಪತ್ತು 
ಉಳ್ಳವನು, ಧನ, ಸುಖ, ಭೃತ್ಮರು ಉಳ್ಳವನು, ಕಲುಕಾರನು, ರಾಜಪ್ರಿಯನು 
ಆಗುತ್ತಾನೆ. 


ಜ್ಯೋತಿಷ ಬೋಧಿನಿ! 1380 


23, ನಿರೋಧಿ: ವಿರೋಧಿ ಸಂವತ್ಸರದಲ್ಲಿ ಜನಿಸಿದವನು ಶೋಕ 
ಉಳ್ಳವನು, ದುಷ್ಕರ್ಮಗಳನ್ನು ಮಾಡುವವನು, ಕ್ರೂರನು, ಕುಟುಂಬಕಲಹ 
ಉಳ್ಳವನು, ಅನ್ಕದಾರರತನು ಆಗುತ್ತಾನೆ, 


24. ವಿಕೃತಿ: ವಿಕೃತಿ ಸಂವತ್ಸರದಲ್ಲಿ ಜನಿಸಿದವನು ಮಾಯಾವಿ, 
ವಿಷಯಾತುರನು, ಮಂತ್ರ-ತಂತ್ರಗಳನ್ನು ಬಲ್ಲವನು, ಕಪಟಉಳ್ಳವನು ಆಗುತ್ತಾನೆ 


25. ಖರೆ: ಖರ ಸಂವತ್ಸರದಲ್ಲಿ ಜನಿಸಿದವನು ಮಲಿನನು, ನಿರ್ಗುಣನ್ಮು 
ದೀರ್ಫಾಯುವು, ಪಾಪಕಾರ್ಯನಿರತನು, ದುಷ್ಟನು ಆಗುತ್ತಾನೆ. 


26. ನಂದನ: ನಂದನ ಸಂವತ್ಸರದಲ್ಲಿ ಜನಿಸಿದವನು ಅನಂದ 
ಸ್ವರೂಪನು, ರಾಜಪ್ರಿಯನು, ಮಂತ್ರಶಾಸ್ತ್ರ ಬಲ್ಲವನು, ಸಂತುಷ್ಟನು, ಶೀಲ 
ವಂತನು ಆಗುತ್ತಾನೆ, 


27. ವಿಜಯಿ: ವಿಜಯ ಸಂವತ್ಸರದಲ್ಲಿ ಜನಿಸಿದವನು ಧಾರ್ಮಿಕನು, 
ಸತ್ಯವಂತನು, ಸಂಪತ್ತು ಉಳ್ಳವನು, ಶೂರನು, ಯಶೋವಂತನು, ಭೋಗ 
ವಂತನು ಆಗುತ್ತಾನೆ. 


28. ಜಯೆ: ಜಯ ಸಂವತ್ಸರದಲ್ಲಿ ಜನಿಸಿದವನು ರಿಂಜತುಲ್ಯನು; 
ಅಥವಾ ರಾಜನು, ವಿದ್ಯಾವಂತನು, ಮಾನವಂತನು, ಶಾಸ್ತ್ರಗಳನ್ನು ಬಲ್ಲವನು 
ಆಗುತ್ತಾನೆ. 


29. ಮನ್ಮಥ H ಮನ್ಮಥ ಸಂವತ್ಸರದಲ್ಲಿ ಜನಿಸಿದವನು ವಿಷಯಾ 
ಸಕ್ತಿ ಉಳ್ಳವನು, ಶತ್ರುಗಳನ್ನು ಜಯಿಸಿದವನು, ಭೋಗವಂತನು, ಪ್ರಿಯವಾದ 
ಮಾತುಗಳನ್ನು ಆಡುವವನು ಆಗುತ್ತಾನೆ, 

30. ದುರ್ಮುಖ: (ದುರ್ಮುಖಿ) ಸಂವತ್ಸರದಲ್ಲಿ ಜನಿಸಿದವನು ಗುಣ 
ರಹಿತನು, ಧನವಿಲ್ಲದವನು, ಹಟವಂತನು, ಕ್ರೂರಮತಿ ಉಳ್ಳವನು, ನಿರ್ಲಜ್ಜನು 
ಆಗುತ್ತಾನೆ. 


31. ಹೇಮಲಂಬ: (ಹೇಮಲಂಬಿ) ಸಂವತ್ಸರದಲ್ಲಿ ಜನಿಸಿದವನು 
ದುಷ್ಟನು. ಕೃಷೀವಲನು, ಕಾಯಕಷ್ಟಗಳನ್ನು ಮಾಡುವವನು, ಧನಧಾನ್ಯ, ಪಶು, 
ವಸ್ತ್ರಾದಿ ಉಳ್ಳವನು, ಸುಖವಂತನು ಆಗುತ್ತಾನೆ, 


ಜ್ಯೋತಿಷ ಬೋಧಿನಿ 137 


32. ವಿಲಂಬ : ವಿಲಂಬ (ವಿಲಂಬಿ) ಸಂವತ್ಸರದಲ್ಲಿ ಜನಿಸಿದವನು 
ಶ್ರೀಮಂತನು, ಫಲಾಪೇಕ್ಷೆ ಇಲ್ಲದವನು, ಅಲಸಿಯು ಆಗುತ್ತಾ. ನೆ, 

33. ವಿಕಾರಿ: ಸಂವತ್ಸರದಲ್ಲಿ ಜನಿಸಿದವನು ಅವಿವೇಕಿ, ಗರ್ವ 
ಉಳ್ಳವನು, ಗುಣರಹಿತನು, ದುಪ್ಪೆನಂ, ವಂಚಕನು, ರೋಗಿಯು, ಭಯಉಳ್ಳ 
ವನು, ಚಪಲನು, ಧನ ಉಳ್ಳವನು ಆಗುತ್ತಾನೆ. 

34. ಶಾರ್ವರೀ: ಶಾರ್ವರೀ ಸಂವತ್ಸರದಲ್ಲಿ ಜನಿಸಿದವನು ಬುದ್ಧಿ 
ವಂತನು, ಧನವಂತನು, ಸುಖ, ಭೋಗ ಉಳ್ಳವನು, ಸದ್ದು ಣನು, ಸತ್ಯವಂತನು, 
ಸತ್ಕಾರ್ಯಮಾಡುವವನು, ಆಗುತ್ತಾನೆ. 


35. ಪ್ಲವ: ಪ್ಲವ ಸಂವತ್ಸರದಲ್ಲಿ ಜನಿಸಿದವನು ಉದಾರನ್ನು 
ಪ್ರೆಶಾಂತನು, ದಯಾಳು. ಶೂರನು, ಧರ್ಮಪರಾಯಣನು ಆಗುತ್ತಾ ನೆ, 

36. ಶುಭಕೃತು: (ಶುಭಕೃತ್‌) ಶುಭಕೃತು ಸಂವತ್ಸರದಲ್ಲಿ ಜನಿಸಿದ 
ವನು ಸೌಭಾಗ್ಯವಂತನು, ವಂಚಕನು, ಮೇಧಾವಿ, ಸುಂದರನು, ಬುದ್ಧಿವಂತನು, 
ಮತ್ತು ದೀರ್ಫಾಯುವು ಆಗುತ್ತಾನೆ. 


37. ಶೋಭಕೃತು : ಶೋಭಕೃತು ಸಂವತ್ಸರದಲ್ಲಿ ಜನಿಸಿದವನು 
ಜ್ಞಾನವಂತನು, ಭೂಪತಿ, ಗುಣವಂತನು, ವಿದ್ಯಾವಂತನು, ಹಾಸ್ಯಜ್ಞನು, 
ಕೃಪಾಲುವು ಆಗುತ್ತಾನೆ. 

38. ಕ್ರೋಧೀಃ ಕ್ರೋಧೀ ಸಂವತ್ಸರದಲ್ಲಿ ಜನಿಸಿದವನು ದುರಾಚಾರ 
ಉಳ್ಳವನು, ಹಟವಾದಿ, ಅನ್ಯದಾರರತನು, ಕೋಪ ಉಳ್ಳವನು ಆಗುತ್ತಾನೆ. 

39. ವಿಶ್ವಾವಸು : ವಿಶ್ವಾವಸು ಸಂವತ್ಸರದಲ್ಲಿ ಜನಿಸಿದವನು ಮಾನ 
ವಂತನಂ, ಹಾಸ್ಕಜ್ಞನು, ಗುಣವಂತನು, ಧನಿಕನು, ಸುಖವಂತನಾ, 
ಹೊಗಳಲ್ಪಡುವವನು ಆಗುತ್ತಾನೆ, 


40. ಪರಾಭವ: ಪರಾಭವ ಸಂವತ್ಸರದಲ್ಲಿ ಜನಿಸಿದವನು ದುಷ್ಪಗುಣ 
ಉಳ್ಳವನು, ಧನಸಂಪತ್ತು ರಹಿತನು, ಕುಟುಂಬಕಲಹ ಉಳ್ಳವನು ಆಗುತ್ತಾನೆ. 


41. ಪ್ಲವಂಗ: ಪ್ಲವಂಗ ಸಂವತ್ಸರದಲ್ಲಿ ಜನಿಸಿದವನು ಕಾಮಿಯು, 
ಬಂಧುಬಾಂಧವರಲ್ಲಿ ಪ್ರೀತಿ ಉಳ್ಳವನು, ಮಕ್ಕಳಲ್ಲಿ ಪ್ರೇಮ ಉಳ್ಳವನು, 
ಮಂದಬುದ್ಧಿ ಯವನು ಆಗುತ್ತಾನೆ, 


ಜ್ಮೋತಿಷ ಬೋಧನೀ 138 


42. ಕೀಲಕ : ಕೀಲಕ ಸಂವತ್ಸರದಲ್ಲಿ ಜನಿಸಿದವನು ದೇವತಾರಾಧನೆ 
ಯಲ್ಲಿ ಮಗ್ನನಾದವನು. ಅತಿಭಾಗ್ಯವಂತನು, ಶೌರ್ಯವಂತನು ಆಗುತ್ತಾನೆ. 


43. ಸೌಮ್ಯ: ಸೌಮ್ಯ ಸಂವತ್ಸರದಲ್ಲಿ ಜನಿಸಿದವನು ಪ್ರಶಾಂತನು, 
ಸಾರ್ವಜನಿಕರಿಂದ ಹೊಗಳಲ್ಪಡುವವನು, ಹೆಚ್ಚು ಧನಉಳ್ಳವನು, ಧೈರ್ಯ 
ವಂತನು.. ಪಂಡಿತನು ಆಗುತ್ತಾನೆ. 


44. ಸಾಧಾರಣ: ಸುಧಾರಣ ಸಂವತ್ಸರದಲ್ಲಿ ಜನಿಸಿದವನು ವಿದ್ಯಾ 
ವಂತನು, ಕ್ರೋಧವಂತನು, ಪರದೇಶದಲ್ಲಿ ವಾಸಿಸುವವನು, ಹೀನಕಾರ್ಯ 
ಗಳನ್ನು ಮಾಡುವವನು ಆಗುತ್ತಾನೆ. 


45. ವಿರೋಧಿಕೃತ್‌: ವಿರೋಧಿಕೃತ್‌ ಸಂವತ್ಸರದಲ್ಲಿ ಜನಿಸಿದವ, 
ಆಶೆಉಳ ಎನು, ಕ್ರೋಧಉಳ್ಳವನು, ದರಿದ್ರನು ಪ್ರವಾಸಉಳ್ಳವನು ಆಗುತ್ತಾನೆ. 


46. ಪರಿಧಾನಿ : ಪರಿಧಾವಿ ಸಂವತ್ಸರದಲ್ಲಿ ಜನಿಸಿದವನು, ದುರ್ಗುಣ 
ಉಳ್ಳವನು, ತೀಕ್ಷ್ಣವಾದ ಮಾತುಗಳನ್ನು ಆಡುವವನು, ಸಂಪತ್ತುಉಳ್ಳವನು, 
ವ್ಯಾಪಾರ ಕುಶಲನು ಆಗುತ್ತಾನೆ. 


41. ಪ್ರಮಾದಿಚಃ ಪ್ರಮಾದಿಚ ಸಂವತ್ಸರದಲ್ಲಿ ಜನಿಸಿದವನು ಕುಟುಂಬ 
ವಿರೋಧಉಳ್ಳವನು, ಪರದಾರರತನು, ಲೋಭಿ, ಪಾಪಕರ್ಮನಿರತನು, ಬುದ್ಧಿ 
ವಂತನು ಆಗುತ್ತಾನೆ, 


48. ಆನಂದ; ಆನಂದ ಸಂವತ್ಸರದಲ್ಲಿ ಜನಿಸಿದವನು, ಆನಂದ ಸ್ವರೂ 
ಪನು, ತಾರ್ಕಿಕನು, ಶಾಸ್ತ್ರಗಳನ್ನು ಬಲ್ಲವನು, ಅತಿ ಚತುರನು, ಕ್ಷಮಾಗುಣ 
ಉಳ್ಳವನು, ಮಿತ್ರಪುತ್ರುದಿಗಳು ಉಳ್ಳವನು ಆಗುತ್ತಾನೆ. 


49. ರಾಕ್ಪಸ: ರಾಕ್ಷಸ ಸಂವತ್ಸರದಲ್ಲಿ ಜನಿಸಿದವನು, ಪಾಪಕರ್ಮ 
ನಿರತನು, ಕೃತಘ್ನನು, ಅನಾವಶ್ಯಕ ಮಾತುಗಳನ್ನು ಆಡುವವನು, ಹಿಂಸ್ರ 
ಸ್ವಭಾವದವನು, ದು8ಖಿತನು ಆಗುತ್ತಾನೆ. 


50. ನಳ; ನಳ ಸಂವತ್ಸರದಲ್ಲಿ ಜನಿಸಿದವನು ಉದಾರನು, ದಾನ 
ಧರ್ಮ ಮಾಡುವವನು ಗುಣವಂತನು, ಶಾಂತಚಿತ್ತನು. ಸದಾಚಾರ ಉಳ್ಳವನು 
ಆಗುತ್ತಾನೆ. 


ಜ್ಯೋತಿಷ ಬೋಧಿನೀ 139 


51. ಪಿಂಗೆಳೆ: ಪಿಂಗಳ ಸಂವತ್ಸರದಲ್ಲಿ ಜನಿಸಿದವನು ಜಿತೇಂದ್ರಿಯನು, 
ತಪಸ್ವಿಯು, ಮಹತ್ಕಾರ್ಯಗಳನ್ನು ಸಾಧಿಸುವವನು, ಯೋಗಿಯು ಆಗುತ್ತಾನೆ, 

52. ಕಾಲಯೆಂಕ್ತಿ: ಕಾಲಯುಕ್ತಿ ಸಂವತ್ಸರದಲ್ಲಿ ಜನಿಸಿದವನು, 
ಲೋಕೋಪಕಾರ ಮಾಡುವವನು, ಜ್ಞಾ ನವಂತನು, ಸತ್ಕಾರ್ಯಗಳನ್ನು 
ಮಾಡುವವನು, ಸಂಪತ್ತುಉಳ್ಳಿವನು, ಭೋಗವಂತೆನು ಆಗುತ್ತಾನೆ. 


53. ಸಿದ್ಧಾರ್ಥಿಃ ಸಿದ್ದಾ ರ್ಥಿ ಸಂವತ್ಸರದಲ್ಲಿ ಜನಿಸಿದವನು ಗುರುಹಿರಿಯ 
ರಲ್ಲಿ, ದೇವಬ್ರಾಹ್ಮಣರಲ್ಲಿ ಭಕ್ತಿ ಉಳ್ಳವನು, ಉತ್ತಮ ಗುಣಉಳ್ಳವನು, 
ಮೇಧಾವಿಯು ಆಗುತ್ತಾನೆ, 

54. ರೌದ್ರಿ: ಸಂವತ್ಸರದಲ್ಲಿ ಜನಿಸಿದವನು ದುಃಶ್ಚರಿತ್ಛ ಉಳ್ಳವನು, 
ಕುಶಲಮತಿಯು, ಗರ್ವಿಷ್ಠನು, ಅಲ್ಟಾಯುಷಿಯು ಆಗುತ್ತಾನೆ. 

55. ದುರ್ಮತಿಃ ದುರ್ಮತಿ ಸಂವತ್ಸರದಲ್ಲಿ ಜನಿಸಿದವನು ವಿಷಯಾಸಕ್ತಿ 
ಉಳ್ಳವನು, ಜಡಮತಿಯು, ದುಷ್ಟನು, ಶೋಕಸಂತೃಪ್ತೆನು, ಧನವಂತನು ಆಗು 
ತ್ತಾನೆ, 

56, ದುಂದುಭಿ : ದುಂದುಭಿ ಸಂವತ್ಸರದಲ್ಲಿ ಜನಿಸಿದವನು ಸ್ಥೂಲ 
ವಾದ ಅವಯವಗಳು ಉಳ್ಳವನು, ಭೋಗವಂತನು, ಉತ್ಸಾಪಉಳ್ಳವನು, 
ಸಂಪತ್ತು ಉಳ್ಳವನು ಆಗುತ್ತಾನೆ. 

57. ರುಧಿಕೋದ್ಗಾರಿ: ರುಧಿರೋದ್ಗಾರಿ ಸಂವತ್ಸರದಲ್ಲಿ ಜನಿಸಿದವನು, 
ಮೇಧಾವಿಯು, ಸತ್ಕವಂತನು, ಸುಖವುಳ್ಳವನು, ಧನವಂತನು ಆಗುತ್ತಾನೆ, 

58. ರಕ್ತಾಸ್ಸಿಃ ರಕ್ತಾಕ್ಷಿ ಸಂವತ್ಸರದಲ್ಲಿ ಜನಿಸಿದವನು ಪ್ರಶಾಂತನು, 
ಬಂಧುಭಾಂಧವರಿಂದ ಪ್ರೀತಿಸಲ್ಪಡುವವನು, ಭಾಗ್ಯವಂತನು, ಉತ್ತಮ ಗುಣ 
ಉಳ್ಳವನು ಆಗುತ್ತಾನೆ. 

59, ಕ್ರೊಧನ : ಕ್ರೋಧನ ಸಂವತ್ಸರದಲ್ಲಿ ಜನಿಸಿದವನು, ದುಷ್ಕರ್ಮ 
ಗಳನ್ನು ಮಾಡುವವನು, ಬಂಧುಗಳನ್ನು ದ್ವೇಷಿಸುವವನು, ಕಾಳಸಂತೆ ವ್ಯಾಪಂ 
ರಾದಿಗಳನ್ನು ಮಾಡುವವನು, ಕ್ರೂರನು, ವಂಚಕನು ಆಗುತ್ತಾನೆ. 

60, ಕಯ: ಕ್ಷಯ ಸಂವತ್ಸರದಲ್ಲಿ ಜನಿಸಿದವನು ಸದಾಚಾರ ಸಂಪ 
ನ್ನನು, ಹಸನ್ಮು, ಖಿಯು. ರೂಪವಂತನು, ಮಾನವಂತನು, ರೋಗಗಳು ಇಲ್ಲ 
ದವನು, ಶತ್ರುರಹಿತನು ಆಗುತ್ತಾನೆ, 


ಜ್ಯೋತಿಷ ಬೋಧಿನಿ 140 


೬೦. ಆಯನ ಫಲ--ಖುತು ಫಲ 


ಉತ್ತರಾಯಣ : (ರಾಶಿಚಕ್ರದಲ್ಲಿ ಮಕರರುಶಿಯಿಂದ ಮಿಥುನರಾಶಿ 
ವರೆಗೆ ಸೂರ್ಯನು ಸಂಚರಿಸುವಕಾಲ) ಉತ್ತರಾಯಣದಲ್ಲಿ ಜನಿಸಿದವನು ಜ್ಞಾನ 
ಯೋಗ ನಿರತನು, ನಿಯಮ ನಿಷ್ಠೆಗಳಿಂದ ಕೂಡಿದವನು, ಆಚಾರವಂತನೂ, 
ಸೌಮ್ಯ ಗುಣ ಉಳ್ಳ ವನು, ದೀರ್ಫಾಯು, ಪ್ರವೀಣನ, ದೇವಬ್ರಾಹ್ನ ಹ್ಮ ಣರಲ್ಲಿ 
ಸೇ ವೆಯನ್ನು ಮಾಡುವವನು. ಯಶಸ್ವಿಯು ಆಗುತ್ತಾನೆ. 

ದಕ್ಬಿಣಾಯೆನ: (ಕರ್ಕಟಕ ರಾಶಿಯಿಂದ ಧಸುರಾಶಿವರೆಗೆ ಸೂರ್ಯಸು 
ಸಂಚರಿಸುವಕಾಲ) ದಕ್ಷಿಣಾಯನದಲ್ಲಿ ಜನಿಸಿದವನು ಅಭಿಮಾನ ಉಳ್ಳವನು, 
ವಾಕ್ಫಟು, ತಾರ್ಕಿಕನು, ಕ್ರೂರ ಮತಿಯು ಕೃಶನು, ಪಾಪಕರ್ಮ ನಿರತನು 
ಆಗುತ್ತಾನೆ. 

pe ವಕ ಇವನನ್ನ ಜನಿಸಿದವನು ದೀರ್ಫಾಯುವು, 
ಧನಿಕನು, ಸುಗಂಧ ದ್ರವ್ಯ ಪ್ರಿಯನು ಆಗುತ್ತಾನೆ, 

ಗ್ರೀಷ್ಮ! ಜ್‌ ಗ್ರೀಷ್ಮ ಹುತುವಿನಲ್ಲಿ ಜನಿಸಿದವನು ಭೋಗವಂತನು, 

ಜಃ ಬವ್ಯ ವ್ಯಾ ರ ಉಳ್ಳೆವನು, ಕೃಶವೂದ ಶರೀರ ಇರುವವನು, ಬುದ್ಧಿ 
ವಂತನು ಆಗುತ್ತಾ ನೆ 

ವರ್ಷಖುತುಃ ವರ್ಷಯತುವಿನಲ್ಲಿ ಜನಿಸಿದವನು ಕ್ಲಾರವಸ್ತು, ಹಾಲು, 
ಲವಣಗಳಲ್ಲಿ ಪ್ರೀತಿ ಉಳ್ಳವನು, ಉತ್ತಮಮದ ಮಾತುಗಳನ್ನು ಆಡುವವನು, 
ಶೂಚಿರ್ಭೂತನು, ಬುದ್ಧಿ ಕನು ಆಗುತ್ತಾನೆ. 

ಶರತ್‌ ಯತು: ಶರತ್‌ಯತುವಿನಲ್ಲಿ ಜನಿಸಿದವನು ಪವಿತ್ರವಾದ ಆತ್ಮ 
ಉಳ್ಳ; ವನು, ಸುಖವಂತನು ಆಕರ್ಷಕ ಮುಖಉಳ್ಳ ವನು ಕಾಮುಕನು ಆಗುತ್ತಾನೆ, 

ಹೇಮಂತಖಯ ತು: ಹೇಮಂತಖಯತುವಿನಲ್ಲಿ ಜನಿಸಿದವನು ಯೋಗಿಯು 
ಕೃಷವಾದ ಶರೀರ ಉಳ್ಳವನು ಕೃಷಿಕನು, ಭೋಗವಂತನು, ಸಮರ್ಥನು 
ಆಗುತ್ತಾನೆ. 

ಶಿಶಿರಯುತು: ಶಿಶಿರಖ:ತುವಿನಲ್ಲಿ ಜನಿಸಿದವನು ಶುಚಿರ್ಭೂತನು, ದಾನ 
ಪರಾಯಣನು. ಕುಲಧರ್ಮದಂತೆ ನಡೆಯುವವನು, ಮಾನವಂತನು, ಯಶಸ್ಸು 
ಉಳ್ಳವನು ಆಗುತ್ತಾನೆ, 


ಜ್ಯೋತಿಷ ಬೋಧಿನಿ! 141 


೬೧. ಮಾಸ ಫಲ 


ಚೈತ್ರ: ಚೈತ್ರ ಮಾಸದಲ್ಲಿ ಜನಿಸಿದವನು ವೇದ, ಶೃತಿ, ಶಾಸ್ತ್ರಾದಿಗಳ 
ಅಭಿರುಚಿ ಉಳ್ಳವನು, ಸದಾ ಸಂತೋಷದಿಂದ ಇರುಪವನು, ಸ್ತ್ರೀ ರತನು. 

ವೈಶಾಖ: ವೈಶಾಖ ಮಾಸದಲ್ಲಿ ಜನಿಸಿದವನು ಎಲ್ಲ ಶಾಸ್ತ್ರಗಳನ್ನು 
ಬಲ್ಲವನು, ಸ್ವತಂತ್ರನು. ಭೂಮಾಲ್ವಿಕನು ಆಗುತ್ತಾನೆ. 

ಜ್ಯೇಷ್ಠ : ಜ್ಯೇಷ್ಠ ಮಾಸದಲ್ಲಿ ಜನಿಸಿದವನು, ದೀರ್ಫುಯು, ಧನ 
ವಂತನು, ಪುತ್ರಾದಿಉಳ್ಳವನು, ಮಂತ್ರತಂತ್ರಾದಿಗಳನ್ನು ಬಲ್ಲವನು ಆಗುತ್ತಾನೆ. 

ಆಷಾಢ ಮಾಸ; ಆಹಾಢ ಮಾಸದಲ್ಲಿ ಜನಿಸಿದವನು ಧನಾಧಿಕ್ಕಉಳ 
ವನು, ದಯಾಳು, ಭೋಗವಂತನು, ಪರರನ್ನು ದ್ವೇಷಿಸುವವು ಆಗುತ್ತಾನೆ, 

ಶ್ರಾವಣ: ಶ್ರಾವಣ ಮಾಸದಲ್ಲಿ ಜನಿಸಿದವನು ದೇವ-ಬ್ರಾಹ್ಮಣರಲ್ಲಿ 
ಭಕ್ತಿ ಉಳ ವನು, ಪೊಜಿಸಲ್ಪಡುವವನು ಆಗುತ್ತಾನೆ. 

ಭಾದ್ರ ಸದ: ಭಾದ್ರಪದ ಮಾಸದಲ್ಲಿ ಜನಿಸಿದವನು ವಿದೇಶಸಂಚುರದಲ್ಲಿ 
ನಿರತನಂ, ತಂತ್ರಬಲ್ಲವನು, ಸದಾ ಅಲೋಚನೆಯಲ್ಲಿ ತತ್ಮರನು ಆಗುತ್ತಾನೆ. 

ಆಶ್ವಯುಜ : ಆಶ್ವಯುಜ ಮಾಸದಲ್ಲಿ ಜನಿಸಿದವನು ಸ್ವಜನರನ್ನು 
ದೆ ್ರೀಷಿಸುವವನು, ದರಿದ್ರನು, ದುಷ್ಟನು ಆಗುತ್ತಾನೆ. 

ಕಾರ್ತಿಕ: ಕಾರ್ತಿಕ ಮಾಸದಲ್ಲಿ ಜನಿಸಿವವನು ಕೃಷಿಕನು, ಅಗಲವಾದ 
ಕಣ್ಣುಗಳು ಉಳ್ಳವನು, ಧನಾಧಿಕ್ಕಉಳ್ಳವನು ಆಗುತ್ತಾನೆ. 

ಮಾರ್ಗಶಿರ; ಮಾರ್ಗಶಿರ ಮಾಸದಲ್ಲಿ ಜನಿಸಿದವನು ಧಾರ್ಮಿಕನು, 
ಗುರುಹಿರಿಯಲ್ಲಿ ಭಕ್ತಿ ಉಳ್ಳವನು ಆಗುತ್ತಾನೆ 

ಪುಷ್ಯ: ಪುಷ್ಕ ಮಾಸದಲ್ಲಿ ಜನಿಸಿದವನು ಬಲಶಾಲಿ, ಧನಉಳ್ಳೆವನು, 
ಗುಣವಂತನು, ಮಾನವಂತನು ಆಗುತ್ತಾನೆ, 

ಮಾಘ : ಮಾಘ ಮಾಸದಲ್ಲಿ ಜನಿಸಿದವನು ದುಷ್ಪಮತಿಯು ಆದರೆ 
ಧಾರ್ಮಿಕ ಪ್ರವೃತ್ತಿ ಉಳ್ಳವನು ಆಗುತ್ತಾನೆ, 

ಘಾಲ್ಲುಣಿ: ಫಾಲ್ಗುಣ ಮಾಸದಲ್ಲಿ ಜನಿಸಿದವನು ಸಂಗೀತ ಪ್ರಿಯನು, 
ಸಂಚ:ರ ಉಳ್ಳವನು ಆಗುತ್ತಾನೆ. 


ಜ್ಯೋತಿಷ ಬೋಧಿನಿ! 142 


೬೨. ಪಕ್ಷ ಫಲ--ವಾರಫಲ 


ಶುಕ್ಲ ಸಕ್ಸ: ಶುಕ್ಲಪಕ್ಷದಲ್ಲಿ ಜನಿಸಿದವನು ಪುತ್ತಪೌತ್ರಾದಿಉಳ್ಳವನ್ನು, 
ಧೆನವಂತನು, ಧರ್ಮಪರಾಯಣನು, ದಯಾಳುವು ಆಗುತ್ತಾನೆ 


ಕೃಷ್ಣಪಕ್ಷ : ಕೃಷ್ಣಪಕ್ಷದಲ್ಲಿ ಜನಿಸಿದವನು ಮಾತೃಭಕ್ತಿ ಉಳ್ಳವನು, 
ಬಂಧುಗಳನ್ನು ದ್ವೇಷಿಸುವವನು, ತನ್ನ ಹಿತಕಾರ್ಯಗಳಲ್ಲಿ ಮಗ್ನನಾದವನು 
ಆಗುತ್ತಾನೆ. 


ಆದಿತ್ಯವಾರ : ಆದಿತ್ಯವಾರೆ ಜನಿಸಿದವನು ಮಾನವಂತನು, ಪಿಂಗಲ 
ವರ್ಣದಕಣ್ಣು. ಕೂದಲು ಉಳ್ಳವನು, ಬಲಿಷ್ಠನು, ಶ್ರೇಷ್ಠನು, ಸಮರ್ಥನು 
ಆಗುತ್ತಾನೆ, 


ಸೋಮವಾರ: ಸೋಮವಾರ ಜನಿಸಿದವನು ವಿಷಯಾಸಕ್ತನು, ಕಾಂತಿ 
ಯುತ ಶರೀರ ಉಳ್ಳವನು, ದಯಾಳುವು ಆಗುತ್ತಾನೆ. 


ಮಂಗಳನಾರ; ಮಂಗಳವಾರ ಜನಿಸಿದವನು ಕ್ರೂರನು, ಸಂಹಸಿಗನು, 
ಸದಾ ವಾದವಿವುದಗಳಲ್ಲಿ ನಿರತನು ಆಗುತ್ತಾನೆ, 


ಬುಧವಾರ : ಬುಧವಾರ ಜನಿಸಿದವನು ದೇವಬ್ರಾಹ್ಮ ಣನಲ್ಲಿ ಭಕ್ತಿ 
ಉಳ್ಳವನು, ಉತ್ತಮವಾದ ಮಾತುಗಳನ್ನು ಆಡುವವನು ಆಗುತ್ತಾನೆ. 


ಗುರುವಾರ: ಗುರುವಾರ ಜನಿಸಿದವನು ಯಾಗಯಜ್ಞಾದಿ ಪುಣ್ಯಗಳನ್ನು 
ಮಾಡುವವನು, ಭೂಮಾಲ್ವಿಕನು ಅಥವಾ ಮಾಂಡಲಿಕನು, ಗುಣವಂತನ, 
ಖ್ಯಾತವಂತನು ಆಗುತ್ತಾನೆ. 


ಶುಕ್ರನಾರಃ ಶುಕ್ರವಾರ ಜನಿಸಿದವನು ಧನ, ಧಾನ್ಯ, ಭೂಸಂಪತ್ತು 
ಉಳ್ಳವನು, ಎಲ್ಲರಿಂದ ಪ್ರೀತಿಸಲ್ಪಡುವವನು, ವಿಷಯಾಸಕ್ತಿ ಉಳ್ಳವನು 
ಆಗುತ್ತಾನೆ. 


ಶನಿವಾರ ಃ ಶನಿವಾರ ಜನಿಸಿದವನು ದ್ವೇಷಉಳ್ಳವನು, ಬಂಧು ಜನ 
ರೊಡನೆ ಕಲಹಉಳ್ಳವನು, ಪರಧನ. ಪರಾಶ್ರಯದಲ್ಲಿ ಇರುವವನು, ವಾದ 


ಎವಾದ ಮಾಡುವವನು, ಪ್ರೌಢನಾದ ಮೇಲೆ ಬುದ್ಧಿ ವಂತನು ಆಗುತ್ತಾನೆ; 
pa 


ಜ್ಕೋತಿಷ ಜೋಧನೀ 143 


೬೩. ತಿಧಿಫಲ 


ಪಾಡ್ಯ : ಪಾಢ್ಮದಲ್ಲಿ ಜನಿಸಿದವನು ಮಹೋನ್ನತ ಕಾರ್ಯಗಳನ್ನು 
ಮಾಡುವವನು, ಸಚ್ಚರಿತ್ರನು ಆಗುತ್ತಾ ನೆ. 

ಬಿದಿಗೆ : ಬಿದಿಗೆಯಲ್ಲಿ ಜನಿಸಿದವನು ತೇಜಸ್ವಿಯು, ಪಶುಸಂಪತ್ತು 
ಉಳ್ಳವನು, ಗುಣವಂತನು, ಪುಣ್ಮವಂತನು ಆಗುತ್ತಾನೆ. 

ತದಿಗೆ: ತದಿಗೆಯಲ್ಲಿ ಜನಿಸಿದವನು ವಾಕ್ಪಟುತ್ವ ಉಳ್ಳವನು, ಭಯ 
ಉಳ್ಳವನು, ಗುಣವಂತನು, ಪುಣ್ಯವಂತನು ಆಗುತ್ತಾ. ನೆ, 

ಚತುಥಿ: ಚತುರ್ಥಿಯಲ್ಲಿ ಜನಿಸಿದವನು ಆಶೆ ಉಳ್ಳವನು, ಸಂಚಾ 
ರಿಯು, ಚತುರನು, ಮಂತ್ರಶಾಸ್ತ್ರಗಳಲ್ಲಿ ನಿಪುಣನು ಆಗುತ್ತಾನೆ. 
` ಪಂಚವಿಂ: ಪಂಚಮಿಯಲ್ಲಿ ಜನಿಸಿದವನು ಶ್ರುತಿಶಾಸ್ತ್ರಗಳಲ್ಲಿ ತಲ್ಲೀನನು, 
ವಿಷಯಾಭಿಲಾಷಿ, ದೃಢನಿಶ್ಚಯ ಉಳ್ಳವನ್ನು ಕೃಶವಾದ ಶರೀರ ಉಳ್ಳವನು 
ಆಗುತ್ತಾನೆ. 

ಷಷ್ಠಿ: ಷಷ್ಮಿಯಲ್ಲಿ ಜನಿಸಿದವನು ಅಪ್ಪವಾದ ಬಲ ಉಳ್ಳವನು, ರಾಜ 
ತುಲ್ಕನು ಮೇಧಾವಿಯು, ಅಧಿಕ ಕೋಪ ಉಳ್ಳವನು ಆಗುತ್ತಾನೆ, 

ಸಪ್ತನಿಃ: ಸಪ್ತಮಿಯಲ್ಲಿ ಜನಿಸಿದವನು ತೀಕ್ಷ್ಣವಾದ ಮಾತುಗಳನ್ನು 
ಆಡುವವನು, ಜನನಾಯಕನು, ಕಥಪ್ರಕೃತಿಯವನು, ಬಲಿಷ್ಕನು ಆಗುತ್ತಾನೆ. 

ಅಷ್ಟವಿರಿ : ಅಷ್ಟಮಿಯಲ್ಲಿ ಜನಿಸಿದವನು ಅತಿಕಾಮುಕನು, ಪತ್ನಿ 
ಪುತ್ರರಲ್ಲಿ ಅಧಿಕ ಆಸಕ್ತಿ ಉಳ್ಳವನು, ಕಫ ಪ್ರಕೃತಿಯವನು ಆಗುತ್ತಾನೆ, 

ನವನಿಂ: ನವಮಿಯಲ್ಲಿ ಜನಿಸಿದವನು ಪ್ರಖ್ಶಾತನು, ದಿವ್ಯವಾದ ಶರೀರ 
ಉಳ್ಳವನು, ದುಷ್ಟಸ್ತ್ರೀ, ಪುತ್ರರು ಉಳ್ಳವನು, ವಿಷಯಾಸಕ್ತನು ಆಗುತ್ತಾನೆ, 

ದಶನಿಂ : ದಶಮಿಯಲ್ಲಿ ಜನಿಸಿದವನು ಧರ್ಮಪರಾಯಣನು, ವಾಕ್ಟ 
ಟುತ್ವ ಉಳ್ಳವನು, ಪತ್ನಿ ಪುತ್ರರು ಉಳ್ಳವನು, ಶ್ರೀಮಂತನು, ಅಭಿವೃದ್ಧಿ 
ಹೊಂದುವವನು, ಸಂಪೆತ್ತು ಉಳ್ಳವನು ಆಗುತ್ತಾನೆ, 

ಏಕಾದಶಿ; ಏಕಾದಶಿಯಲ್ಲಿ ಜನಿಸಿದವನು ದೇವ ಬ್ರಾಹ್ಮಣರಲ್ಲಿ ಭಕ್ತಿ 
ಉಳ್ಳವನು, ಭೃತ್ಯರು ಉಳ್ಳವನು, ಧನವಂತನು ಆಗುತ್ತಾನೆ, 


ಜ್ಯೋತಿಷ ಬೋಧಿನಿ! 144 


ದ್ಜಾ ದಶಿ: ದ್ವಾದಶಿಯಲ್ಲಿ ಜನಿಸಿದವನು ಪುಣ್ಯ ಕಾರ್ಯಗಳನ್ನು ಮಾಡು 
ವವನು, ತ್ಕಾ ಗವಂತನು ಧನವಂತನು, ಪಂಡಿತನು ಆಗುತ್ತಾನೆ, 


ತ್ರಯೋದಶಿ : ತ್ರಯೋದಶಿಯಲ್ಲಿ ಜನಿಸಿದವನು ಲೋಭಿಯು, 
ವಿಷಯಾಸಕ್ತಿ ಉಳ್ಳವನು, ಧನವಂತನು ಆಗುತ್ತಾನೆ. 


ಚತುರ್ದಶಿ: ಚತುರ್ದಶಿಯಲ್ಲಿ ಜನಿಸಿದವನು ಕೋಷಿಷ್ಟನ್ನು ಪರಧನ, 


ಪರಸ್ತ್ರೀ ಅಪೇಕ್ಷೆ ಉಳ್ಳವನು ಆಗುತ್ತಾನೆ, 


ಅಮಾವಾಸ್ಯೆ: ಅಮಾವಾಸ್ಯೆಯಂದು ಜನಿಸಿದವನು ಪಿತೃ ದೇವತಾ 
ರಾಧನೆಗಳಲ್ಲಿ ತತ್ವರನಾದವನು, ನವೀನತೆಯನ್ನು ಕಂಡುಹಿಡಿಯುವವನು, 
ಯಾಂತ್ರಿಕ ಕೆಲಸಗಳಲ್ಲಿ ಕುಶಲನು ಆಗುತ್ತಾನೆ, 


ಹುಣಿನುಃ ಹುಣಿಮೆಯಂದು ಜನಿಸಿದವನು ಧನವಂತನು, ಉತ್ತಮ 
ಮನಸ್ಸು ಉಳ್ಳವನು, ಕುಲದಲ್ಲಿ ಯಶಸ್ಸನ್ನು ಗಳಿಸುವವನು ಆಗುತ್ತಾನೆ. 


೬೪. ಕಾಲಫಲ 


ಪ್ರಾತಃಕಾಲ; ಪ್ರಾತಃಕಾಲದಲ್ಲಿ ಜನಿಸಿದವನು ಸ್ವ ಧರ್ಮನಿರತನು, 
ಉತ್ತಮ ಕಾರ್ಯಗಳನ್ನು ಮಾಡುವವನು, ಸುಖವಂತನು ಆಗುತ್ತಾನೆ 


ಮಧ್ಯಾಹ್ನ: ಮಧ್ಯಾಹ್ನದಲ್ಲಿ ಜನಿಸಿದವನು ರಾಜಸಮಾನ ಗುಣಉಳ್ಳೆ 
ವನು ಆಗುತ್ತಾನೆ. 


ಅಸರಾಹ್ನ: ಆಪರಾಹ್ನದಲ್ಲಿ ಜನಿಸಿದವನು ಧನವಂತನು ಆಗುತ್ತಾನೆ. 


ಸಾಯಂಕಾಲ ಮತ್ತು ರಾತ್ರೆ: ಸಾಯಂಕಾಲ ಮತ್ತು ರಾತ್ರೆಯಲ್ಲಿ 
ಜನಿಸಿದವನು ಸುಗಂಧ ದೃವ್ಯಪ್ರಿಯನು, ಸ್ತ್ರೀಲೋಲನು, ದುಷ್ಟನು ಮತ್ತು 
ಅಟನನು ಆಗುತ್ತಾನೆ. 


ಸೂರ್ಯೋದಯೆ; ಸೂರ್ಯೊದಯ ಕುಲದಲ್ಲಿ ಜನಿಸಿದವನು ಅನೇಕ 
ವಿಧವಂದ ಸುಖಸೌಖ್ಯಗಳನ್ನು ಅನುಭವಿಸುವವನು ಆಗುತ್ತನೆ, 


ಜ್ಯೋತಿಷ ಬೋಧಿನೀ 145 


ಇಆ “op [ep ‘ce “Pee ‘Lo ನಲಲ 
‘ee | ಇಇ “Pom “೦೧೮2 | ಓಂ 

Hea "Gee | Pom "ಗೀ ‘aca| Hace 
ಇ "೮೧ Rea ೮ 
‘Bon ೦ | Ge "ಊ 'ದೀಣ| ೩% 
ಗೀ ‘Hee "6೫ | ಇಂ ‘cp ೧ | eace 


೪೮೫0 cpcu-nce | Oe “Bce ‘Ce 
ecco ಇರ "೦% “cou "ಜಿ 

ಣ್ಣ ಜಡ "co 

eee Hea Ca "a ‘ue 
eee 9008-೮೧ | Hon ce ‘co 
Reece Hop ‘Ce cacy ‘Ne 


ere Oea-3ce cou ‘es Gg | Pop ‘cacy ‘ca Rua 
ಗಂಡ "ಟಿ "ಜತಿ Gee ‘Hc ಜಂ ce "ದೀಣ ಉಂ 
ಜೀ ಇ ‘ee 6೧೮೨ "ಇ | ce 'ನೀಣ ಡಂ | apes 

eecp “Bee ‘Hen ೫9 “cpu Gee | ೮೧ ‘coy ‘ace | ಜೀಥೀ€ 
ae [Pon ‘Gee ‘cocy| Her "ಆಂ ‘ee | Pom “Hee | pe 


= ಇಂಡ 'ನೀಣ "೮ ೮೧ ‘cou | ea ‘He ‘cel deg 


೧೫% 
80೬೩೪೨೮೧ 


ನನಲ ಊಂ ೧೫್ಜ್ಭ ಓಂ ೧೫ 


೧೧೫೧ ೩೧೦೮೪ | ೧೫೧ ಡೀ com yee | 


೫೮೮ coo ಹೀಲಿ en ಜಂ ನೀ ಬದಿ cpu «0€ :1%92 '6 
oa ಊ hse ಇಂ ಚಂ ce (ಕ್ಷೆ ea | 02.97 :1೩£2 "8 
೧೩೭೫ ೮ ಜ್ಜ ಜೀ | 8೧298 Pon ದೀಪ Gee | .0Z€T 1T-0T ‘L 
ಬದಿ cpc ave cow ಭೀ ಭೀಣ ಬಂ ವೀಣ 502 :1%:91 9 
೬ ಐಂ | Hoc ee [fee Re ಜಂ ೮೧ | .0%91 :1ಓ£॥ '6 
(ಣನ Gea ೧8: [SE ಜಣ ee (|ಜ.್ಯಉ Pom | 0Tot1 10-01 “9 
"ಬೂ ಬೀಂಣ ಜದ ಲಂ ೫೮೮ cow [sede ಬೀಣ 01 «189 °€ 
೫೦% ೮೧ ಒಗೆ ಇಇ ಗೊಂಡಿ ue ನ್‌ ೧೦% | .0%9 TE '2 
820 (ಎ೦೫ ೧ ಇ pac ಆ ಜಾಣ ಇ | .0ಓ€ 01 '1 


ao gon 


2. ಮೇಳಾಮೇಳಿ 
( ತೃತೀಯಾವೃತ್ತಿ ) 
( ನಧೂನರರ ಜ್ಯೋತಿಷ ಗ್ರಂಥ) 


ಜಾತಕ ಘಟನೆಯಲ್ಲಿ ಉಪಯುಕ್ತ ೧೮ ಕೂಟಗಳ ವಿವೇಚನೆ, ಬಲಾಬಲ 
ಪರಿಶೀಲನೆ, ದಶಾಸಂಧಿಶೋಧನೆ, ಕುಜದೋಷ ಮತ್ತು ಅಪವಾದ, ಯೋಗಾ 
ವಳಿ, ವೈಧವ್ಯಯೋಗ, ವಿವಾಹ ಮುಹೂರ್ತ, ವಿವಾಹ ಕಾಲದ ಗ್ರಹಸ್ಥಿತಿ, 
ಸಪ್ತಮ ಭಾವವಿಚಾರ, ಕಳತ್ರನಾಶಯೋಗ, ದ್ವಿಭಾರ್ಯಾಯೋಗ, ವಿವಾಹ 
ವಿಚ್ಛೇದನ, ಪ್ರೇಮವಿವಾಹ, ಅಂತರ್ಜಾಶೀಯ ವಿವಾಹ, ವಿವಾಹಕಾಲ, 
ಗೋಧೂಳಿ ಮತ್ತು ಅಭಿಜಿನ್‌ ಲಗ್ನವಿಚಾರ, ಯಣಾನುಬಂಧ ಇತ್ಯಾದಿ ವಿಚಾರ 
ಮಾದರಿ ಜಾತಕ ಮತ್ತು ಆಧಾರ ಶ್ಲೋಕಗಳಿಂದ ವಿವರಿಸಿ ಬರೆದಿರುತ್ತದೆ. 
ವಿವಾಹ ಪ್ರಶ್ನೆವಿಚಾರ ಪ್ರಶ್ನಮಾರ್ಗ ಗ್ರಂಥದ ಅಧ್ಯಾಯ ೧೭ ಮತ್ತು ೨೦ರೆ 
ಕಿಂವು ಮೂಲಶ್ಲೋಕ ಮತ್ತು ಅನುವಾದವನ್ನು ವಿದ್ಯಾರ್ಥಿಗಳಿಗೆ ಉಪಯುಕ್ತ 
ಆಗುವಂತೆ ಬರೆದಿರುತ್ತದೆ. ಸುಗಮ ದಾಂಪತ್ಯ ಜೀವನಕ್ಕೆ ಸಹಾಯಕ 
ಅದ್ವಿತೀಯ ಜ್ಯೋತಿಷಗ್ರಂಥ, 


ಪುಟ 172 ಜೆಲೆ ರೂ. 54-00 
4. ಗುಳಿಕ ( ಮಾಂದಿ) ಉಪಗ್ರಹರು 


ಗುಳಿಕಸ್ವರೂಪ, ಗುಳಿಕಶೋಧನೆ, ಲಗ್ನಾದಿಭಾವಸ್ಥಿತ ಮಾಂದಿಫಲ, 
ದತ್ತಪುತ್ರಯೋಗ, ಸಂತಾನದೋಷ, ಗುಳಿಕನಿಂದ ಸೂಚಿತಿರೋಗಗಳು, ಅವ 
ಸಾನಕಾಲ, ಗುಳಿಕಯುಶಿಫಲ, ಉಪಗ್ರಹರು ಹಾಗೂ ಅವರಿಂದ-ಸೂಚಿತಫಲ 
ಲಗ್ನಸ್ಫುಟ ಮತ್ತು ಗ್ರಹಸ್ಫುಟಸಾಧನೆ, ಉಪಗ್ರಹಶೋಧನೆ, ಗುಳಿಕ-ರೋಗ 
ಪ್ರಶ್ನೆ, ಜನನ ಕಾಲದ ಜಾತಕ ತಯಾರಿಸುವ ಕ್ರಮ, ಆರೂಢ (ಪದ) ಸಾಧನೆ 
ಮತ್ತು ಫಲ, ಆತ್ಮಕಾರಕ ಗ್ರಹ, ಕಾರಕಾಂಶಫಲ ಇತ್ಯಾದಿ ವಿಚ:ರ ಮಾದರಿ 
ಜಾತಕ ಮತ್ತು ಪರಾಶರಹೋರಾ, ಫಲದೀಪಿಕಾ, ಪ್ರಶ್ನಮಾರ್ಗ ಮೊದಲಾದ 
ಪ್ರಾಚೀನ ಗ್ರಂಥಗಳಿಂದ ಆಯ್ದ ಶ್ಲೋಕಗಳನ್ನು ವಿವರಿಸಿ ಬರೆದ ಈ ಚಿಕ್ಕ 
ಗ್ರಂಥವು ಜ್ಯೋತಿಷ ವಿದ್ಯಾರ್ಥಿಗಳಿಗೆ ಉಪಯುಕ್ತ ಅಗಿರುತ್ತದೆ. 
ಪುಟ 124 


ಅತ್ಯಂತ ಉಪಯುಕ್ತ ಗ್ರಂಥ ಆಗಿರುತ್ತದೆ. ಸಾರಾವಲೀ ಗ್ರಂಥದ ಮೊದಲನೇ 12 ಅಧ್ಯಾಯಗಳ 
425 ಮೂಲಶ್ಲೋಕ ಮತ್ತು ಅನುವಾದವನ್ನು ಪ್ರಥಮವಾಗಿ ಈ ಗ್ರಂಥದಲ್ಲಿ ಪ್ರಕಾಶಿಸಿರುತ್ತೇವೆ. 

1. :ಶಾಸ್ತ್ರವತಾರ ಅಧಾಯ (ಸೂರ್ಯನ ಪ್ರಾಮುಖ್ಯತೆ ಮತ್ತು ಪ್ರಾರ್ಥನೆ) 2. 
ಹೋರಾಶಬ್ಧಾರ್ಥಚಿಂತಾ ಅಧ್ಯಾಯ, (ಹೋರಾಶಬ್ದ ಪ್ರಾಮುಖ್ಯತೆ ಮತ್ತು ಉಪಯುಕ್ತತೆ) 
3. ರಾಶಿಬೇಧ ಅಧ್ಯಾಯ, (ರಾಶಿ ಸ್ವರೂಪಾದಿ ಗುಣ ಧರ್ಮ ಮತ್ತು ಗ್ರಹ ಉಚ್ಚಾದಿ ವರ್ಗ) 
4. ಗ್ರೃಹಗುಣಾದ್ಯಾಯ. (ಗ್ರಹರ ದೀಪ್ತಾದಿ ಅವಸ್ಥೆ, ದಶಾವಿಭಾಗ). 5. 
ಯೋಗಕಾರಕಾದಧ್ಮಾಯ, (ಪರಸ್ಪರ ಕೇಂದ್ರಗತ ಕಾರಕಗ್ರಹಫಲ) 6. ಕಾರಕಾಧ್ಮಾಯ. 
(ಕಾಲಗಣನೆ, ಗ್ರಹರದ್ರವ್ಮಾದಿ) 7. ಆಧಾನಾಧ್ಮಾಯ, (ಗರ್ಭವಿಚಾರ ಅವುಳಿತ್ರಿವಳಿ ಮತ್ತು 
ವಿಕೃತ ಜನನ) 8. ಜನ್ಮ ವಿಧಾನಾಧ್ಮಾಯ, (ಪ್ರಸವ ವಿಧಾನ ಶಿಶುವಿನ ಆಕೃತಿ ಆದಿ) 9. 
ಅರಿಷ್ಟಾಧ್ಕಾಯ, (ಸದ್ಮೋಮರಣಾದಿ ಅರಿಷ್ಟಯೋಗ, ಚಂದ್ರನ ಮೃತ್ಯುಭಾಗಾದಿ) 10. 
ಚಂದ್ರಾರಿಷ್ಟಭಂಘಾಧ್ಯಾ ಯ (ಚಂದ್ರನ ಸಂಬಂಧ, ಶಾಂತಿ ದೃಷ್ಟಿ ಇತ್ಯಾದಿ) 11. 
ಸಕಲಾರಿಷ್ಟಭಂಗಾಧ್ಮಾಯ. (ಬಲಿಷ್ಠ ಗುರು ಶುಭಗ್ರಹರಿಂದ ಮಸ್ತು 3,6,11 ರಪಾಪಗ್ರಹರಿಂದ 
ಅರಿಷ್ಟಭಂಗ) 
ಇತಿ ಸಾರಾವಲೀ 12 ಅಧ್ಯಾಯಗಳು (425 ಶ್ಲೋಕಗಳು) ಪುಟ: 105 ಬೆರೆರೂ, 40-00 

ಸಾರಾವಲೀ (ದ್ವಿತೀಯ ಭಾಗ) 

1. ಚಂದ್ರಯೋಗಗಳು - 35 ಸುನಪಾ, ದುರಧರಾ, ಕೇಮದ್ರುಮ, ವಸುಮತೀ, 
ಆದಿಯೋಗ ಮತ್ತು ಧನಯೋಗ, 2. ಸೂರ್ಯಯೋಗಗಳು, 12 'ವೇಶಿವಾಶಿ ಮತ್ತು 
ಉಭಯಚರಿಯೋಗಗಳು - 3. ದ್ವಿಗ್ರಹಯೋಗಗಳು - 23. 4. ಶ್ರಿಗ್ರಹಯೋಗಗಳು-38 
5. ಚತುರ್ಗ್ರಹಯೋಗಗಳು -35. 6. ಪಂಚಗ್ರಹಯೋಗಗಳು-22.7. ಷಟ್‌ 
ಗ್ರಹೆಯೋಗಗಳು-8. ಸಪ್ತಗ್ರಹ ಯೋಗ, ಬೃಹಜ್ಞಾತಕ ದ್ವಿಗ್ರಹಯೋಗ 81. ಪ್ರವ್ರಜ್ಮಾ 
(ಸಂನ್ಯಾಸಯೋಗಗಳು-37. 9. ನಾಭಸಯೋಗಗಳು 32. (ನೌಯೋಗ, ಛತ್ರಯೋಗ, 
ಕೂಟಯೋಗ ಕಾರ್ಮುಕಯೋಗ (ಚಾಪಯೋಗ), ಅರ್ಧಚಂದ್ರ ಯೋಗ, ವಜ್ರಯೋಗ, 
ಯುವಯೋಗ, ಕಮಲಯೋಗ, ವಾಪೀಯೋಗ, ಶಕಟಯೋಗ, ವಿಹಗಯೋಗ, ಗದಾಯೋಗ, 
ಶೃಜ್ಞಾಟಕಯೋಗ, ಹಲಯೋಗ, ಚಕ್ರಯೋಗ, ಸಮುದ್ರಯೋಗ, ಯೂಪಯೋಗ, ಶರಯೋಗ, 
ಶಕ್ತಿಯೋಗ, ದಂಡಯೋಗ, ಮಾಲಾಯೋಗ, ಸರ್ಪಯೋಗ, ರಜ್ಜುಯೋಗ, ಮುಸಲಯೋಗ, 
ನಲಯೋಗ, ಗೋಲಯೋಗ, ಯುಗಯೋಗ, ಶೂಲಯೋಗ, ಕೇದಾರಯೋಗ, ಪಾಶಯೋಗ, 
ದಾಮಿನಿಯೋಗ, ವೀಣಾಯೋಗ) 10. ಆದಿತ್ಮಚಾರ-ದೃಷ್ಟಿಯೋಗ, (ಮೇಷಾದಿ 
ದ್ವಾದಶರಾಶಿಸ್ತಿತ ಸೂರ್ಯನ ಫಲ) 11. ಚಂದ್ರಚಾರ ದೃಷ್ಟಿಯೋಗ, (ಮೇಷಾದಿ 
ದ್ವಾದಶರಾಶಿಸ್ಥಿತ ಚಂದ್ರನ ಫಲ) 12. ಚಂದ್ರನವಾಂಶಚಾರಾಧ್ಕಾಯ 


12 ಅಧ್ಯಾಯಗಳು (437 ಶ್ಲೋಕಗಳು) ಪುಟ 122 ಬೆಲೆ ರೂ. 50-00 


